NARASIMHARAJA WADIYAR SERIES 


ದುರ್ಗೇಶನಂದಿನಿ 


ಬಿ.ವೆಂಕಬಾಚಾರ್ಯ 


ಬೆಂಗಳೂರು ಸಿಟಿ: 
ಬೆಂಗಳೂರು ಪ್ರಿಂಟಿಂಗ್‌ ಅಂಡ್‌ ಪಬ್ಲಿಷಿಂಗ್‌ ಕಂಪೆನಿ 


1930 


UNIVERSAL 
LIBRARY 
ಓ) 


OU 20021 


AdVddl | 
IVSHAINN 


OUP - 880-—5-8-74-—10,000 


OSMANIA UNIVERSITY LIBRARY 
Call ಜಂ.ಓ ತ \v 18 p Accession No, Pe, Kui 


Author ಮೆಲೆ 4೫ ( 2 ಡಿ | 
ne ಫ್ರೇಸೊಂತ್ನೋಂಎನ-: Ao 


‘This book should be returned on or before the da. : last marked below. 





NARASIMHARAJA WADIYAR SERIES 


ದುರ್ಗೇಶನಂದಿನಿ 


ವಿ.ವೆಂಕಬಾಚಾರ್ಯ 


ಬೆಂಗಳೂರು ಸಿಬಿ: 
ಬೆಂಗಳೂರು ಪ್ರಿಂಟಿಂಗ್‌ ಅಂಡ್‌ ಪಬ್ಲಿಷಿ೦ಗ* ಕಂಪೆನಿ 
1930 


111 riyats reserved | [ಬೆಲೆ : ೨ ರೂಪಾಯಿ 


ಬೇಗ ೬) 


ಬೆಂಗಳೂರು ಪೆ ಸ್‌, ಮೈಸೂರು ರೋಡ್‌ 
ಷ್‌ 2) 





SIR MIRZA 11, ISMAIL, KT. BA. CLE. OBE, AMIN-UL-MULK 
DEWAN OF MYSORE 


To 
SIR MIRZA MAHOMED ISMAIL 


KT. BA. CIE. ೦.೫.೯. 
AMIN-UL-MULK 
DEWAN OF MYSORE 


THIS WORK 
(by special per- 
mission graciously 
granted) is most respectfully 
and loyally dedicated in token 
ofthe esteemed encouragement given 
to Kannada literature, and in commemo- 
ration of the KNIGHTHOOD graciously 
conferred on him by His Most Excellent 
Majesty the King George V, Emperor 
of India, on the New Year's Day 
of 1930 in appreciation of 
his high statesmanship. 
By his patriotic 
admirer 
SRI SALLAMMA. 


PREFACE 


A Novel in the sense in which it is understood in English is not 
familiar to the Kanatese-speaking public. I was therefore induced 
to undertake the translation of the present work, which is a novel 
by the well-known Bengali Novelist of the day— Babu Bankim 
Chander Chatter). 


‘The original Bengali work, of which this is a translation, has 
been translated into English and published under the distinguished 
patronage of Lord Lytton. 


‘The works of Babu Bankim Chander Chatterji are many, and 
one of them, 11೬11೩ Vriksha’’ has since been translated into 
English by Mrs. Mariam S, Knight, and published with a preface 
by Mr. Edwin Arnold, C.S.I Mr. Edwin Arnold introduces our 
author to the English public in these words: “The author is Babu 
Bankim Chatterji, a native gentleman of Bengal, of superior intellec- 
tual acquisitions, who ranks unquestionably as the first living writer 
of fiction in his Presidency. His renown is widespread among the 
Native readers, who recognize the truthfulness and power of his 
descriptions. Allowance being made for the loss which an original 
author cannot but sustain by the transfer of his style and method 
into another language and system of thought, it will be confessed, 
I think, that the reputation of " Bankim Babu’ is well deserved, 
and that Bengal has here produced a writer of true genius, whose 
vivacious invention, dramatic force _and purity of aim, promise well 
for the new age of Indian vernacular literature. '' 


Such being the reputation of the author among the English 
public, I need not apologize for introducing him to our Kanarese- 
speaking public. But I beg that my kind readers will not judge 
of the merits of the original work from my poor attempt to render 
it into our vernacular, which is much behind the times. 1 hope 
they ‘will not measure by the scale of perfection the meagre 
product of reality. '' 


iv 


] am deeply indebted to Babu Bankim Chander Chatterji for 
his kind permission to publish this translation. 


I hope my kind readers will show me the same indulgence 
and give me the same encouragement as they have done in respect 
of my previous works. 


My thanks ate due to my friend Mr. Gundappa for his great 
help to me in getting up this work. 


Yadehally, B. VENCATACHARYA. 


01—I—85. 


ಎರಡನೆಯ ಮುದ್ರಾವರ್ಶಿಯ ವಿಜ್ಞಾಪನೆ 








ಈ ಗ್ರಂಥದ ಮೊದಲ ಮುದ್ಭಾವರ್ತಿಯ ಪ್ರತಿಗಳೆಲ್ಲವೂ ಮುಗಿದು 
ಹೋಗಿ ಬಹಳ ಕಾಲವಾಯಿತು. ನನ್ನ ಸ್ಪೇಹಿತರನೇಕ ಮಹನೀಯರು ಪುನಃ 
ಮುದಿಿಸಬೇಕೆಂದು ಅಪೇಕ್ಷಿಸಿದರು. ಅವರ ಇಷ್ಟದಂತೆ ಮೊದಲ ಮುದ್ರಾ 
ವರ್ತಿಯಲ್ಲಿದ್ದ ಅಶುದ್ಧಗಳನ್ನೆಲ್ಲಾ ಪರಿಶೋಧಿಸಿ, ಪುನಃ ಮುದ್ರಿಸಲ್ಪಟ್ಟಿರುವ 
ಈ ಮುದ್ರಾವರ್ತಿಯಲ್ಲಿ,  ಪಂಡಿತವರ್ಯರಾಗಿ ಸ್ವನಾಮಾಖ್ಯಾತರಾಗಿದ್ದ 
ಪ್ರಾತಃಸ್ಮರಣೀಯರಾದ ಶ್ರೀ ಎಸ್‌, ಜಿ, ನರಸಿಂಹಾಚಾರ್ಯರವರು ನನಗೆ 
ತಿಳಿಸಿದ್ದ ಪ್ರಕಾರ ಕೆಲವು ಸುಧಾರಣೆಗಳನ್ನು ಮಾಡಿದ್ದೇನೆ, 

ಮೂಲಗ್ರಂಥ ಲೇಖಕರಾದ ಶ್ರೀ ಬಂಕಿಮಬಾಬುಯವರ ಗ್ರಂಥಗಳ 
ವಿಚಾರದಲ್ಲಿ ಹೆಚ್ಚು ಹೇಳಬೇಕಿಲ್ಲ. ಅವರ ವರ್ಣನೆಯೇನು, ಭಾವವೇನು, 
ಭಾಷೆಯೇನು, ಚರಿತ್ರಘಟಿನೆಯೇನು, ರಚನಾನೈ ಪ್ರಣ್ಯವೇಸು, ಅವರ ಲಿಪಿಯ 
ಕುಶಲತೆಯೇನು, ಉದ್ಭಾವನೆಯ ಶಕ್ಷಿಯೇನು, ಸೌಂದರ್ಯ ಸೃಷ್ಟಿಯೇನು, 
ಘಟನಾ ಸಾಮಂಬ ಸ್ಕವೇ ನು,-ಸಕಲವಿಷಯಗಳಲ್ಲಿಯೂ ಒಂಕಿಮಬಾಬುಯವರು 
ಉಪನ್ಯಾಸ ಲೇಖಕರ ಜಗತ್ತಿನಲ್ಲಿ ರಾಜರಾಬೇಶ್ವರರಾಗಿ ಏಿರಾಜಿಸುತ್ತಿದ್ದರು. 
ಅವರ ಗ)ಂಥಗಳೆಲ್ಲವೂ ಉತ್ಕೃಷ್ಟವಾದುವೆಂದು ಪುನಃಪುನಃ ಹೇಳಬೇಕಾಗಿಲ್ಲ. 
ಅವುಗಳಲ್ಲೊಂದಾದ "ಕೃಷ್ಣಚರಿತ್ರೆ' ಎಂಬುದು ಸರ್ವೋತ್ಯ್ಯೃಷ್ಟವಾದುದೆಂದು 
ಅಂಗೀಕರಿಸಲ್ಪಟ್ಟಿದೆ. ಅದನ್ನೂ ಸ್ವಲ್ಪ ದಿನಗಳಲ್ಲಿ ಕನ್ನಡಿಸಬೇಕೆಂಬ ನನ್ನ 
ಮನೋರಥವು ಈಗೆನಗಿರುವ ಅನನುಕೂಲ ಬಾಹುಳ್ಳೆದಿಂದ ಹೇಗೆ ಪರಿಣಮಿ 
ಸುವುದೋ ಅದನ್ನು ಹೇಳಲಸಾಧ್ಯ. ಮಹನೀಯರಾದ ಕನ್ನಡ ಭಾಷಾಸೇವಿಗಳ 
ಉದಾರ ಆಶ್ರಯದಿಂದದು ಕೈಗೂಡತಕ್ತ ಕೆಲಸವಾಗಿದೆ. 

ಬಹು ಭಾಷಾ ತತ್ತ್ವಜ್ಞರಾದ ಜಿ. ಎಫ್‌. ಬ್ಲಮ್‌ಹಾರ್ಟಾ (J. ೫. Blumhardt) 
ಎಂಬ ಮಹಾ ಪಂಡಿತ ಪುಂಗವರು 1895ನೆಯ ಇಸವಿ ಫಿಬ್ರವರಿ ತಿಂಗಳಲ್ಲ 
ಶ್ರೀ ಬಂಕಿಮಬಾಬುಯವರನ್ನೂ ಅವರ ಗ್ರಂಥಗಳನ್ನೂ ಕುರಿತು ಬರೆದಿರುವ 
ಕಲವು ಅಂಶಗಳನ್ನು ನಮ್ಮ ಪಾಠಕರ ಅವಗಾಹನಕ್ಕೆ ಸಲುವಾಗಿ ಇದರಡಿ 
ಬರದಿರುವೆನು ;- 

'" Bankim Chandra Chatterjee was unquestionably the greatest 
novelist that India has ever produced. No other writer has done 


50 much to improve the style and to raise the tone of Bengali 
literature. His severe criticism on the worthless and ephemeral 


vi 


productions of so many of his fellow country-men, his fearless 
exposure of the faults and shortcomings of Hindu Social life and 
of the evils arising from a corrupt and superstitious form of Hindu 
7೮118101 have brought about a complete evolution in the History of 
Bengali literature. 

He was 1111115011 a vigorous author. His works display a wouder- 
ful power of description of human life and character, which render 
them so deeply interesting and instructive ಸ್ಕೀ ಸ % Kk 

Towards the close of his life Bankim Chandra appeared as an 
advocate of a reformed system of Hindu Religion and a teacher of 
the sublime philosophy of the Bhagavadgita. His ‘Krishna Charitra’ 
or Life of Krishna, which was first published in 1886, is by many 
considered to be his finest work. ಸ | k K ಸ ೫ 

Bankim Chandra was also an able exponent of intellectual and 
scientific research. He was himself a perfect master of the English 
language, as well as of Sanskrit. ಸ ಸ್ಯ ಸ ಸ್ಕೀ ಸ ೫ 

‘The story (Krishna-Kanta’s Will) is written with much dramatic 
force, tragic indeed, but enlivened by passages of humorous de- 
scriptions. The moral lesson intended to be conveyed is obvious—in 
fact the chief aim of the author inall his works appears to have been 
to promote the amelioration of Hindu Society and ಓ೦ teach the vital 
importance of ೩ reliance on religious principles in the affaiis of life.” 


ಮೇಲಿನ ನುಡಿಗಳಲ್ಲಿ ಹೇಳಿರುವ ಒಂದೊಂದು ವಿಶೇಷಣವೂ ದುರ್ಗೇಶ 
ನಂದಿಸಿಯಲ್ಲಿ ಸಮನ್ತ್ವಯವಾಗಿ ಸಾರ್ಥಕಗೊಳ್ಳುವುದು--ದುರ್ಗೇಶನಂದಿನಿಯು 
ನವರಸಭರಿತವಾದ ಸರ್ವೋತ್ಯ್ಯೃಷ್ಟ ಕಾದ೦ಬರಿಯೆಂಬುದು ಸರ್ವಸಮ್ಮತವಾಗಿದೆ. 
ಈ ಕನ್ನಡ ಗ್ರುಂಧವು ನನ್ನ ಅನುಮತಿಯಿಂದ ಸಂಸ್ಕೃತ ಭಾಷೆಗೆ ಪರಿವರ್ತಿತ 
ವಾಗಿದೆಯ ಲ್ಲದೆ ಇತರ ದ್ರಾವಿಡ ಭಾಷೆಗಳಿಗೂ ಪರಿವರ್ತಿತವಾಗಿದೆ. 


ಬ೦ಂಕಿಮಬಾಬುಯವರು ಇಂಗ್ಲೀಷರ ಸರಕಾರದಲ್ಲಿ ಗೌರವ ಪದವಿಯ 
ಇದ್ದು, "ರಾಯಬಹದುರು' ಹಾಗೂ "CLE. ಎ೦ಬ ಬಿರುದುಗಳನ್ನು ಹೊಂದಿ 
ಸಮ್ಮಾನಿತರಾಗಿದ್ದು, 1894ನೆಯ ಇಸವಿ ಮೇ ತಿಂಗಳಲ್ಲಿ 87ನೆಯ ವರ್ಷದ 
ವಯಸ್ಸಿನಲ್ಲಿ ಪರಂಧಾಮವನೈದಿದರು. 

ಬಂಕಿಮಬಾಜುಯವರ ಉಪನ್ಯ್ಯಾಸಗಳಲ್ಲೊಂದೆರಡನ್ನು ಹೂರತು ಉಳಿದ 
ಎಲ್ಲಾ ಉಪನ್ಯಾಸಗಳನ್ನೂ ಅವರ ಅನುಮತಿಯಿಂದ ಕನ್ನಡಿಸಿರುವೆನು. ಆವರ 


11 

ಗ್ರಂಥಗಳ ಸ್ವತ್ವಾಧಿಕಾರವನ್ನು " ವಸುಮತಿ ' ಎ೦ಬ ಪತ್ರಿಕೆಯವರು ಈಗ್ಗೆ 
ಎರಡು ವರ್ಷಗಳಲ್ಲಿ ಖರಡುಲಕ್ಷ ರೂಪಾಯಿಗಳ ಬೆಲೆಗೆ ಕೊಂಡು ಕೊಂಡಿದ್ದಾರೆ. 
ಅದರಿಂದಲೇ ಬಂಕಿಮಬಾಬುಯವರ ಗ್ರಂಥಗಳ ಉತ್ಕರ್ಷೆಯನ್ನೂ ಸ್ವದೇಶ 
ಭಾಷಾಸೇವಿಗಳಾದಾ ದೇಶದವರ ಅಭಿರುಚಿಯನ್ನೂ ಸುಲಭವಾಗಿ ಊಹಿಸ 
ಬಹುದು. ಕನ್ನಡಿಗರಲ್ಲಿ ಅಂತಹ ಗ್ರಂಥವನ್ನು ಕಾಸಿಗೆ ಕೊಟ್ಟಿರೂ ಕೊಂಬುವವ 
ರಿಲ್ಲ!! ಇದು ಶೋಚನೀಯವಾದುದೆಂದು ಚಿಂತಾಶೀಲರು ತಿಳಿಯದಿರರು. 
ನಾವು ಪರಭಾಷೆಯಲ್ಲಿ ಉದ್ದುದ್ಧಾದ ಭಾಷಣಗಳನ್ನೊ ದರಿಕೊಳ್ಳುವ ವ ದೇಶಾಭಿ 
ಮಾನಿಗಳಾಗಿ OR I ವಾಹಿಣಿಯನ್ನು. ಸಾರ್ಥಕಗೊಳಿಸಿಕೊಳ್ಳ 
ತಕ್ಕವರೆಂದಿನ್ನೂ ತೋರದಿರುವುದು ಅಚ್ಚ ರಿದೋರುವುದು [| 


ಮೈಸೂರು, | ಇತಿ, 
1910. । ಬಿ.ನೆಂಕಬಾಚಾರ್ಯಾ. 


೧. ~~ 
ww ಐ ನಿ 
ಗಿ 


ದಾಮಿನಿ 


ಈ ಪುಸ್ತಕವನ್ನು ಮೈಸೂರು ಸರಕಾರದ ವಿದ್ಯಾ ಇಲಾಖೆಯ ಟೆಕ್ಸ್‌ 
ಕು. ಕಮಿಬಿಯವರು 1922-923 ನೆಯ ವರುಷಕ್ಕೆ S.S.1.C. ಪರೀಕ್ಲೆಗೆ 


© 


ರ್‌ 


ಪಠ್ಯ ಪುಸ್ತಕವನ್ನಾಗಿ ಚುನಾಯಿಸಿ ತನ್ಮೂಲಕ ಗುಂಥಕರ್ತರ ಗ್ರಂಥಗಳ 
ಪುನರುಜ್ಜೀವನಕ್ಕೆ ಅವಕಾಶಕೊಟ್ಟು ಪ್ರೋತ್ಸಾಹಿಸಿರುವ್ರದರಿಂದ ಅವರಿಗೆ 


ನಾನು ಚಿರಬಮುಣಿಯತಾಗಿರುವೆನು. 


ಮುಂದೆಯೂ ಇದೇ ರೀತಿ ಪೋೋತ್ಸಾಹವು ದೊರೆಯುತ್ತಿರುವುದೆಂದು 


ನಂಜರುವೆನಲ್ಲದೆ, ಪಾಠಕಮುಹಾಶಯರ ಪ್ಯೋತ್ಠಾ ಹವೂ ಎಂದಿನಂತೆ ದೊರೆಯು 
ತ್ರಿರಬೇಕೆಂದು ಕೋರುವ, 


ಮೈಸೂರು, | 
1922. | ಬಿ. ವಿ. ನರಸಿಂಹೈಯ್ಯಂಗಾರ್‌ 


€ 


ವಿಜಾ ಪನೆ 
ಇ 


ಈ ಗ್ರಂಥಕರ್ತರ ಖ್ಯಾತಿಯು ಇತ್ತೀಚೆಗೆ ಹೆಚ್ಚು ಪ್ರಾಶಸ್ಥಿಗೆ ಬರುತ್ತಿರುವು 
ದೆಂಬುದಕ್ಕೆ ಈ ಗ್ರಂಥದ ನಾಲ್ಕನೆಯ ಸಂಸ್ಥರಣವೇ ದೃಷ್ಟಾ೦ತರವಲ್ಲವೆ? 
ಇವರ ಗ್ರಂಥಗಳು ಇಡೀ ಕರ್ನಾಟಕದ ಕನ್ನಡ ಭಾಷಾಭಿಮಾನಿಗಳಿಂದಲೂ, 
ಮ್ಮ ಸರಕಾರದ ಪಠ್ಯ ಪುಸ್ತಕ ಕಮಿಟಿಯವರಿಂದಲೂ, ವಿಶ್ವವಿದ್ಯಾನಿಲಯದವ 
ರಿಂದಲೂ ಸಮ್ಮಾನಿಸಲ್ಪಡುತ್ತಿರುವುದರಿಂದ ಈ ಗ್ರಂಥಗಳ ಪ್ರಾಮುಖ್ಯತೆಯು 
ದಿನೇ ದಿನೇ ಹೆಚ್ಚು ವೃದ್ಧಿಯನೈದು ತ್ತಿರುವುದು ಬಹು ಶಶ್ಲಿಘನೀಯವಾಗಿ 
ರುವುದು. ಈರೀತಿ ಪ್ರೋತ್ಸಾಹವು ದೊರೆಯುತ್ತಿರುವುದರಿಂದ ಈ ಗ್ರಂಥೆ 
ಗಳ ಗೌರವಕ್ಕನುಗುಣವಾದ ಯೋಗ್ಯ್ಧರೂಪದಲ್ಲಿ ಪುಚುರಪಡಿಸಬೇಕೆ೦ಬ ಪಾಠಕ 
ಮಹನೀಯರ ಆಜ್ಲೆಯಂತೆ ನಡೆಯಲು ಪಕ್ರದವಿಎಸಿರುವೆನು. 


ಬಹುಮಾನಿತರಾಗಿಯೂ, ಮುದ್ರಣ ಕಾರ್ಯ ನಿವ್ರಣರಾಗಿಯೂ ಇರುವ 
ಬೆಂಗಳೂರು ಪ್ರಿಂಟಿಂಗ್‌ ಅಂಡ್‌ ಪಬ್ಬಿಷಿಂಗ್‌ ಕಂಪೆನಿಯವರು ಈ ಗ್ರಂಥಕರ್ತರ 
ಗ್ರ೦ಥಗಳಲ್ಲಿನ ಈ ಗುಂಧವನ್ನು ಅಂದವಾಗಿಯೂ ಉತ್ತಮ ಕಾಗದದಲ್ಲಿ ಅಚ್ಚು 
ಮಾಡಿ ಕನ್ನಡಿಗರ ಮೆಚ್ಚುಗೆಗೆ ಅರ್ಹತೆಯನ್ನು ೦ಟುಮಾಡಿಕೊಟ್ಟೆರುವುದಕ್ಕೆ 
ಅವರಿಗೆ ನಾನು ಕೃತಜ್ಞ ಳಾಗಿರುವೆನು. 


ನ್ನಡ ಭಾಷಾ ಪಕ್ಷೃಪಾತಿಗಳ ಮಹದಾಶ್ರಯವು ನನ್ನೀ ಪ್ರಯತ್ನಕ್ಕೆ 
ಸರ್ವೆದಾ ದೊರೆಯುತ್ತಿರಬೇಕೆಂದು ಕೋರುವ 


ಬೆಂಗಳೂರು ಸಿಟಿ, ) 


ಸ 6° 
10-8-30. ) ಬಸ ಶೇಲ್ಲನನ್ನ 


೧ 
ಈ ಗ್ರಂಥವು ಇಂಗ್ಲೀಜನಲ್ಲ ಒತಳವಾಗಿ ಪ್ರಚಾರಗೊಂಡರುವ (Novcl) 
[ee ೧೧ 
ನಾವೆಲ್‌ ಎ೦ಬ ಉಪನ್ಯಾಸ ಗ್ರ೦ಧಗಳಿಗನುಸಾರವಾ!?ಿ ರಚಿಸಲ್ಪಟ್ಟಿದೆ. 


"ನಾವೆಲ್‌ ಎಂದರೆ ಉಪನ್ಯಾಸ, ನಾವೆಲ್‌ ಎಂಬುದು ಅಂ೦ಗ್ಲೀವಿನಲ್ಲೊಂದು 
ಸಾಹಿತ್ಯ ವಿಶೇಷವ್ರ. ಈಚೆಗೆ ಸ್ವಲ್ಪ ಕಾಲದಿಂದ ಅದರ ಪ್ರಾಬಲ್ಯ ವುಂಟಾಯಿತು. 
ಪೂರ್ವಕಾಲದಲ್ಲಿ ಹುಡುಗರು ತಪ್ಪು ವೃದ್ದ ವಿತಾಮಮೀಯರ ಬಳಿ ಕುಳಿತು ಅವರು 
ಹೇಳುತ್ತಿದ್ದ ಆಶ್ಚರ್ಯಕರವಾದ ಅದ್ಭುತ ಕಟ್ಟುಕಥೆಗಳನ್ನು ಹೇಗೆ ಆತುರರಾಗಿ 
ಆದರದಿಂದ ಕೇಳುತಿದ್ದರೋ, ಹಾಗೆ ಅಲೌಕಿಕ ಅದ್ಭುತ ಘಟನಾವಳಿಗಳನುಳ್ಳ 
ಸಾಮಾನ್ಯ ಉಪನ್ಯಾಸಗಳನ್ನೋದಿ ಅನೇಕರು ಈಚೀಚಿನವರೆಗೆ ತಪೃರಾಗು 
ತಿದ್ದರು. ಚಾತುರ್ಯ ರಚನಾ ಪಾರಿಪಾಟ್ಲೀ ಎಹೀ ನವಾಗಿ ಭಾವಹೀನನಾದಾ ಉಪ 


KY) 
ನ್ನಾಸಗಳಲ್ಲಿ ಅದ್ಬುತ ಘಟನಾವಳಿಗಳು, ಅದ್ಭುತ ಜನರು, ದೇವಶೆಯ ರ, ದೈತ್ಯುರು 
ry ಇ 


ಮುಂತಾಗಿ ವರ್ಣಿತರಾಗುತಿದ್ದರು. ಕಥೆಯು ಕೇವಲ ಅಸಾಧಾರಣವಾದ 
ಮಾನುಷಪಾತೀತ ವ್ಯಾಪಾರಗಳನ್ನುಳ್ಳೆ ದು ದಾಗಿದ್ದರೆ ಒಜನರಿಗದು ಚಿತ್ತಾಕರ್ಷಣ 
ಶ೦ಸಾಸ್ಪದವಾಗುತಿದ್ದಿತು. ಉಪನ್ಯಾಸಗಳು ನಾಯಿಕ 
ನಾಯಕಿಯರ ಪ್ರಣಯ ಕಥಗಳನ್ನುಳ್ಳೆ ವಾಗಿದ್ದರೆ ಅವುಗಳಿಂದಲೇ ಪಾಠಕರು ಪರಿ 
ತ್ರಪ್ತರಾಗುತಿದ್ದರು. ಆದುದರಿಂದ ಆಂತಹ ಉಪನ್ಯಾಸಗಳೇ ಬಹುಕಾಲದವರೆಗೂ 
ಆದರಿಸಲ್ಪಡುತಿದ್ದುವು. ಈಗಾ ದಿವಸಗಳು ಕಳೆದುಹೋದುವು. ಇಂಗ್ಲಾಂಡು 
ದೇಶದಲ್ಲಿ ಪ್ರಥಮತಃ ಫೀಲ್ಡಿಂಗ್‌, ಸರ್‌ ವಾಲ್ಟರ್‌ ಸ್ಕಾಟ್‌ ಎಂಬುವರು ಹೊಸ 
ಪದ್ಧತಿಯಸ್ಸವಲ೦ಬಿಸಿ, ನಾವೆಲಗಳನ್ನು ಬಿಡರು ತದಾರಭ್ಯ ಇಂಗ್ಲೀಷು 
ಸಾಹಿತ್ಯದಲ್ಲಿ ನಾವೆಲ ಯುಗವು ಪ್ರಾರಂಭವಾಯಿತು. ಬಳಿಕ ಇತರ ಅನೇಕ 
ಲೇಖಕರು ನಾವೆಲಗಳನ್ನು ಬರೆಯಲು ಪ್ರಾರಂಭಿಸಿ, ಈಗ ಇಂಗ್ಲೀಷು ಭಾಷೆ 
ಯಲ್ಲ ನಾವೆಲಗಳು ಅಸ೦ಖ್ಯಾಕವಾಗಿ ನಕ್ಸೃತುಗಳಂತೆ ತುಂಬಿವೆ. ಇಂಗ್ಲೀಷ. 
ಸಾಹಿತ್ಯಕ್ಕೆ ಯುಗಗಳನ್ನು ಕಲ್ತಿಸುವುದಾದರ, ಹತ್ಕೊಂಭತ್ತು, ಇಪ್ಪತ್ತನೆಯ 
ಶತಾಬ್ಬಗಳನ್ನು ಯಥಾರ್ಥವಾಗಿ ನಾವೆಲ ಯುಗಗಳೆ೦ಂದು ಹೇಳಬಹುದು. 


ವಾಗಿ ಉಪನಾಸವ್ರ ಪು 
ಣಯ 


ಇಂಗ್ಲೀಷು ಸಾಹಿತ್ಯ ಪ್ರಭಾವದಿಂದ ಈಗ್ಗೆ ಪ್ರಾಯಶಃ ಐವತ್ತು ವರ್ಷ 
ಗಳಿಂದ ವಂಗಭಾಷೆಯ ಸಾಹಿತ್ಯದಲ್ಲಿಯೂ ಸಂಪೂರ್ಣವಾದ ಬದಲಾವಣೆಗಳುಂ 
ಟಾಗಿವೆ. ಪ್ರಕೃತ ವಂಗಭಾಷೆಯಲ್ಲ ಇಂಗ್ಲೀಷಿನಲ್ಲಾವಾವ ವಿಧ ವರ್ತಮಾನ 
ಪತಿ)ಕೆಗಳುಂಟೋ, ಅದೇ ಮಾದರಿಯ ಮಾಾಸಪತ್ರಿಸೆಗಳು, ದೈನಿಸ, ಸಾಪ್ತಾಹಿಕ, 
ಪಾಕ್ಚಿಕ, ಮಾಸಿಕ, ತ್ರೈಮಾಸಿಕ ಮುಂತಾದುವುಗಳು ನೂರಾರು ಹುಟ್ಟ ಅನೇಕ 
B 


Xx 


ಸಹಸ್ರ ಸಹಸ್ರ ಪ್ರತಿಗಳಾಗಿ ಪ್ರಚಾರವಾಗುೂತಿನೆ. ಅದಲ್ಲದೆ ಭೌತಿಕ, ಚಿಕಿತ್ಸಾ 
ಪದಾರ್ಥವಿಚ್ಚ್ವಾನ, ಭೂತತ್ತ್ವ ನಟಂ೦ಂಶಾದಿ ಅನೇಕಾನೇಕ ಶಾಸ್ಯಸ೦ಬಂಧವಾದ 
ಪುಸ್ತಕಗಳುಂಯಾಗಿವೆ. ಅಷ್ಟೊಂದು ಅಲ್ಲಶಾಲದಲ್ಲಿ ವ೦ಂಗಭಾಷಯು 
ಆಹೊಂದು ಉನೃತಿಯನ್ನು ಹಂದರ ರುವುದನ್ನು ಯೋಚಿಸಿದರೆ ವ ಪಾಶ್ಚರ್ಯ 


ಆ ಸ್‌ 
ನಖಿನಸ್ಲಾ ಕಣ್ಣೂಲದೇಶದಲ್ಲಿ ೨ಂಗ್ಲೀಸು ಭಾಷೆಯ )ಚುರ್ಯವ್ರು ಕಡಿಮೆ 


ಯಾಗಿ್ಲದಿದ್ದರೂ ದೇರಭಾಷೆಯು ಮಾತ್ರ ಒಂ೦ದೂಸ್ಮಾ ನದೇಶದ ಇತರ ದೇಶ 
ಗತೆ ಕಾಲಾನುಗುಣೂವಾದ ವೃದ್ಧಿ ಯನ್ಫು ಹೊಂ ದದಿರುವುದು ಕೇವಲ 
ದಿಷಾ ದಕ್ಕೆ ಕಾರಣವಾ ದೆ. ನಮ್ಮಲ್ಲಿ ಸಾಕಾ ದಷ್ಟು ವರ್ತಮಾನ ಪತ್ರಿಕೆಗಳು 


ಇಲ್ಲವು, ಇರುವ ಒಂದೆಂಡು ಪತ್ರಿಕೆಗಳು ಓದುವ ರಿಲದೆ ಗೆತಾಯು ಗಳಾಗಿ 
ಮುಮೂರ್ಷಾವಸ್ಸಯಲ್ಲಿವೆ. ಶಾಸ್ತ ಸಂಒಂಧಮಾದ ಪುಸ್ತ ಕಗಳೇ ಇಲ್ಲ. ಪ್ರಸ್ತಕ 
ಲೇವಿಕರು ಕೇವಲ ವರಳೆರಾಗಿದ್ದಾರ. ಅದಕ್ಕೆ ಮುಖ್ಯ ಕಾರಣವು ತೋರುವು 
ದೇನೆಂದರೆ:--ನಮ್ಮಲ್ಲಿ ಇಂಗ್ಲೀಷು ಭಾಷಾಭಿಜ್ಞ ರಾದವರು ತಾವು ಓದುವ 
ವಿದ್ಯಾಲಯದ ಉಪಾಧಿಗಳನ್ನು ಸಂಪಾದಿ ಸಿಜಟ್ಟರೆ ಕೃತಕಾರ್ಯರಾದೆವೆಂದು 
ತಿಳಿದುಕೊಂಡು ತಟಸ್ಮರಾಗಿ, ದೇಶಭಾಷೆಯ ಅಭಿವೃದ್ಧಿಯ ಏಚಾರದಲ್ಲಿ 
ಸ್ವಲ್ಪನೂ ಲಕ್ಷ್ಮ್ಯಕೊಡದೆ ಉದಾಸೀನರಾಗಿರುವುದೇ ಶೋಚನೀಯವಾದಿೀ 
ಸ್ಪಿತಿಗೆ ಕಾರಣವೆಂದು ತೋರುತ್ತದೆ. ಇದರಿಂದ ಇಂಗ್ಲೀಷು ಭಾಷೆಯಲ್ಲಿ 
ಕೃತವಿದ್ಯರಾಗಿರುವ ಸಮ್ಮ ಅನೇಕ ಪಂಡಿತ ಮಹಾಶಯರು ನಿಂದಿತರಾದೆವೆಂದು 
ತಿಳಿಯ ಕೂಡದು. ಅವರಿಂದಲೇ ದೇಶಕ್ಕೆ ಮಂಗಳೆವುಂಬಾಗಿ ಕಾರ್ಯಸಿದ್ದಿ 
ಯಾಗಬೇಕಾಗಿರುವುದರಿಂದ ಅವರನ್ನು ನಾವೆಂದಿಗೂ ದೂಪಿಸಲಾಕೆವು 
ಮುಂದಾದರೂ ಅವರು ವುತದೋಪಾದಿಯಲ್ಲಿ ಕೈಗೊಂಡಿರುವಾ ತಾಟಸ್ಪಭಾವ 
ವನ್ನು ವ ನತಭಂಗವಾದರೂ ಚಿಂತೆಯಿಲ್ಲವೆಂದು ತ್ಯಜಿಸಿ, ತಮ್ಮ ವಿದ್ಯಾಪಾರಂ 
18. ಬಿ ದೇಶಭಾಷೆಯನ್ನು ಇತರ ದೇಶೀಯುರಂತೆ ಅಭಿವೃ ದ್ದಿಯ 
ನೆ ದಿಸುವ ಪ್ರಯತ್ನವನ್ನು ಮಾಡಿದರೆ, ಸರ್ಕಾರದ ವರವರನ ನ್ನು ಸುಶಿಕ್ಕಿ ತರನ್ನೂ ಗಿ 
ಮಾಡಿದುದಕ್ಕೆ. ತಕ್ಕ ಫಲಪ್ರಾಪ್ತಿಯುಂಟಾಗಿ ಅದರಿಂದ ದೇಶತ್ತೈ ಜಹಾ ಕಾಶಿ 
ವಾಗುವುದು. ಅದನ ವರೇ ಒಪ್ಪದಿರರು. 

ಇಂಗ್ಲೀಷ ಸಾಹಿತ್ಯಕ್ಕೆ ನಾವೆಲ ಯುಗವು ಪ್ರಾರಂಭವಾಗಿದೆಯೆಂದು ಮೇಲೆ 
ಹೇಳಿದ್ದೇವಷ್ಟೆ. ಇಂಗ್ಲೀಷು ಸಾಹಿತ್ಯದ ಸಂಘರ್ಷಣೆಯಿಂದ ಇಂಗ್ಲೀಷು 
ಭಾವಗಳಿಗೆ ಅನುಕರಣವಾಗಿ ವಂಗಭಾಷಾ ಸಾಹಿತ್ಯದಲ್ಲಿಯೂ ನಾವೆಲ ಯುಗವು 
ಪ್ರಾರಂಭವಾಗಿರುವದೇನು ಆಶ್ಮರ್ಯ? ವಂಗಭಾಷೆಯಲ್ಲಿ ಪ್ರಥಮತಃ ಒಬ್ಬಿಬ್ಬರು 
ಪಂಡಿತರು ನಾಲ್ಕಾರು ನಾವೆಲಗಳನ್ನು ಬರೆದಿದ್ದರು. ಆದರೆ. ಆಗ ನಾವೆಲ 
ಯುಗವು ಪ್ರಾರಂಭವಾಗಿರಲಿಲ್ಲ. ಬು ಬಂಕಿಂ ಚಂದ್ರ ಚಟೊ ೀಪಾಧ್ಯಾಯರ 


Xl 


"ದುರ್ಗೇಶ ನಂದಿನಿಯು' ಪ್ರಕಾಶವಾಯಿತು. ತದಾರಭ್ಯ ಬಂಗಾಳಿಯಲ್ಲಿ ಅನೇ 
ಕಾನೇಕ ನಾವೆಲಗಳು ಹುಟ್ಟಿದುವು. ಆಗಲಂದಲೇ ನಂಗಭಾಪಾ ಸಾಹಿತ್ಯಕ್ವ 
ನಾವೆಲ ಯುಗವು ಪ್ರಾರಂಭವಾಯಿತೆಂದು ಹೇಳಬಹುದು. ಅದೇ ರೀತಿಯಾಗಿ 
ನಮ್ಮ ದೇಶದಲ್ಲಿಯೂ ಇಂಗ್ಲೀಷಿನಲ್ಲಿ ಪಾರಂಗತರಾಗಿರುವ ಹ ಪಂಡಿ 
ತರು ಉದಾಸೀನರಾಗದೆ ಶಾಸ್ತ್ರ ಸಾಹಿತ್ಯ ಸ eA ಪ್ರಸ್ತ ನೈಕಗಳನ್ನು ಬರೆ 
ಯಲು ತೊಡಗಿದರೆ ನಮ ಎಲದಳಭಿಯೇ ಪ್ರುಕ್ಳತ 
ಸಂದೇಹವಿಲ್ಲ. ಅದಕ್ಕೆ 
ಸ್ರಂಡತರಿಂದೀ ಕಾರ್ಯ 


& 
೬ 
mW 
೩ 
C- 
೪ 
PA 
A 

C 
೮ 
(ಆ) 


ಕಾಲಾನುಗುಣ್ಣವಾದ ಗಿನ 
ವಂಗಭಾಷಯೇ ಉದಾಹ 
ಸಾಧನೆಯಾಗುವುದೆಂದು Raper ೂಡದು. ಹಾಗೆ ನಿರೀಕಿ ಸುವದೂ ಸರಿ 
ಯಲ್ಲ. ಅವರು ಸಾಮಾನ್ಯರಿಗೆ ತಿಳಿಯದ ಧರ್ಮಶಾಸ್ತಗಳಲ್ಲ ಪಾರಂಗತರಾ 
ಗಿರುವ ಕಾರಣ ಅವರು ಅದರ ತತ್ತಾನೆೇ (ನಣದಲ್ಲ 
ವಾದ ದೇಶಭಾಷೆಯು ಅವರು ನೋಡತಕು ದಲ್ಲ 
ವಾದುದಲ್ಲ. ಅದರಿಂದ ತಮಗೆ ಕಾರ್ಯಕಾರಿಯಲವೆಂದು ಉದಾಸೀನರಾಗಿರು 
ಷ್ಟ 
೨ 


೮ 

೧೧ 
ಲ bs ಎ... ಎ 
ಗಿದೆ. ನಮ್ಮ ಸ೦ಸ್ಥ ತೆ 


೧ 
ಸ್‌ 


ತ್ತಾರೆ, ಅದು ಸಹಜವಾದುದೇ ಅಹುದು. ಏ ರ, ಅವರು ವಿಶೇಷದುರೂಹ 
ಅಪ್ರಾಕೃತ ಅಧ್ಯಾತ್ಮ ಸಂಬಂಧವಾದ ನಿಗೂಢ ತತ್ತಾನೇಷಣದಲ್ಲಿ ವ್ಯಾಪೃತ 
ರಾಗಿರುತ್ತಾರೆ! ಅಂತಹವರನ್ನು ಲೌಕಿಕ ಪ್ರಾಕೃತ ಭಾಷೆಯ ಉನೃತಿಯ ವಿಚಾರ 
ದಲ್ಲಿ ದೃಷ್ಟಿಯನ್ನು ಕೊಡಬೇಕೆ ನ್ಟ ವುದು 1 ವಲವಾಗಿ "ತೋರುತ್ತ ದೆ 
ಅತವಏವ, ಇಂ ್ಲೀಎನಲ್ಲಿ ಪಾರಂಗತರಾದ ಪಂಡಿತರಿಂದ ಈ ಕಾರ್ಯಗಿದ್ದಿ 
ಯಾಗಬೇಕು. 

ನಾವೆಲ ಹೇಗೆ ಉಂಟಾಯಿತು? ಮತ್ತು ನಾವೆಲಿನ ಉದ್ದೇಶವೇನು? 
ಈ ವಿಚಾರವಾಗಿ ಒಂದೆರಡು ಮಾತುಗಳನ್ನು ಹೇಳುವುದು ಅವಶ್ಯಕವು. 
ಪೂರ್ವದಲ್ಲಿ ಅಲೌಕಿಕವಾದ ಅಪ್ರಾಕೃತ SE ಸ್ಪ ಅಸ್ಪಾಭಾವಿಕ 
ವಾದ ಮಾನವ ಚರಿತ್ರೆಯನುಳ್ಳ ಕಥಗಳನ್ನೂ ಓದಿ ಜನರು ತೃಪ್ತರಾಗುತ್ತಿದ್ದುದು 
ಕ್ರಮಕ್ರಮವಾಗಿ ನಿಂತುಹೋಗುತ್ತ ಬಂದಿತೆಂದು ಮೇಲೆ ಹೇಳಿದೆ ವಷ್ಟೆ. 
ಅದಕ್ಕೆ ಬದಲಾಗಿ ಸ್ವಾಭಾವಿಕ ಘಲನೆಗಳನುಳ್ಳ ನೈಸರ್ಗಿಕ ಮನುಷ್ಯ ವಿಷಯಕ 
ಹ ವರ್ಣನೆಯನ್ನು ಮಾಡುವ ಪದ್ಧ ಚು ಪ್ಪಾ ರಂಭವಾಯಿತ ಆದ 
ರಾಗಲೂ ಮನುಷ್ಯರಿಗೆ ಅಪ್ರಾಕೃತ ಶಕ್ತಿಗಳನ್ನೂ ರೋಪಿಸಿ ವರ್ಣ ME 
ತಪ್ಪಲಿಲ್ಲ. ಅದು ಕಲವುಕಾಲ ನಡದುಬಂದುದರಲ್ಲಿಯೂ ಪಾಠಕರಿಗೆ ಅಭಿ 
ರುಚಿಯು ಶಪ್ಪಿಹೋಯಿತು. ತರುವಾಯ ಐತಿಹಾಸಿಕ ಘಟಿನಾವಳಿಗಳನ್ನವ 
ಲಂಬಿಸಿ ಗ್ರಂಥಗಳನ್ನು ಬರೆಯುವ ಸಂಪ್ರದಾಯವು ಪ್ರಾರಂಭವಾಗಿ ಆ ಗ್ರಂಥ 
ಗಳು ಕಲವುಕಾಲ ಪಠನೀಯಗಳಾಗಿದ್ದು, ಕೆಲವು ಲೇಖಕರು ಆ ಗ್ರಂಥಗಳ 


ಲ್ಲಿಯೂ ನಾಯಕರಾದ ಏವೀರಪುರುಷರ ಚರಿತ್ರೆಯನ್ನೂ ಅವರ ಕಾರ್ಯಗಳನ್ನೂ 


RE: 


xii 
ಅಪಾ ಿಕೃತವಾಗಿ ವರ್ಣನೆ ಮಾಡತೊಡಗಿದುದರಿಂದ ಅವುಗಳಲ್ಲಿಯೂ ನೈರಾಶ್ಯ 
ಉಂಟಾಯಿತು. ಅದಲ್ಲದೆ, ಕ್ರಮೇಣ ಅವುಗಳಲ್ಲಿ ವರ್ಣಿತರಾದ ನಾಯಕ 
ರಾದ ಖೀರಪುರುಷರ ಸಹಜವಾದ ನಡತೆಯೂ ಕಾರ್ಯಗಳೂ ಸಾಧಾರಣ ಜನ 
ರಿಗೆ ಅಸಾಧಾರಣವಾಗಿ ಕಂಡುಬಂದುವಲ್ಲದೆ, ಕೆಲವು ಪ್ರಮೇಯಗಳಲ್ಲಿ ಈ 
ಗುಂಧೆಗಳು ಪೂರ್ವೋಕ್ಮ ಕಟ್ಟುಕಥಗಳಿಗೆ ಹತ್ತಿರ ಹತ್ತಿರ ಹೋಲಿಕೆಯಾಗುವ 
ಸಂಭವವೂ ಕಂಡಿತು. ಅದುಕಾರಣ ಆ ಸಂಪ್ರದಾಯ ಗ್ರಂಥಗಳೂ ಕೆಲವು 
ದಿನಗಳಲ್ಲಿಯೇ ವಿರಳವಾಗುತ್ತಾ ಬಂದು, ಇತಿಹಾಸ ಸಂಬಂಧವಾದ ನಾವೆಲಿಗೆ 
ಬದಲಾಗಿ ಗಾರ್ಹಸ್ಟ್ಸೃ ಸಂಬಂಧವಾದ ನಾವೆಲುಗಳು ಪ್ರಾರಂಭವಾಗಿ, 
ಕ್ರಮೋನ್ಸತಿಯಾಗಿ ಸ್ತಾಭಾವಿಕವಾದುದಾಗಿಯೂ, ಮ ನುಷ್ಕಚರಿತ್ರ ಪರಿಚಾಯಕ 
ವಾಡುದಾಗಿಯೂ, ಮನುಷ್ಯನ ಸದ ವಹಾರ ನಡತೆಗಳಿಗೆ ಮೂಲಸೂತ್ರ 
ರ ರ ಅತ್ಯುತ್ಕೃಷ್ಟ ವಾದ ಹ 


ಸೃಷ್ಟಿ ಯಾಯಿತು. ಅಂತಹ ಗ್ರಂಧಗಳ ಉದ್ದೇಶವೇನೆಂದರೆ :--ಸಮಾಜದ 
ಹಾಗೂ ಸಮಾಜಕ್ಕೆ ಆಂ ಗಭೂತನಾದ ಮನುಷ್ಯನ ಚರಿತ್ರೆ ನಡತೆಗಳಲ್ಲಿ ಕ೦ಡು 


ಬರುವ ಅತ್ಯಾಚಾರ, ದುರಾಚಾರ, ಅಸದ್ರವಹಾರ, ದುರ್ನಡತೆ ಮುಂತಾದುವು 
ಗಳನ್ನು ಉದಾಹರಣೆಗಳೊಡನೆ ಚಿತ್ರಿಸಿ SL ಏಪತ್ತು 
ಗಳನ್ನು ತೋರ್ಪಡಿಸಿ ಪ್ರತಿ ಒಬ್ಬನೂ ಸಮಾಜದಲ್ಲಿ ಸದ್ಭಾವದಿಂದ ನಡದು 
ಕೊಳ್ಳಬೇಕಾದುದನ್ನು ತೋರ್ಪ ಸತಕ್ಕುದಾಗಿರುತ್ತದೆ. ತೆ ರೀತಿಯಾದ 
ಉದ್ದೆ ಶವು ಮನಸ್ಸಿನಲ್ಲಿ ಅಂಕಿತವಾಗಬೇಕಾದರೆ ಗ್ರಂಥಗಳನ್ನೋದಿದ 
ಮಾತ್ರದಿಂದ ಉಊದ್ದಿಷ್ಟವಾದ ಆಯಾ ಭಾವೋದಯಗಳನ್ನು ೦ಟುಮಾಡುವ ಹಾಗೆ 
ನಟನಾವಳಿಗಳನ್ನು "ಕಲ್ಪಿಸಿ ಕೌಶಲದಿಂದ ರಚಿಸಬೇಕು. ನಾವೆಲ ಎಂಬುದು 

ಮಾಜದ ಗು ಮನು ಷ್ಟ ಚರಿತ್ರೆಯ ಪ್ರತಿಚಿತ್ರವಾಗಿ ಪತಿ ಒಬ್ಬ ಪಾಠಕರ 
ಮನಸ್ಸ ಗೂ ಮುಕುರಸ್ವರೂ ೂಪವಾಗಿರಬೇಕು. ನಾವೆಲಗಳಾ ಉದ್ದಿಷ್ಟ ಫಲ 
ಸಿದ್ದಿಗೆ ಎಷ್ಟ್ಟ ರಮಟ್ಟಿ ಗೆ ಸಾಧಕವಾಗು ತ್ರದೆ೦ಂಬುದರ ಮೇಲೆ ಅವುಗಳ ಉತ್ಸರ್ಪಾಪ 
ಕರ್ಷವನ್ನು ಜಾ ಜೇ ದಾರ್ಶನಿಕರನೇಕರು ನಾವೆಲಗಳು ಶುದ್ಧವಾದ 
ಉದ್ದೇಶವುಳ್ಳವುಗಳಾಗಿದ್ದರೆ ಅವು ಸಮಾಜತತ್ತ ಅಥವಾ ಸಮಾಜ ವಿಜ್ಞಾನವಾಗಿ 
(50010108) ಪರಿಣಮಿಸುವುವೆಂದು ಹೇಳಿದ್ದಾರೆ. 


ಪೂರ್ನೊೋಕ್ತೆ ಸಂಪ್ರದಾಯದ ಗ್ರಂಥಗಳು ಕನ್ನಡದಲ್ಲಿ ಪ್ರಚಾರವಿಲ್ಲ 
ವಾದುದರಿಂದ ಈ ಪುಸ್ತಕವನ್ನು ಬರೆಯಲು ಪ್ರೇರಿತನಾದೆನು 


ಈ ಉಪನ್ಯಾಸದ ಮೂಲಗ್ರಂಥವು ಕಲಕತ್ತಾದಲ್ಲಿ ಏಖ್ಯಾತ ಉಪನ್ಯಾಸ 


ಪ್ರಣೇತರಾದ ಶ್ರೀಯುತ ಬಾಬು ಬಂಕಿಂ ಚಂದ್ರ ಚಟ್ಟೊ; )ಿನಿಪಾಧ್ಕಾಯರಿಂದ 
ಬಂಗಾಳಿ ಭಾಷೆಯಲ್ಲಿ ರಚಿಸಲ್ಪಟ್ಟಿದೆ. ಆ ಪುಸ್ತಕವು ಇಂಗ್ಲೀಷಿನಲ್ಲಿ ಭಾಷಾಂತರ 


೫111 


ಮಾಡಲ್ಪಟ್ಟು, ಭಾರತವರ್ಷದ ಭೂತಪೂರ್ವ ಗವರ್ನರ್‌ ಜನರಲ್‌ ಮಹಾ 
ಮತಿ ಲಾರ್ಡ್‌ ಲಿಟ್ಬಿನ್‌ ಸಾಹೆಬ ಬಹದ್ದೂರೃವರ ಆಶ್ರಯದಿಂದ ಪ್ರಚಾರ 
ಮಾಡಲ್ಪಟ್ಟಿದೆ. 

ಮೂಲಗ್ರಂಥಕರ್ತರಾದ ಬಂಕಿಮ ಬಾಬುಯವರ ಗ್ರಂಥಗಳು ಅನೇಕ 
ಉಂಟು, ಅವುಗಳಲ್ಲಿ "ನಿಷವೃಕ್ಚ' ವೆಂಬ ಗಾರ್ಹಸ್ಸ ೧ ಸಂಬಂಧವಾದೊಂದು 


೧ 
ಟ್ರ 


ನಾವೆಲು ಈಚೆಗೆ ಮಿಸ್ಸೈ ಸ್‌ ಮೇರಿಯ ಏಸ್‌. ನೈಟ್‌ ಎಂಬುವರಿಂದ 


ಇಂಗ್ಲೀಷಿನಲ್ಲಿ ಭಾಷಾಂತರಿಸಲ್ಪಟ್ಟು, ಮೆಸ್ಟರ್‌ ಎಡ್ವಿನ್‌ ಆರ್ನೊೋಲ್ಡ್‌, ಸಿ.ಎಸ್‌.ಐ. 
ಎಂಬುವರು ಬರೆದಿರುವ ಪೀಠಿಕೆಯೊಡನೆ ಪ್ರಚಾರಮಾಡಲ್ಪಟ್ಟಿದೆ. ಮೆಸ್ಟರ" 
ಎಡ್ವಿನ್‌ ಆರ್ನೋಲ್ಕ್‌ ಸಾಹೆಬರವರು ಬರೆದಿರುವ ಪೀಠಿಕೆಯಲ್ಲಿ, ನಮ್ಮ 
"ಗ್ರ೦ಥಕರ್ತರಾದ ಬಾಬು ಬಂಕಿಮ ಚಂದು ಚಟ್ಟೋಪಾಧ್ಯಾಯರು ಬಂಗಾಳಾ 
ಸೈಸಿಡೆನ್‌ಸಿಯಲ್ಲೊಬ್ಬ ಸುಶಿಕ್ಸಿ ತರಾದ ದೊಡ್ಡ ಪಂಡಿತರೆಂತಲೂ, ಸುವಿಖ್ಯ್ಯಾತ 
ರಾದ ಉಪನ್ಯಾಸ ಲೇಖಕರೆ೦ತಲೂ, ಅವರ ಕಲ್ಪನಾಶಕ್ತಿಯ ತೇಜಸ್ವಿನಿಯಾದು 
ದೆ೦ಂಕಲೂ, ಅವರ ಗ್ರಂಥೋದ್ದೇಶವು ಕೇವಲ ಪವಿತ್ರವಾದ.ದೆ೦ಕಲೂ, ಅವರ 
ರಚನಾ ಕೌಶಲವು ಓದಿದ ಮಾತ್ರದಿಂದ ಹೃದಯದಲ್ಲಿ ಅಂಕಿತವಾಗತಕ್ಕ್ಟುದೆಂತಲೂ 
ಹೇಳಿ, ಅವರ ಗ್ರಂಥವು ಭಾರತವರ್ಷದ ದೇಶಭಾಷಾಭಿವೃದ್ಧಿಗೆ ಮಂಗಳ 
ಸೂಚಕವಾದುದೆಂತಲೂ ಕೊಂಡಾಡಿದ್ದಾರೆ. ಅಂತಹ ವಿಖ್ಯಾತ ನಾಮರಾದ 
ನಮ್ಮ ಗುಂಧಕರ್ತರನ್ನು ನಮ್ಮ ಕನ್ನಡ ಪಾಠಕಮಹಾಶಯರಿಗೆ ಪರಿಚಯವರಾಡಿ 
ಕೊಡುವುದಕ್ಕೆ ಸಲುವಾಗಿ ನಾನವರ ಕ್ಲಮಾ ಪ್ರಾರ್ಥನೆಯನ್ನು ಮಾಡಬೇ ಕಾದು 
ದಿಲ್ಲವು. `'ಆದರೆ ನನ್ನದೊಂದು ಪ್ರಾರ್ಧನೆ:- ನಮ್ಮ ಪಾಠಕಮಹಾಶಯರು 
ನನ್ನಿ ಕನ್ನಡ ಗ್ರಂಧವನ್ನೋದಿ ಮೂಲಗ್ರಂಥದ ಉತ್ಕರ್ಷಾಪಕರ್ಷವನ್ನು 
ಮಾಡಕೂಡದು. ಏಕೆಂದರೆ, ಕನ್ನಡ ಭಾಷೆಯು ವಂಗಭಾಷೆಯು ಹೊಂದಿರು 
ವಷ್ಟು ಉನ್ನ ತಿಯನ್ನು ಹೊಂದಿಲ್ಲವಲ್ಲದೆ, ಗ)ಂಧವನ್ನು ರಚನೆಯಂಗೈದೆನಗೆ 
ಕನ್ನಡದಲ್ಲಿ ಪಾಂಡಿತ್ಯವೂ ಇಲ್ಲ; ಆದುದರಿಂದವರು ಉತ್ಕರ್ಷವೆಂಬ ತ್ಪಾಸಿನಿಂದ 
ಅಸ್ಥಿಸಾರವಾದೀ ಸನ್ನ ತದರ್ಯಲಿಸಿಯನ್ನು ಶೋಲನಮಾಡಕೂಡದೆಂದು 
ಪ್ರಾರ್ಥಿಸುತ್ತೇನೆ. ಈ ಉವನ್ಯಾಸದ ಮೂಲಗೃಂಧವಾದರೋ, ಸ್ವದೇಶದಲ್ಲಿಯೂ 
ಅನ್ನದೇಶದಲ್ಲಿಯೂ ನಮ್ಮ ದೇಶಭಾಷೆಗೆ ಶಿರೋಭೂಷಣವಾದುದಾಗಿಯೂ 
ಆದರ್ಶಸ್ತರೂಪವಾಗಿಯೂ ಅಂಗೀಕರಿಸಲ್ಪಟ್ಟಿದೆ. ನಾನಾ ಗ್ರಂಥದಲ್ಲಿ ಅತ್ಯು 
ತ್ವುಷ್ಟವಾದ ವಾಗ್ವಿ ಜೃಂಭಣೆಯಿಂದ ಸತೇಒವಾಗಿ ಚಿತ್ರಿಸಲ್ಪಟ್ಟಿರುವ ಚಿತ್ರವನ್ನು 
ಅಸುಕರಣಮಾಡಲು ಪ್ರಯತ್ನ ಪಟ್ಟಿದ್ದೇನೆ. 

ಶ್ರೀ ಬಂಕಿಮ ಬಾಬುಯವರು ತಮ್ಮ ಗ್ರಂಥವನ್ನು ಕನ್ನಡದಲ್ಲಿ ಭಾಷಾಂ 
ತರಿಸಿ ಪ್ರಚಾರಮಾಡಲು ಸದಯರಾಗಿ ಅಪ್ಪಣೆಯನ್ನು ಕೂಟೈರುವುದಕ್ಕಾಗಿ 
ನಾನವರಿಗೆ ಚಿರಕಾಲ ಹುಣಿಯಾಗಿರುವೆನು, 


2117 
ನಮ್ಮ ಸದಯರಾದ ಪಾಠಕಮಹಾನುಭಾವರು ಅವರು ನನ್ನ ಇತರ ಗ್ರಂಥ 
ಗಳ ವಿಚಾರದಲ್ಲಿ ತೋರಿರುವ ಉತ್ಸಾಹಾಸುಗ)ಹಗಳನ್ನು ಈ ಗ್ರಂಥದ ವಿಚಾರ 
ದಲ್ಲಿಯೂ ತೋನುವರೆಂದು ಕೋರುತ್ತೇನೆ, 
ಈ ಗ್ರಂಧವನ್ನು ಬರೆಯುವುದರಲ್ಲಿ ಸಹಾಯಮಾಡಿದ ನನ್ನ ಸ್ಟೇಹಿತರಾದ 
ಮ॥ ರಾ ಗುಂಡಪ್ಪನವರಿಗೆ ಕೃತಜ್ಞನಾಗಿದ್ದೇನೆ. 


ಎಡೆಹಳ್ಳಿ, | ಇತಿ, 
೧೧-೩-೮೫, | ಬಿ. ನೆಂಕಟಾಚಾಂರ್ಯ. 


ಶ್ರೀಃ 


ಶ್ರಿ ಯ್ಭೈನ ಘನಿ 


ದುರ್ಗೇಶನಂದಿನಿ 


HB ಗು ಸಾ Fo 


ಮೊದಲನೆಯ ಭಾಗ 





ಮೊದಲನೆಯ ಪ ಬ್ರೇದ 
ದೇನಾಲಯ 


ಲಕ ತೊಂಬತ್ತೆಂಟಿನೆಯ ವಂಗಾಬ್ಬದ ಕಡೆಯೆ ಭಾಗದಲ್ಲೊಂದು 

ದಿನ ಮಹಾಪುರುಷನೊಬ್ಬನು ಅಶ್ವಾರೂಢನಾಗಿ ವಿಷ್ಣುಪುರದಿಂದ 
ಹೊರಟು ಮಂದಾರಣದ ಮಾರ್ಗದಲ್ಲಿ ಏಕಾಂಗಿಯಾಗಿ ಪ್ರಯಾಣಮಾಡುತ್ತಿದ್ದನು. 
ಆಗ ದಿನಮಣಿಯಾದ ಸೂರ್ಯದೇವನು ಅಸ್ಪಾಚಲಗಮನೋದ್ಧ್ಯೋಗಿಯಾಗು 
ತ್ತಿದ್ದುದನ್ನು ಕಂಡು ಹಾದಿವಾಕನಾಗಿದ್ದಾ ಮಹಾಪುರುಷನು ಮನಸ್ಸಿನಲ್ಲಿ, 
ಮುಂದೆ ಪಯಣವಾಗಿ ಹೋಗತಕ್ಕು ಮಾರ್ಗವು ವಿಜನವಾಗಿಯೂ ದೂರವಾಗಿಯೂ 
ಇರುವುದರಿಂದ, ಕಾಲಧರ್ಮದಿಂದ ಅವೇಳೆಯಲ್ಲಿ ಗಾಳಿಗೂ ಮಳೆಗೂ ಆರಂಭ 
ವಾದರೆ ಉಳಿಯುವುದಕ್ತ್‌ ಸಳ ಸಿಗದೆ ತಷ್ಟಪಡಬೇಕಾಗುವುದೆಂದು ಯೋಚಿಸಿ, 
ಕುದುರೆಯನ್ನು ವೇಗವಾಗಿ ಬಿಡಲಾರಂಭಿಸಿದನು. ಸ್ವಲ್ಪ ದೂರ ಹೋಗುವುದ 
ರೊಳಗಾಗಿ ಸೂರ್ಯನು ಆಸ್ತ೦ಗತನಾದನು. ಕುಮ ಕ್ರಮವಾಗಿ ಸಂಧ್ಯಾರಾಗವು 
ವಿಲೀನವಾಗಿ ಗಗನವು ನೀಲಮೇಘಪಜಳ್ಣಿ ಗಳಿಂದ ಆವೃತವಾಯಿತು. ನಿಶಾರಂಭ 
ದಲ್ಲೇ ಘೋರತರವಾದ ಅಂಧಕಾರವ್ರ ದಿಗಂತವ್ಯಾಪ್ತವಾಗಿ ಕುದುರೆಯನ್ನು 
ಮುಂದೆ ನಡಿಸುವುದು ಅಸಾಧ್ಯವಾದರೂ ಧೀರನಾದಾ ಪುರುಷನು ಬಾರಿ ಬಾರಿಗೂ 
ಮಿನುಗುತ್ತಿದ್ದ ಮಿಂಚಿನ ಬೆಳಕಿನಲ್ಲಿ ದಾರಿಯನ್ನು ಪ್ರಯಾಸದಿಂದ ಸ್ವಲ್ಪ ಸ್ಪಲ್ಪ 


ವಾಗಿ ನಡೆಯುತ್ತಿದ್ದೆನು. 


೨ ಬಾಗನೇಶನೂದಿನಿ 


RE ಕಯದ AAAS FN AR NS NSN I A INR NN ಬ್ಬ ಲ ಬಬ ಸಬ NS NI ಬೂ ಜಂ ೂಾ 8 


ಸ್ವಲ್ಪ ಹೊತ್ತಿನಲ್ಲಿಯೇ ಮೇಘ ಗರ್ಜನೆಗೆ ಪ್ರಾರಂಭವಾಗಿ ಪ್ರಬಲವಾದ 
ವೃಷ್ಟಿ ಧಾರೆಯು ಸುರಿಯಶಾರಂಭವಾಯಿತು. ಅಶ್ವಾರೂಢ ವ್ಯಕ್ತಿಯು ಮುಂದು 
ಸವಾರ ಮಾರ್ಗವನ್ನು ಸ್ಪಲ್ಪ ಲ್ಬವೂ ಗೊತು,ಹಿಡಿಯಲಾರದೆ ಕುದುರೆಯು 
ಸ್ವೇಚ್ಛೆಯಾಗಿ ಹೋಗಲೆಂದು os ತಡಿವಾಣವನ್ನು ಸಡಿಲಿಸಲೌಗಿ, ಕುದುರೆಯು 
NE ನಡೆಯತೊಡಗಿತು. ಅನಂತರ ಸ್ವಲ್ಪ ದೂರ ಹೋದ ಬಳಿಕ 
ಕುದುರೆಯ ಕಾಲಿಗೆ ಒಂದಾವುದೋ ಕಠಿನ ಪದಾರ್ಥವು ತಗಲಿ ಪ ಸ್ಪಲನೆ 
ವಾಯಿತು. ಆ ಸಮಯದಲ್ಲಿ ಮಿಂಚು ಥಳಧಳನೆ ಹೊಳೆಯಿತು. ಆದರ 
ಪ್ರಕಾಶದಿಂದ ಮುಂದೆಡೆ ಆವುದೋ ಮಹತ್ತಾದೊಂದು ಬಿಳಿದಾದ ಪದಾರ್ಥವು 
ಅವನ ಕಣ್ಣಿಗೆ ಬೀಳಲು, ಅದೊಂದು. ಗೃಹವಾಗಿರಬಹುದೆಂದು. ತಿಳಿದು 
ಕುದುರೆಯಿಂದ ಧುಮುಕಿ, ನೆಲದಮೇಲೆ ಜಿ ನೋಡಿದನು. ಕುದುರೆಯ 
ಕಾಲು ಒಂದು ಸೋಪಾನದ ಶಿಲೆಗೆ ತಗಲಿ ಎಡವಿದಂತೆ ಕಂಡುಬಂದಿತು. 
ಸವಿತಾಪದಲ್ಲಿಯೇ ಉಳಿಯುವುದಕ್ಕೆ ಸ್ಮ ಸಳ ಸಿಗಬಹುದೆಂದು ತಿಳಿದು ಕುದುರೆಯನ್ನು 
ನಿರಾತಂಕವಾಗಿ ಹೋಗುವಂತೆ ಕ್ರೈಬಟ್ಟು, ತಾನು ಆ ಅಂಧಕಾರದಲ್ಲಿ ಸೋಪಾನ 
ಶಿಲೆಗಳಮೇಲೆ ಮೆಲ್ಲಮೆಲ್ಲನೆ ಕಾಲಿಡುತ್ತ ಹತ್ತೆಲಾರಂಭಿಸಿ, ಹತ್ತಿಪ್ಪತ್ತು ಮೆಟ್ಟು 
ಗಳನ್ನು ಹತ್ತಿದನು... ಟಃ ಆ ಕಟ್ಟಿಡವು ಒಂದು ದೇವಾಲಯ 
ವಾಗಿ ಕಂಡಿತು. ಉಪಾಯದಿಂದ ಮತ್ತೂ ವಖಂದೆ ಹೋಗಿ ನೋಡಲಾಗಿ, 
ಆ ದೇವಾಲಯಕ್ಕೆ ಚಿಕ್ಚದಾದೊಂದು ಬಾಗಿಲಿದ್ದಿತು. ಬಾಗಿಲು ಮುಚ್ಚಿದ್ದಿತು. 
ಬಾಗಿಲನ್ನು ಕೈಯಿಂದ ತಡವರಿಸಿ ನೋಡಿದನು, ಹೊರಗಣ ಚಿಲಕವು ಹಾಕಿ 
ದ್ವಂತೆ ಕಂಡುಬರಲಿಲ್ಲ. ಪಥಿಕನು ವಿಸ್ಮಿತನಾಗಿಯೂ, ಕೌತೂಹಲವಿಶಿಷ್ಟ 
ನಾಗಿಯೂ ಜನವಿಹೀನವಾದಾ ಮಾರ್ಗದಲ್ಲಿದ್ದಾ ಮಂದಿರದಲ್ಲಿ ಅಷ್ಟೊಂದು 
ಹೊತ್ತಿನಲ್ಲಿ ಒಳಗಣ ಅಗಣಿಯನ್ನು ಆರೋ ಹಾಕಿಕೊಂಡಿರಬಹುದೆಂದು 
ಯೋಜಿಸಿ, ಸಂತತ ಧಾರೆಯಾಗಿ ಸುರಿಯುತ್ತಿದ್ದ ಮಳೆಯನ್ನು ಸಹಿಸಲಾರದೆ 
ದೇವಮಂದಿರದೊಳಗಾರು ಇದ್ದರೂ ಚಿ೦ತೆ ತಿಯಿಲವೆಂದು ಧ್ರರ್ಯೆವನ್ನ ವಲ೦ಬಿಸಿ, 
ಕೈಗಳಿಂದ ಬಾಗಿಲನ್ನು ಬಲವಾಗಿ ತಟ್ಟಿತೊಡಗಿದನು. ಬಾಗಿಲನ್ನು ತೆರೆಯಲಾರೂ 


ಬರಲಿಲ್ಲ. ಅನಂತರ ಕಾಲುಗಳಿಂದೊದು, ಬಾಗಿಲನ್ನೊ ಡಿಯಲು ಮನವು 
ಮಣಗಿತು.. ಆದರೆ ದೇವಾಲಯದ ಮುಂದುಗಡೆ ಹಾಗೆ ಮಾಡುವುದು 


ಅಮರ್ಯಾದೆಯೆಂಬ ಆಶಂಕೆಯಿಂದ ಪಥಿಕನು ಅಷ್ಟೊಂದು ದೂರ ಪ್ರವೃತ್ತನಾಗ 

ಲಿಲ್ಲ. ಆದರೆ ಅವನ ಕೈಖೆ ಸಟ್ಟುಗಳು ಬಲವಾದವಾಗಿದ್ದು ದರಿಂದ, ೫1 

ಹಾಕಿದ್ದ ಸಾಮಾನ್ಯವಾದ ಹ ಅಗಣಿಯು ಮುರಿದು ಕದವ ತಾನಾಗಿಯೇ 

ತೆರೆದುಕೊಂಡಿತು. ಕೂಡಲೇ ಆ ಯೌವನ ಪುರುಷನು ದೇವಮಂದಿರಡೊಳಗೆ 

ಪ್ರವೇಶಮಾಡಿದನು.. ಆಗ ಮಂದಿರದೊಳಗಣಿಂದ ಅಸ್ಸುಟಿವಾದ ಚೀತ್ಕಾರದ 
* ತಟೆದಾಲೋ ಕದಿಂ ದಮಾವಿಎಂಚಿನ ಬೆಳಕಿನಿಂದ. 


ಮಾಜ ನಡಿ (ದೆ ಫಿ 


NTS SN TN ಗಾರ. ರಾರ ಜತ್‌ ~ FN cA AR "ಅ "ಶ್ವ ಯ A A RN ಬ 


ಧ್ರನಿಯುಂಟಾಗಿ ಆ ಧ್ವನಿಯು ಅವನ ಕಿವಿಗಳಿಗೆ ಬಿದ್ದಿತು. ಮತ್ತು ಅವನು ಒಳಗೆ 
ಪ್ರವೇಶಿಸಿದ ಮುಹೂರ್ತದಲ್ಲಿಯೇ ಬಾಗಿಲು BSN ತೆರೆದಿದ್ದು ದರಿಂದ 
ಗಾಳಿಯು ನುಗ್ಗಿ ಒಳಗೆ ಉರಿಯಿತ್ತಿದ್ದ ದೀಪವು ಅಳಿಸಿಹೋಯಿ ತು. ಆದುದರಿಂದ 
ಪಥಿಕನಿಗೆ ಮಂದಿರದಲ್ಲಿ ಮನುಷ್ಯರಾರಿರುವರೋ ದೇವತಾ ವಿಗುಹನಿರುವು 
ದಾವುದೋ ಎಂಬುದನ್ನು ದೃಢಪಡಿಸಲಸಾಧ್ಯವಾಯಿತು. ಅನಂತರ, ನಿರ್ಭೀಕ 
ನಾಗಿದ್ದಾ ಯ ವನ ಪದಿಕನು ತನಗೆ ಪ್ರಾಪ್ಮ್ಯವಾದಾ ಅವಸ್ಥೆಯನ್ನು ಯೋಚಿನಿ 
ಕೊಂಡು ಸ್ವಲ್ಪ ನಕ್ಕು, ಆ ಅಂಧಕಾರದಲ್ಲಿಯೇ ಪ್ರಥಮತಃ ಭಕ್ತಿಭಾವದಿಂದ 
ಮಂದಿರದ ಮಧ್ಯದಲ್ಲಿದ್ದ ಅದೃಶ್ಯ ದೇವಮೂರ್ತಿಯನ್ನು ದ್ಲೇಶಿಸಿ ಸಾಷ್ಟಾಂಗ 
ಪ್ರಣಾಮವನ್ನು ಮಾಡಿ, ಎದ್ದು ವಿಂತು ಕೊಂಡು, ಘಟ್ಟಿಯಾಗಿ ಮಂದಿರ 
ದೊಳಗಿರುವವರಾರೆಂದು ಕೂಗಿದನು. ಆ ಪುಶ್ಲೆಗೆ ಉತ್ತರವನ್ನೂರೂ ಕೊಡಲಿಲ್ಲ. 
ಆದರೆ ಕೆಲವು ಆಭರಣಗಳ ಸಿಂಜಿತ ಶಬ್ದವು ಮಾತ್ರ ಅವನ ಕಿವಿಗೆ ಬಿದ್ದಿತು. 
ಆಗಲಾ ಪಥಿಕನು ವೃಥಾ ವಾಕ್ಯ ವ್ಯಯವು ನಿಷ್ಠ ಯೋಜನನೆಂದು ಭಾವಿಸಿ, 
ks ಒಳಗೆ ಬಾರದಹಾಗೆ ಬಾಗಿಲನ್ನು ಮುಚ್ಚಿ, ಆಗಣಿಗೆ ಬದಲಾಗಿ ತಾನೇ 

ವಾಗಿ ನಿಂತುಕೊಂಡು, ಪುನಃ "ಈ ಮಂದಿರದಲ್ಲಿರುವವ ಸರಾರೇ ಆಗಲಿ, ಕೇಳಿರಿ. 
ತ ಸಶಸ್ತ್ರಪಾಣಿಯಾಗಿ ಬಾಗಿಲಲ್ಲಿ ಕುಳಿತಿದ್ದೇನೆ. ನನ್ನ ವಿಶ್ರಾಮಕ್ಕಾರೂ 
ನಿಘ್ನವನ್ನು ಬಟಾ ಹಾಗೆ ನನ್ನ ಮ ಅಕ್ಸಿ ಸದೆ ವಿಘ್ನ 
ಟಾ ಡಿ ಪುರುಷರಾಗಿದ್ದರೆ ಅದಕ್ಕವರು ತಕ್ಕ ಫಲವನ್ನು ಹೊಂದುವರು ; 
ಮಂದಿರದಲ್ಲಿರುವವರು  ಪುರುಸರಲ್ಲದೆ  ಹೆಂಗಸ ಸರಾಗಿದ್ದರೆ ನಿಶ್ಚಿಂತೆಯಾಗಿ 
ನಿದ್ರೆಯನ್ನು. ಮಾಡಬಹುದು. ಜಾ ಕೈಯಲ್ಲಿ ಖಡ್ಗವಿರುತ್ತ 
ನಿಮ್ಮ ಕೂದಲೊಂದಡಾದರೂ ಘಾತವಾಗಲಾರದು' ಎಂದು ಘಟ್ಟಿಯಾಗಿ ಕೂ 
ಹೇಳಿದನು. 

ಅನಂತರ "ಸ್ವಾಮಿ! ತಾಮಾರು?' ಖಂಬ ಪುಶಿ ಯೆ ಒಬ್ಬ ಹೆಂಗಸಿನ 
ಧ್ವನಿಯಲ್ಲಿ ಹೇಳಿದಹಾಗೆ ಒಳಗಣಿಂದ ಕೇಳಿಸಿತು. ಅದನ್ನು ಕೇಳಿ ಪಧಿಕನು 


pr 


ವಿಸ್ಮಯಾ ೨ವಿಷ್ಟ ನಾಗಿ, ಸ್ವರದಿಂದ ನೋಡಿದರೆ ಪ್ರ ಶ್ರೆಯ ೨ವಳೋ ಸುಂದರಿ 
ಯೊಬ್ಬಳು ಕತ ಡುವಹಾಗೆ ತೋರ-ವುದೆಂದು ಭಾವಿಸಿ" ನನ 
ನಿಮಗೇನಾದೀತು?' ಎಂದು ಉತ್ತರವನ್ನು ಕೊಟ್ಟ ಸು 

"ಮಹಾಶಯಕರೆ! ನಾವು ಬಹಳ ವೀತರಾಗಿದ್ದೆ ವೆ?' ಏಂದು ಒಳಗಣಿಂದ 
ಪುತ್ಯುತ್ತರವು ಹೊರಟಿತು. 

ಯವನ; "ನಾನಾರೆಂಬುದನ್ನು ನಾನೇ ಹೇಳಿಕೊಳ್ಳು ವ್ರೆದು ನಮ್ಮ 
ಸಂಪ್ರದಾಯವಲ್ಲ; ಆದರೆ ನಾನು ಅಲ್ಲಿರುವವರೆಗೂ ಅಬಲೆಯರಿಗೆ ವಸತ ವ್ರದೂ 
ಸಂಘಟಿಸಲಾರದೆಂದು ನ್ಹಿರವಾಗಿ ನಂಬಿರಿ' ಎಂದು ಹೇಳಿದನು. 


ಒಳಗಿದ್ದ ರಮಣಿಯು, "ಸ್ವಾಮಿ! ತಮ್ಮ ಮಾತುಗಳನ್ನು ಕೇಳಿ ನನ 


೪ ದುರ್ಗೇ ಶನಂದಿನಿ 


ಹ Ce ಜಾ 


ದ್ಲೈರ್ಯವುಂಟಾಯಿತು; ಇದುವರೆಗೂ ಮೃತಪ್ರಾಯೆಯಾಗಿದ್ದೆನು; ನಾವು 
ಸಾಯಾಹ್ನ ಕಾಲದಲ್ಲೀ ಶೈಲೇಶ್ರರ ಶಿವಪೂಜೆಗೆ ಸಲುವಾಗಿ ಬಂದಿದ್ದೆವು; ಮಳೆಗೆ 
ಪ್ರಾರಂಭವಾಗುತ್ತಲೇ ನಮ್ಮ ಬೋಯಿಗಳೂ ಸೇವಕರೂ ದಾಸಿಯರೂ 
ನಮ್ಮನ್ನು ಬಿಟ್ಟು ನೆಲೆಯಿಲ್ಲದೆ ಹೊರಟುಹೋದರು' ಬಂದು ಹೇಳಿದಳು. 

ಯುವಕನು, "ಚಿಂತೆಯನ್ನು ಮಾಡಬೇಡಿರಿ, ವಶ್ರಮಿಸಿಕೊಳ್ಳಿರಿ, ಬೆಳ 
ಗಾಗುತಲೇ ನಾನು ನಿಮ್ಮನ್ನು ಸಂಗಡ ಕರೆದುಕೊಂಡು ಹೋಗಿ ನಿಮ್ಮ ಮನೆಗೆ 
ಬಿಡುವೆನು' ಎಂದು ಹೇಳಲು; ರಮಣಿಯು, "ಶೈಲೇಶ್ಕರನು ತಮಗೆ ಮಂಗಳ 
ವನ್ನು ಮಾಡಲಿ' ಎಂದು ಹರಸಿದಳು. 

ಅರ್ಧರಾತ್ರೆಯ ಮೇಲೆ ಗಾಳಿಯೂ ಮಳೆಯೂ ನಿಂತವು. ಆಗಲಾ 
ಯುವಕನು ಒಳಗಿದ್ದ ಹೆಂಗಸರನ್ನು ದ್ದೇಶಿಸಿ, "ನೀವು ಸ್ಪಲ್ಪ ಹೊತ್ತು ದ್ರೈರ್ಯಾ 
ವಲಂಬನೆಯಿ೦ದ ಇಲ್ಲಿದ್ದರೆ ನಾನು ಇಲ್ಲಿಗೆ ಸವಿಸಾಪದಲ್ಲಿರುವ ಗ್ರಾಮಕ್ಕೆ 
ಹೋಗಿ ಬೆಳಕನ್ನು ತರುವೆನು ಬಂದು ಹೇಳಿದನು. 

ಅದನ್ನು ಫೇಳಿ ಮೊದಲು ಮಾತನಾಡಿದ ಹೆಂಗಸು, "ಮಹಾಶಯರ! 
ಅವೇಳೆಯಲ್ಲಿ ಗ್ರಾಮಾಂತರವನ್ನು ಹುಡುಕಿಕೊಂಡು ಹೋಗಬೇಕಾದ ಆವಶ್ಯಕ 
ನಿಲ್ಲ. ದೇವಾಲಯದ ರಕಕ ನೊಬ್ಬನು ಸಮಾಪದಲ್ಲಿಯೇ ವಾಸಮಾಡುತ್ತಿರು 
ವನು; ಬೆಳದಿಂಗಳು ಪ್ರಕಾಶಮಾನವಾಗಿದೆ; ದೇವಸ್ಥಾನದ ಹೊರಗೆ ಹೋಗಿ 
ನೋಡಿದರೆ ಆಲಯದ ಭೃತ್ಯನ ಕುಟೀರವಿರುವುದು ಕಂಡುಬರುವುದು. ಅವನು 
ಏಕಾಂಗಿಯಾಗೀ ಪ್ರದೇಶದಲ್ಲಿ ವಾಸಮಾಡುವನಾದಕಾರಣ ಮನೆಯಲ್ಲಾ 
ವಾಗಲೂ ಬೆಂಕಿಯನ್ನು ಮಾಡುವ ಸಾಮಗಿಯನ್ನ್ನಿಟ್ಟುಕೊಂಡಿರುವನು' ಎಂದು 
ಹೇಳಿದಳು. 

ಯುವಕನು ಅವಳ ಮಾತಿನ ಪ್ರಕಾರ ದೇವಸ್ಥಾನದಿಂದ ಹೊರಗೆ ಬಂದು 
ಬೆಳದಿಂಗಳ ಬೆಳಕಿನಲ್ಲಿ ದೇವಾಲಯದ ಭೃತ್ಯನ ಮನೆಯನ್ನು ದೂರದಿಂದ ನೋಡಿ, 
ಅವನ ಮನೆಯ ಬಾಗಿಲಿಗೆ ಹೋಗಿ ಅವನನ್ನೆ ಬ್ಬಿಸಿದನು. ಭೃತ್ಯನು ಭಯದಿಂದ 
ಮನೆಯ ಬಾಗಿಲನ್ನು ತೆರೆಯದೆ, ಬಂದಿರುವವನನ್ನು ಒಳಗಿನಿಂದಲೇ ನೋಡಿ, 
ಆವನು ಕಳ್ಳನಲ್ಲವೆಂದು ಸ್ಥಿರವಾಗಿ ನ೦ಬಿದ್ದರೂ ಬಾಗಿಲನ್ನು ತೆರೆಯುವುದಕ್ಕೆ 
ಶಂಕಿಸುತ್ತಿದ್ದನು. ಕಡೆಗೆ ಯುವಕನು ಪಾರಿಶೋಷಕವಾಗಿ*% ಕೊಟ್ಟಿ ಸುವರ್ಣ 
ಮುದ್ರೆಯನ್ನು ತೆಗೆದುಕೊಳ್ಳುವ ಆಸೆಯನ್ನಡಗಿಸುವುದು ಕಷ್ಟಸಾಧ್ಯವಾಗಿ, 
ಏನೇನೋ ಯೋಚಿಸಿಕೊಂಡು ಬಳಿಕ ಆದುದಾಗಲೆಂದು ಧೈರ್ಯಗೊಂಡು 
ಬಾಗಿಲನ್ನು ತೆರೆದು ದೀಪವನ್ನು ಹೊತ್ತಿಸಿಕೊಟ್ಟನು. 

ಪಾಂಥನು ದೀಪವನ್ನು ತಂದು ಮಂದಿರದಲ್ಲಿ ನೋಡಲಾಗಿ, ಅದರ 
ಮಧ್ಯದಲ್ಲಿ ಶ್ರೇತಶಿಲೆಯಿಂದ ನಿರ್ಮಿತವಾದ ಶಿವಮೂರ್ತಿಯು ಸ್ಯಾಪಿತವಾ 


* ಪಾರಿತೋಸಕವಾಗಿ- ಬಹುಮಾನವಾಗಿ, 


ಮೊದಲನೆಯ ಪರಿಚ್ಛೇದ ೫ 
ಗಿದ್ದಿತು. ಆ ಮೂರ್ತಿಯ ಹಿಂಭಾಗದಲ್ಲಿ ಇಬ್ಬರು ಕಾಮಿನಿಯರು ಕುಳಿತಿದ್ದರು. 
ಅವರಲ್ಲಿ ಕಿರಿಯವಳಾಗಿದ್ದವಳು ದೀಪವನ್ನು ನೋಡಿದ ಕೂಡಲೇ ಆವರಣಪಟ 
ವನ್ನು ಮುಖದಮೇಲೆ ಎಳೆದುಕೊಂಡು ನಮೃಮ.ಖಿಯಾಗಿ ಕುಳಿತುಕೊಂಡಳು; 
ಪರಂತು ಅನಾವೃತವಾಗಿದ್ದ* ಕೈಗಳಲ್ಲಿದ್ದ ವಜ್ರಖಚಿತವಾದ. ವಲಯವೇ 
ಮುಂತಾದ ರತ್ನಾ ಭರಣಗಳನ್ನೂ ನೋಡಿ, ಪಥಿಕನು, ಆ ನಾರೀಮಣಿಯು 
ನಿಸ್ಸಂದೇಹವಾಗಿ ಹೀನವಂಶಸಂಭೂತೆಯಲ್ಲವೆಂದು ತಿಳಿದುಕೊಂಡನು. ಎರಡನೆ 
ಯವಳ ಉಡುಪು ಮುಂತಾದುವು ಮೊದಲಿನವಳ ಉಡಿಗೆ ತೊಡಿಗೆಗಳಿಗಿಂತ ಕಡಿಮೆ 
ಯಾಗಿದ್ದುದರಿಂದ ಅವಳು ಯುವತಿಯ ಸಹಚಾರಿಣಿ ಅಥವಾ ದಾಸಿಯಾ!ಸರ 
ಬೇಕೆಂದು ಭಾವಿಸಿಕೊಂಡನು. ಆದರೆ ಅವಳು ಸಾಮಾನ್ಯ ದಾಸಿಯ ಹಾಗಿರಲಿಲ್ಲ; 
ಸಂಪನ್ಮೆಯಾಗಿಯೇ ಕ೦ಡುಬಂದಳು. ಯುವಕನಿಗೆ ತನ್ನೊಂದಿಗೆ ಅದುವರೆಗೂ 
ಮಾತನಾಡುತ್ತಿದ್ದನಳು ವಯೋಜ್ಯೇಷ್ಮೆಯೆಂದು) ಗೊತ್ತಾಯಿತು. ಅವರಿಬ್ಬರ 
ಉಡುಪು ಈ ದೇಶೀಯರ ಉಡುಪಿನಹಾಗಿರಲಿಲ್ಲ. ಅವರ ವಸ್ತ್ರಾಭರಣವನ್ನು 
ನೋಡಿದರೆ ಅವರಿಬ್ಬರೂ ಹಿಂದೂಸ್ತಾನದ ದೇಶೀಯರಾಗಿ ಕಂಡುಬಂದರು. 
ಯುವಕನು ದೇವಾಲಯದಲ್ಲಿ ಉಪಯುಕ್ತ, ಸ್ಥಳದಲ್ಲಿ ದೀಪವನ್ನಿಟ್ಟು ರಮಣಿ 
ಗಳಿಗೆದುರಾಗಿ ನಿಂತುಕೊಂಡನು. ದೀಪದ ಕಾಂತಿಯು ಅವನ ಮೈಮೇಲೆ ಬಿದ್ದಿ 
ತ್ರಾದಕಾರಣ, ಹೆಂಗಸರಿಬ್ಬರೂ ಅವನ ರೂಪುಲಾವಣ್ಣಗಳನ್ನು ನೋಡುತಿದ್ದರು. 
ಪಥಿಕನು ವಯಸ್ಸಿನಲ್ಲಿ ಇಪ್ಪತ್ತ ದು ವರ್ಷದವನಾಗಿದ್ದನು. ಅವನ ದೀರ್ಥವಾದ 
ಶರೀರವು ಅವಯವಸಾಷ್ಠವವಿಲ್ಲದವರಿಗಿದ್ದರೆ ಅಸೌ ಷ್ಠವಕ್ಕೆ ಕಾರಣವಾಗು 
ತ್ರಿದ್ದಿತು; ಆದರೆ ಅವನ ವಕ್ತೋವಿಶಾಲತೆಯಿ೦ದಲೂ, ಅವಯವಸ”ಷ್ಮವದಿಂ 
ದಲೂ, ಸರ್ವಾಂಗಗಳಲ್ಲಿಯೂ ಪುಷ್ಮಿಯಾದ ಮೈಕಟ್ಟಿನ ಘಟನಾ ವಿಶೇಷದಿಂದಲೂ 
ಆ ದೈರ್ಫ್ಯವು ಅವನಿಗೆ ಅದ್ಭುತ ಸೌಂದರ್ಯೆವನ್ನುಂಟುಮಾಡಿದ್ದಿತು. 
ದೇಹಕಾಂತಿಯು ವಸಂತಪುಸೂತ ನವಪಲ್ಲವದ ಕಾಂತಿಗೆ ಸಮನಾಗಿ ಅಥವಾ 
ತದಧಿಕವಾಗಿದ್ದಿತು. ಅದಲ್ಲದೆ ರಜಪುತ ಜಾತಿಯವರು ಉಪಯೋಗಿಸುವ 
ಉಡುಪಿನಿಂದಾ ದೇಹಕಾಂತಿಯು ಮತ್ತಷ್ಟು ಅತಿಶಯವಾಗಿ ಪ್ರಕಾಶಿಸುತ್ತಿ 
ದ್ವಿತು. ಮತ್ತು ರತ್ಸ ಖಚಿತವಾದ ಕಟಿಬಂಧನವು] ಅದಕ್ಕೆ ಕಟ್ಟಿಲ್ಪಟ್ಟಿದ್ದ ಒರೆಯೊ 
ಳಗಿಟ್ಟಿದ್ದ ಕತ್ತಿಯು, ದೀರ್ಥವಾದ ಕೈಯಲ್ಲಿ ಹಿಡಿದಿದ್ದ ಉದ್ದವಾದ ಭಲ್ಲೆಯವು, 
ಮಸ್ತಕದಲ್ಲಿ ವಜ್ರಖಚಿತವಾದ ಉಷ್ಣ್ಯೀಷವುಕ್ಕಿ, ಕರ್ಣಗಳಲ್ಲಿ ಕನಕಕುಂಡಲವು, 
ಕಂಠದಲ್ಲಿ ಮುಕ್ತಾಹಾರವು--ಇವೇ ಮುಂತಾದುವುಗಳಿಂದ. ಯುವಕನು 
ಮನ್ಮಥನೋಪಾದಿಯಲ್ಲ ಕಣ್ಗೊಳಿಸುತ್ತಿದ್ದನು. 

ಈ ರೀತಿಯಾಗಿ ಹೆಂಗಸರಿಗೂ ಯುವಕನಿಗೂ ಸಂಭವಿಸಿದ ಸಂದರ್ಶನ 
* ಅನಾವೃ ತರಾಮುಚ್ಚಲ್ಪಡದ, 1 ವಸಂತಪ್ರಸೂತ ನವಪಲ್ಲ ವನಾವಸಂತದಲ್ಲಿ ಹುಟ್ಟುವ ಹೊಸ 
ಚಿಗುರು 1 ಕಟಿಬ ಧನನಾನಡುಕಟ್ಟು, | ಉಪ್ಲೀಷ=್‌ ಮಕುಟ, ರುಮಾಲು. 


wu ~~ mx 





ಓ ದುರ್ಗೇಶನಂದಿನಿ 
ದಿಂದ ಪರಸ್ಪರ ಪರಿಚಯಕ್ಕೋಸ್ಟರ ಉಭಯ ಪಕ್ಚದಲ್ಲಿಯೂ ಕುತೂಹಲವ್ರಂಟಾ 
ಯಿತು. ಆದರೆ ಅಪರಿಚಯಸ್ಥರ ಪರಿಚಯವನ್ನು ಕುರಿತು ಮೊದಲು ವಿಚಾರ 
ಮಾಡುವುದಾರಿಗೂ ಯುಕ್ತವಾದುದಲ್ಲವೆಂದು ಭಾವಿಸಿ, ಉಭಯ ಪಕ್ಷದವರೂ 


ವಿಚಾರಮಾಡದೆ ಮೌನವಾಗಿದ್ದರು. 





ಎರಡನೆಯ ಪರಿಬ್ಬೀದ 
ಪರಿಚಯಾಲಾಸಷ 

ವ್‌ ಧಮದಲ್ಲಿ ಯುವಕನೇ ಹೆಂಗಸರ ಪರಿಚಯವನ್ನು ಕುರಿತು ವಿಚಾರಿಸು 
2) ವುದಕ್ಕೆ ತನ್ನ ಕುತೂಹಲವನ್ನು ಪ್ರಕಾಶಪಡಿಸಿದನು. ಅವನು ಅವರಲ್ಲಿ 
ವಯೋ ಜ್ಗೇ ಸೈಯನ್ನು ಸಂಬೋಧಿಸಿ" ನೀವಿಬ್ಬರೂ ಸದ್ದಂಶಸಂಭೂತರಾಗಿಯೂ 
ಭಾಗ್ಯವ೦ತರ ಮನೆಯ ಹೆಂಗಸರಾಗಿಯೂ ಇರುವಹಾಗೆ ಕಾಣುತ್ತದೆ; ನಿಮ್ಮ 
ವೃತ್ತಾಂತವನ್ನು ಕುರಿತು ಕೇಳುವುದಕ್ಕೆ ಸಂಕೋಚಪಡುತ್ತೇನೆ; ಆದರೆ, 
ನನ್ನ ಸ್ವಂತ ವೃತ್ತಾ೦ತವನ್ನು ಕುರಿತು ನಿಮಗೆ ತಿಳಿಸಲು ನನಗಿರುವ ಪ್ರತಿಬಂಧ 
ಕವು ನಿಮಗಿರಲಾರದೆಂದು ಧೈರ್ಯಗೊಂಡು, ನಿಮ್ಮ ಪರಿಚಯವನ್ನು ಕುರಿತು 
ಕೇಳಲಿಚ್ಛ್ಚೆಯುಳ್ಳವನಾಗಿದ್ದೇನೆ ' ಎಂದು ಹೇಳಿದನು. 

ಹಿರಿಯಾಕೆಯಾಗಿದ್ದ ಹೆಂಗಸು ಪ್ರತ್ಕುತ್ತರವನಿತ್ತಳದೆಂತೆಂದರೆ" ಅಯ್ಯಾ 
ಮಹಾಶಯರಿ! ಹೆಂಗಸರು ತಮ್ಮ ಪರಿಚಯವನ್ನು ಮೊದಲು ಕೊಡು ವುದೆಂದರೇನು? 
ಅವರಿಗೆ ಅಷ್ಟೊಂದು ಸ್ವಾತಂತ್ಕ್ಯವೆಲ್ಲಿಯದು? ಅವರು ತಮ್ಮ ಕುಲೋಪಾಧಿ 
ಯನ್ನೂ ಧಾರಣೆಮಾಡಲಶಕ್ಕರಾಗಿರಲಾಗಿ, ಸ್ವಂತ ಪರಿಚಯವನ್ನು ಪರರಿಗೆ 
ಹೇಳಿಕೊಳ್ಳುವುದುಂಬಿ ? ಹೆಂಗಸಾದವಳಿಗೆ ಪರಪುರುಷರ ನಯನ ಗೋಚರವೂ 
ಆಗದಹಾಗೆ ರಹಸ್ಯವಾಗಿ ವಾಸಮಾಡತಕ್ಕುದು ಕೇವಲ ಧರ್ಮವೆಂದುಕ್ತವಾಗಿರ 
ಲಕ್ಟಾಗಿ, ಅವಳು ಹೇಗೆ ತಾನೇ ಆತ್ಮವುಕಾಶವನ್ನು ಮಾಡಿಕೊಳ್ಳಲಾಪಳು ? 
ಹೆಂಗಸರು ತಮ್ಮ ಸ್ವಾವಿಿಯ ಹೆಸರನ್ನು ಬಾಯಿಂದ ಉಚ್ಚರಿಸುವುದು ನಿಷೇಧ 
ವೆಂದು ಬ್ರಹ್ಮನು ಎಂದು ವಿಧಿಸಿದನೋ ಅಂದಿನಿಂದ ಹೆಂಗಸಿಗೆ ಆತ್ಮ ಪರಿಚಯ 
ವನ್ನು ಹೇಳಿಕೊಳ್ಳುವ ಮಾರ್ಗವನ್ನು ಕಟ್ಟಿಬಿಟ್ಟಿಹಾಗಾಯಿತು' ಎಂದು 
ಹೇಳಿದಳು. : 

ಯುವಕನು ಅದಕ್ಕುತ್ತರವನ್ನು ಕೊಡಲಿಲ್ಲ; ಅವನ ಮನವು ಅನ್ಯತ್ರ 
ಸಂಸಕ್ಕವಾಗಿದ್ದಿತು. ಯುವತಿಯಾದ ರಮಣಿಯು ಕ್ರಮ ಕುಮವಾಗಿ ತನ್ನ 
ಮುಖಾವರಣವನ್ನು ಸ್ವಲ್ಪ ಸ್ವಲ್ಪವಾಗಿ ಓರೆಮಾಡುತ್ತ ಗೆಳತಿಯ ಹಿಂಭಾಗದಿಂದ 
ಅನಿಮಿಷನಯನೆಯಾಗಿ* ಯುವಕನನ್ನು ದೃಷ್ಟಿಸಿ ನೋಡುತ್ತಿದ್ದಳು. ವಯೋಧಿಕೆ 


— 





೩ ಆಸಿನಿಎಿಷನಯನೆಂಯಾಗಿ ಸಾಕಣ್ಣು ರೆಪ್ಪೆ ಮುಚ್ಚ ದೆ. 
ಎ 


ನಿರಡನೆಯ ಪರಿಚ್ಛೇದ ೭ 


ಯೊಂದಿಗೆ ಮಾತನಾಡುತ್ತಿರುವಾಗಲೇ ಪಥಿಕನ ದೃಷ್ಟಿಯು ಅಕಸ್ಮಾತ್ತಾಗಿ 
ಯುವತಿಯ ಕಡೆಗೆ ಬಿದ್ದುದು ಪುನಃ ಹಿಂದಿರುಗಲಿಲ್ಲ. ಅಂತಹ ಅಲೌಕಿಕವಾದ 
ಮಾಧುರ್ಯ ರೂಪರಾಶಿಯು ತನ್ರ ದೃಷ್ಟಿಗೆಂದೂ ಗೋಚರವಾಗಿರಲಿಲ್ಲವೆಂದು 
ಚನ್ನಾಗಿ ತಿಳಿದುಕೊಂಡನು. ಯುವತಿಯ ಕಣ್ಣುಗಳೊಡನೆ ಪಥಿಕನ ಕಣ್ಣುಗಳು 
ಸೇರುತಲೆ ಯುವತಿಯು ಅಧೋದೃಷ್ಟಿಯುಳ್ಳವಳಾದಳು. ಅವಳ ಸಹಜರಿ 
ಯಾದವಳು ತಾನು ಹೇಳಿದ ಮಾತಿಗೆ ಉತ್ತರವು ಬಾರದುದರಿಂದ ಪಥಿಕನ 
ಮುಖವನ್ನು ನೀಕ್ಲಿಸಿ, ಅವನ ದೃಷ್ಟಿಯು ಹೋಗಿದ್ದ ದಿಕ್ಕನ್ನು ಕ0ಡು, 
ಯುವತಿಯು ಯುವಕನನ್ನು ಸತೃಷ್ಟ*ನಯನಗಳಿಂದ ನೋಡುತಿ,ರುವಳೆಂದು 
ತಿಳಿದವಳಾಗಿ, ಯುವತಿಯ ಕವಿಯಲ್ಲಿ "ಇದೇನು ಹುಡುಗಿ! ಶಿವಸಾಕ್ಸಿಯಾಗಿ 
ಸ್ವಯಂವರೆಯಾಗಲೆಳಸುವೆಯಾ, ಏನು ?' ಬಂದು ಏಕಾಂತವಾಗಿ ಹೇಳಿದಳು. 

"ಯುವತಿಯು ಇದನ್ನು ಕೇಳಿ ಸಾಕೂತದಿಂದ! ತನ್ನ ಸಹಚಾರಿಣಿಯನ್ನು 


೩ 
ಸ್ವಲ್ಪ ಜಿಗಟಿ ಮೃದು ಸ್ವರದಿಂದ, "ನೀನು ನಿಪಾತವಾಗು!' ಎಂದಳು. ಚತುರೆ 
ಯಾದ ಸಹಚಾರಿಣಿಯು ಆದನ್ನು ಕಂಡು ತನ್ನೊಳು ತಾನೆ «ಈ ಲಕ್ಷಣಗಳನ್ನು 
ನೋಡಿದರೆ, ಅಪರಿಚಿತನಾದೀ ಯೌವನ ಪುರುಷನ ತೇಜ8ಪ್ರ೦ಂಜವಾದ ಕೋಮಲ 
ಶರೀರವನ್ನು ನೋಡಿ ನನ್ನ ವಶದಲ್ಲಿರುವ ಈ ಬಾಲೆಯು ಮನ್ಮಥನ ಶರಚಾಲ 
ದಿಂದ ಬದ್ದಳಾಗಿರುವಳೆ೦ದೂ, ಅದರಿಂದ ಮತ್ತೇನಾಗದಿದ್ದರೂ ಅನ್ಯಾಯವಾಗಿ 
ಅವಳ ಮನಸ್ಸಿನ ಸುಖವು ಚಿರಕಾಲ ನಷ್ಟವಾಗಿ ಹೋಗುವುದಾದಕಾರಣ ಅದಕ್ಕೆ 
ಮಾರ್ಗವನ್ನು ಕೊಡದೆ ಕೂಡಲೆ ನಿಮಾರಣೆಮಾಡಬೇಕಾದುದು ಆವಶ್ಯಕ ವಾದು 
ದರಿಂದ ಆವುದಾದರೂ ಒಂದು ನೆವನು ಹೇಳಿ ಯುವಕನನ್ನು ಸ್ಕಾನಾಂತರಕ್ಕೆ 
ಹೊರಟೆ ಹೋಗುವಂತೆ ಮಾಡಬೇಕೆಂದೂ' ಯೋಚಿಸಿ ನಾರಿಯರಿಗೆ ಸ್ವಭಾವ 
ಸಿದ್ದವಾದ ಚತುರತೆಯಿಂದ ಯುವಕನನ್ನು ಕುರಿತು, "ಮಹಾಶಯರೆ! ನಾರಿಯರ 
ಸದ್ದುಣವೆಂಬುದು ಕೇವಲ ಸೂಕ್ಟ್ಮ್ಮವಾದ ಪದಾರ್ಥವಾಗಿರುವುದರಿಂದ ಮಂದ 
ಮಾರುತವಾದರೂ ಅದನ್ನು ಅಪಹರಿಸಿಬಿಡುವುದು; ಹೀಗಿರುತ್ತ ಈ ರಾತ್ರಿಯ 
ಚೆಂಡಮಾರುತದಲ್ಲಿ ರಕ್ಷಣೆಯಾಗುವುದು ದುಷ್ಟರವಾಗಿದೆ; ಅದುಕಾರಣ ಈಗ 
ಗಾಳಿಯು ನಿಂತುಹೋಗಿದೆ; ತಮ್ಮ ಅಪ್ಪಣೆಯಾದರೆ ನಾವು ಪಾದಚಾರಿಗಳಾಗಿ 
ಮನೆಗೆ ಹೋಗಿ ಸೇರುವ ಪ್ರಯತ್ನ ಮಾಡುವೆವು' ಎಂದು ಹೇಳಿದಳು. 

ಅದನ್ನು ಕೇಳಿ ಯುವಕನು, "ಹಾಗೆ ಸಮರಾತ್ರಿಯಲ್ಲಿ ನೀವು ನಡೆದು 
ಸ ೊಂಡು ಹೋಗಬೇಕಾದ ಆವಶ್ಯೆಕವಿದ್ದರೆ, ನಾನೂ ನಿಮ್ಮ, ಸಂಗಡ ಬಂದು 
ಮನೆಯಲ್ಲಿ ಬಿಟ್ಟುಬರುವೆನು ; ಈಗ ಆಕಾಶವು ನಿರ್ಮಲವಾಗಿದೆ; ನಾನು 
ಮೊದಲೇ ಹೊರಬಿದ್ದರೆ, ನಿಮ್ಮ ಸಖಿಯಾಗಿರುವ ಅನನ್ಯ] ರೂಪವತಿಯನು 


೦ 


೪ ಸತೃಷ್ಣನಾಬಯೆಯಬಳ್ಳ, ಆಶೆಯುಳ್ಳ. 1 ಸಾಕೂತವಿಂದ=ಬಚೇಕೆಂದು, ಉದ್ದೇಶದಿಂದ. 


1 ಅನನ್ಯ ಬೇರೆ ಇಲ್ಲದ. 


6 ದುರ್ಗೇಶನಂದಿನಿ 


—— 1. 


ನೋಡಿಕೊಳ್ಳುವ ವವರಾರೂ pani ನ್ನು ಯೋಚಿಸಿ ಅವಳೊಬ್ಬ ಳನ್ನೆ 6 ಏಟ್ಟು 
ಹೋಗುವುದು ಚಿತವಲ್ಲವೆಂದು ನನ್ನ ಪ ; ಯಾಣವನ್ನು ನಿಲ್ಲಿಸಿ ಅಲ್ಲಿಯೇ ಸಚಿ 
ಎಂದು ಹೇಳಿದನು. ಅದಕ್ಕ ಹೆಂಗಸು, "ತಾವು ನಮಗೋಸ್ಕರ ಇಷ್ಟೂ ೦ದು 
ಅಂತಃಕರಣವನ್ನು ತೋರಿದ ನಿರ್ವ್ಯಾಜ*ವಾದ ಕೃಪೆ ವೆಗೆ ಪರವಶೆಯಾಗಿ “ನ್ನ 
ಸಕಲ ಮನೋಭಾವಗಳನ ನೂ ತಿಳಿಸಿದರೆ ತಾವೇ ನಮ್ಮನ್ನು ಅಕೃತಚ್ಞರೆ೦ದು 
ಭಾವಿಸುವಿರೆಂಬ ಭಯದಿಂದ ನನ್ನ ಮನೋಭಪಾಾಯವನ್ನೆಲ್ಲಾ ವ್ಯಕ್ಕಪಡಿಸ 
ಲಸಮರ್ಥಿೆಯಾಗಿದ್ದೇನೆ. ಮಹಾಶಯರೆ! ಹೆಂಗಸರ ಕಪಾಲದಲ್ಲಿ ಅಖಿತವಾದ 
ಅಸ್ವಾತಂತ್ರ್ಯತೆ ಮೊದಲಾದ ದುರದೃ ಷ್ಟ ವಿಚಾರದಲ್ಲ ತಮ್ಮೊಂದಿಗೆ ನಾನು ಹೇಳ 
ತಕ್ಟುದೇನಿರುವುದು? ನಾವು ಸ್ಟಾ pe ಅವಿಶಾ ಒಸಿನಿಗಳಾದುದರಿಂದ 
ಎಲ್ಲರೂ ನಮ್ಮನ್ನು ಅಪನಂಬಿಕೆಯಿಂದಲೇ ನೋಡುತ್ತಾ ರೆ; ಅಂತಹದುದರಲ್ಲಿ 
ತಾವು ಸಂಗಡ ಮನೆಗೆ ಬಂದು ಬಿಟ್ಟುಬರುವುದಾಗಿ ಜಡಿ ನಮ್ಮ ಭಾಗ್ಯ 
ವಿಶೀಷವಾದರೂ ನಮ್ಮ ಪ್ರಭುವಾದ ಈ ಹುಡುಗಿಯ ತಂದೆಯು ಅವಳನ್ನು 
ಕುರಿತು, "ಇಷ್ಟೊಂದು ರಾತ್ರಿಯಳ್ಲಿ ನೀನಾರ ಸಂಗಡ ಬಂದೆ ?' ಎಂದು ಕೇಳಿದರೆ. 
ಏನೆಂದುತ್ತರವನ್ನು ಹೊಡಬೇಕು?'' ಎಂದು *ೇಳಿದಳು. ಯುವಕನು ತದೇ 
ಕಾಯತ್ತಚಿತ್ಯ್ಮನಾಗಿ' ಕಣಕಾಲ ಯೋಜಿಸಿ "ಮಹಾರಾಜ ಮಾನಸಿಂಹನ 
ಪುತ್ರನಾದ ಒಗತ್ತಿಂಹನ ಸಂಗಡ ಬಂದೆನೆಂದು ಹೇಳಬಹುದು’ ಎ೦ದನು. 

ಅದನ್ನು ಕೇಳಿದ ಮುಹೂರ್ತದಲ್ಲಿ ಮಂದಿರದಲ್ಲಿ ವಜ್ರಪತನ1ವಾಗಿದ್ದರೆ 
ಎಷ್ಟೊಂದು ಚಕಿತವಾಗಬಹುದೋ ತತೋಪ್ಯತಿಶಯವಾಗಿ ಹೆಂಗಸರಿಬ್ಬರೂ 
ಭಯಚಕಿತರಾಗಿ] ಎದ್ದು ನಿಂತು ಕೂಂಡರು. ಬಳಿಕ ಕಿರಿಯಳು ಶಿವಮೂರ್ತಿಯ 
ಹಿಂದುಗದೆಗೆ ಸರಿದಳು. 'ವಾಕ್ಚ ತುರೆಯಾದ ವಯೋಧಿಕೆಯು ಸೆರಗನ್ನು ಸರಿಮಾಡಿ 
ಕೊಂಡು, ಬದ್ದಾಂಬಲಿಯಾಗಿ ನಿಂತು, ಯುವಕನನ್ನು ಕುರಿತು, " ಯುವೆರಾಜನೆ | 
ತಿಳಿಯದೆ ನಾವ್ರ ಸಹಸ್ರಾಪರಾಧವನ್ನು ಮಾಡಿದೆವು. ನಾವು ನಿರ್ಬೋಧರಾದ 
ಹೆಂಗಸರು... ಅತಏನ ನಮ್ಮನರಾಧವನ್ನು ತಮ್ಮ ನಿಜ ಗುಣಾತಿಶಯದಿಂದ 
ಮನ್ನಿ ಸಬೇಕು ' ಎಂದು ಪ್ರಾರ್ಥಿಸಿದಳು. 

ಯುವರಾಜನು ಸ್ವಲ್ಪ ನಕ್ಕು, "ಗುರುತರವಾದಾ ನಿಮ್ಮ ಪರಾಧಕ್ಕೆ ಕ್ಚಮೆ 
ಯಿರದು; ಅಪರಾಧ ಕ್ಸಮೆಯಾಗಬೇಕಾದರೆ, ನಿಮ್ಮ ಪರಿಚಯವನ್ನು ಹೇಳಿರಿ, 
ನಿಮ್ಮ ಪರಿಚಯವನ್ನು ಹೇಳದಿದ್ದರೆ ಆವಶ್ಯಕವಾಗಿ ಸಮುಚಿತ ದಂಡವಿಧಾನ 
ವಾಗಬೇಕಾಗುವುದು' ಎಂದು ಹೇಳಿದನು. 

ಸರಸ ಸಂಭಾಷಣೆಯು ಸರಸಿಯರಾದ ಹೆಂಗಸರಿಗಾವಾಗಲೂ ಧೈರ್ಯ 
ವನ್ನು ಕೊಡತಕ್ಕುದಾದಕಾರಣ ಆ ಹೆಂಗಸೂ ಸ್ವಲ್ಪ ನಕ್ಕು " ಶಿಕ್ಚೆ ಯಾವುದೋ 


ಇ 


*ಸಿರ್ವ್ಯಾಜನವ್ಯಾಜನಿಲ್ಲದ, ಕಾರಣನಿಲ ದ. ವಜ್ರ ಪತನ ಸಿಡಿಲು ಮ ಸೆಚಕಿತರಾಗಿವ 
ಭೀತರಾಗಿ. 


ವಿರಡನೆಯ ಪರಿಚ್ಛೇದ € 


ಆಬ್ಲೆಯಾಗಲಿ, ಸಿದ್ದವಾಗಿದ್ದೇವೆ' ಎಂದಳು. ಅದಕ್ಕಾ ಜಗತ್ಸಿ೦ಹನೂ ನಕ್ಕು, 
"ಶಿಕ್ಷೆ ಎಂಬುದು ಮತ್ತಾವುದೂ ಅಲ್ಲ. ನಿಮ್ಮನ್ನು ಸಂಗಡ ಕರಳೊಂಡು 
ಹೋಗಿ ನಿಮ್ಮ ಮನೆಗೆ ಸೇರಿಸುವುದೇ ಶಿಸ್ಲೆ ' ಎಂದನು. 

ಆಗಲಾ ಸಹಚಾರಿಣಿಯಾಗಿದ್ದವಳಿಗೆ ವಿಷಮಸಂಕಟಿ ಪ್ರಾಪ್ತವಾಯಿತು. 
ಅವಳು ಒಂದಾನೊಂದು ಕಾರಣ ವಿಶೇಷದಿಂದ ಯುವತಿ ಯಾರೆಂಬುದನ್ನು ದಿಲ್ಲಿಯ 
ಚಕ್ರವರ್ತಿಯ ಸೇನಾಪತಿಗೆ ತಿಳಿಸಲು ಸಮ್ಮುತಳಾಗಿರಲಿಲ್ಲ. ಅಂತಹವನು ಸಂಗಡ 
ಬಂದು ಮನೆಗೆ ಬಿಡುವುದು ಪರಿಚಯವನ್ನು ಹೇಳುವುದಕ್ಕಿಂತ ಹೆಚ್ಚು ಹಾನಿ 
ಕರವಾದುದೆಂದು ಭಾವಿಸಿ, ಆ ಸಹಚಾರಿಣಿಯು ಮುಖವನ್ನು ತಗ್ಗಿಸಿದಳು. 

ಆ ಸಮಯದಲ್ಲಿ ದೇವಾಲಯಕ್ಕೆ ಸ್ಪಲ್ಪ ದೂರದಲ್ಲಿ ಅನೇಕ ಕುದುರೆಗಳ 
ಖುರಪ್ರಟ ಧೃನಿಯಾಯಿತು. ಆ ಧ್ವಷಿಯನ್ನು ಕೇಳಿ ರಾಜಪುತ್ರನು ವ್ಯಸ್ತಇಚಿತ್ರ 
ನಾಗಿ ಮಂದಿರದ ಹೊರಗೆ ಬಂದು ನೋಡಲಾಗಿ ನೂರಾರು ಕುದುರೆ ರಾವುತರು 
ಬರುತ್ತಿದ್ದರು. ನೋಡಿ ಅವರೆಲ್ಲರೂ ತನ್ನ ರಜಪೂತ ಸೈನ್ಯದವರೆಂದು ತಿಳಿದನು. 
ಯುವರಾಜನು ಯುದ್ಧ ಸ೦ಂಬಂಧವಾದೊಂದು. ಕಾರ್ಯನಿರ್ವಾಹಕ್ಟೋಸ್ಟರ 
ಒಂದುನೂರು ಕುದುರೆಯನ್ನು ತೆಗೆದುಕೊಂಡು ವಿಷ್ಣುಪುರದ ಕಡೆಗೆ ಹೋಗಿದ್ದ 
ವನು ಪುನಃ ತನ್ನ ತಂದೆಯ ಬಳಿಗೆ ಹೋಗುತಿದ್ದನು. ಆದಿನ ಮಧ್ಯಾಹ್ಹಾತ್ಪರದಲ್ಲಿ 
ತನ್ನೊಂದಿಗೆ ಕರೆತಂದಿದ್ದಾ ಕುದುರೆ ರಾವ್ರತರನ್ನು ಹಿಂದುಳಿಸಿ ಯುವರಾಜ 
ನೊಬ್ಬನೇ ಬೇರೆ ಮಾರ್ಗವಾಗಿ ಬಂದು ಗಾಳಿ ಮಳೆಗೆ ಸಿಕ್ಕಿ ಕಷ್ಟಕ್ಕೊಳಗಾಗಿದ್ದನು. 
ಪ್ರಕೃತ ಯುವರಾಜನು ತನ್ನ ಸ್ಫನಿಕರನ್ನು ಕ೦ಡು, ಅವರು ತನ್ನನ್ನು ಗುರುತಿಸು 
ವರೋ ಇಲ್ಲವೋ ಎಂಬುದನ್ನು ನಿಕ್ಕೈಸಲು "ದಿಲ್ಲೀಶ್ವರನಿಗೆ ಜಯವಾಗಲಿ! 
ಎ೦ದು ಕೂಗಿದನು. ಅದನ್ನು ಕೇಳಿ, ಕುದುರೆಯ ಸವಾರನೊಬ್ಬನು ಸಮಿಾಪಕ್ತೆ 
ಬಂದು ನಿಂತನು. ಅವನನ್ನು ಕುರಿತು ಯುವರಾಬಜನು, "ಧರ್ಮನಿಂಹ! ಮಳೆಗೆ 
ಸಲುವಾಗಿ ನಾನಿಲ್ಲಿ ನಿಂತೆನು' ಎಂದನು. 

ಧರ್ಮಸಿಂಹನು ಯುವರಾಜನಿಗೆ ಪ್ರಣಾಮವನ್ನು ಮಾಡಿ, "ನಾವು 
ತಮ್ಮನ್ನು ಬಹಳವಾಗಿ ಹುಡುಕಿದೆವು; ಎಲ್ಲಿಯೂ ಕಾಣದೆ ಕುದುರೆಯ ಹೆಚ್ಚ 
ಪಾಡನ್ನು ಹಿಡಿದುಕೊಂಡು ಇಲ್ಲಿಗೆ ಬರಲಾ ಕುದುರೆಯು ವಟಿವೃಕ್ಚದ ಈಗೆ 
ನಿಂತಿದ್ದುದನ್ನು ಕಂಡು, ಅದನ್ನಿಲ್ಲಿಗೆ ತಂಡಿಕುಪೆ ಕು ಟಿ: 

ಜಗತ್ತಿಂಹನು ಧರ್ಮನಿಂಹನನ್ನು ಕುರಿತು, "ನೀನು ಕುದುರೆಯನ್ಸಿ ಟ್ಟು 
ಕೊಂಡು ಇಲ್ಲಿರು; ಮತ್ತು ಇಲ್ಲಿಗೆ ಸಮಾಾಪದಲ್ಲಿರುವ ಗ್ರಾಮದಿಂದೊಂದು 
ಪಲ್ಲಕ್ಕಿಯನ್ನೂ ಅದಕ್ಕೆ ತಕ್ಕ ಬೋಯಿಗಳನ್ನೂ ತರೆತರುವಹಾಗೆ ರಾವುತರಿಬ್ಬರಿಗೆ 
ಹೇಳಿಕಳುಹಿಸಿ, ಮಿಕ್ಕವರೆಲ್ಲಾ ಮುಂದೆ ಹೋಗುತ್ತಿರುವಂತೆ ಅಪ್ಪಣೆಮಾಡು ' 
ಎಂದನು. 


*ವೃಸಜುಶಳವಳಗೊಂಡ. 
ಕೆಂ 


೧೦ ದುರ್ಗೇಶನಂದಿನಿ 


ಧರ್ಮಸಿಂಹನು ಅಪ್ಪಣೆಯನ್ನು ಕೇಳಿ ಸ್ಪಲ್ಪ ಆಶ್ಚರ್ಯಗೊಂಡು, ಪ್ರಭು 
ವಿನ ಆಜ್ಞೆಯನ್ನು ಕುರಿತು ಪ್ರಶ್ನೆ ಮಾಡುವುದು ಸರಿಯಲ್ಲವೆಂದು, "ಅಪ್ಪಣೆಯ 
ಪ್ರಕಾರ ' ಎಂದು ಹೇಳಿ ಹೊರಟುಹೋಗಿ, ಅಪ್ಪಣೆಯನ್ನು ಸೈನಿಕರಿಗೆ ತಿಳಿಯ 
ಪಡಿಸಿದನು. ಸೈನ್ಯದಲ್ಲಿ ಕೆಲವರು ಪಲ್ಲಕ್ಕಿಯ ಸಮಾಚಾರವನ್ನು ಕೇಳಿ ಸ್ವಲ್ಪು ನಕ್ಕು 
ತಮ್ಮೊಳು ತಾವೇ, "ಇದೇನು! ಹೊಸ ಪದ್ದತಿ |!” ಎಂದರು. ಅದರಲ್ಲಿ ಕಲವರು, 
"ಆಗಕೂಡದೇಕೆ ? ರಜಪೂತಪತಿಯಾದ ಮಹಾರಾಜರಿಗೆ ನೂರಾರು ಮಂದಿ 
ಮಹಿಷಿಯರಿರುವುದಿಲ್ಲವೆ?' ಎಂದರು. 

ಇತ್ಯಲಾಗಿ, ಯುವರಾಜನು ಹೂರಗೆ ಹೋಗಿದ್ದ ಸಮಯದಲ್ಲಿ ಸುಂದರಿ 
ಯಾದ ಯುವತಿಯು ಮುಖಾವರಣವನ್ನು ತೆಗೆದು ತನ್ನ ಸಹಚಾರಿಣಿಯನ್ನು 
ಕುರಿತು, " ವಿಮಲೆ! ರಾಜಪ್ರುತ್ರನಿಗೆ ಪರಿಚಯವನ್ನು ಹೇಳಲು ಅಸಮ್ಮತೆ 
ಯಾದುದೇಕೆ?' ಎಂದು ಕೇಳಿದಳು. ಅದಕ್ಕೆ ವಿಮಲೆಯು, "ಆ ಪ್ರಶ್ನೆಗೆ ಉತ್ತರ 
ವನ್ನು ನಿಮ್ಮ ತಂದೆಯ ಬಳಿಯಲ್ಲಿ ಹೇಳುವೆನು; ಅದುಹಾಗಿರಲಿ, ಇದೇನೋ ಗದ್ದಲ 
ವಾಗುತ್ತಿದೆ, ಏನಿರಬಹುದು? ' ಎಂದಳು. ಯುವತಿಯು, "ರಾಜಕುಮಾರನ 
ಸೈನಿಕರು ಅವನನ್ನು ಹುಡುಕಿಕೊಂಡು ಬಂದಿರಬೇಕು; ಆದರೆ ಯುವರಾಜನೇ 
ಇಲ್ಲಿರುವಾಗ ನಮಗೇನು ಯೋಜನೆ?' ಎಂದಳು. 

ಅತ್ತಲಾ ಪಲ್ಲಕ್ಕಿಯನ್ನೂ ಬೋಯಿಗಳನ್ನೂ ಕರೆತರಲು ಹೋಗಿದ್ದ 
ಕುದುರೆ ರಾವುತರು ಬರುವುದಕ್ಕೆ ಮುಂಚಿತವಾಗಿ ಹೆಂಗಸರನ್ನು ದೇವಮಂದಿರಕ್ಕೆ 
ಕರೆತಂದಿದ್ದ ಬೋಯಿಗಳೂ ಭೃತ್ಯರೂ ಮಳೆಗೋಸ್ಕರ ಸಮಾಪ ಗ್ರಾಮಕ್ಕೆ 
ಹೋಗಿದ್ದವರು ಪಲ್ಲಕ್ಕಿಯನ್ನು ತೆಗೆದುಕೊಂಡು ಪುನಃ ಹಿಂದಿರುಗಿ ದೇವಾಲಯಕ್ಕೆ 
ಬರುತ್ತಿದ್ದರು. ದೂರದಿಂದವರನ್ನು ನೋಡಿ ಜಗತ್ತಿಂಕುನು ಮಂದಿರದೊಳಗೆ ಪುನಃ 
ಬಂದು ಸಹಚಾರಿಣಿಯನ್ನು ಕುರಿತು, "ಕೆಲವರು ಅಸ್ತೃಧಾರಿಗಳಾಗಿರುವವರೊಡನೆ 
ಪಲ್ಲಕ್ಕಿಯನ್ನು ತೆಗೆದುಕೊಂಡು ಬರುತ್ತಾರೆ; ಅವರು ನಿಮ್ಮವರೆ? ಹೊರಗೆ 
ಬಂದು ನೋಡು ' ಎಂದನು. ಏಮಲೆಯು ಹೊರಗೆ ಬಂದು ನೋಡಿ, (ಬರುವವರು 
ತನ್ನವರೇ' ಎಂದು ಹೇಳಿದಳು. 

ರಾಜಕುಮಾರನು, "ನಾನಿನ್ನು ನಿಮ್ಮೊಂದಿಗೆ ಇಲ್ಲರಕೂಡದು; ನಿಂತರೆ, 
ನಿಮಗೇನಾದರೂ ಅನಿಷ್ಟ ವ್ರಂಟಾಗುವುದಾದಕಾರಣ, ಹೊರಟುಹೋಗುವೆನು; 
ಶೈಲೇಶ್ವರನ ಅನುಗ್ರಹದಿಂದ ನೀವು ಮನೆಗೆ ಕ್ಲೇಮದಿಂದ ಸೇರಬೇಕೆಂದು 
ಪ್ರಾರ್ಥಿಸುತ್ತೇನೆ; ಮತ್ತೊಂದು ವಾರದ ಪರ್ಯಂತ ನಾನು ನಿಮ್ಮನ್ನು ನೋ ಡಿದ್ದೆ 
ನೆಂದು ನೀವಾರಿಗೂ ಹೇಳಕೂಡದೆಂದು ಕೋರುತ್ತೇನೆ; ನನ್ನನ್ನು ಮರೆಯದ 
ಹಾಗೆ ಸ್ಮರಣಾರ್ಥವಾಗಿ, ಈ ಹಾರವು ನಿನ್ನಲ್ಲಿರಲಿ; ನಿಮ್ಮ ಸ್ಮರಣೆಗಾಗಿ ನಿನ್ನ 
ಪುಭುವಿನ ಕನ್ನೆಯ ಪರಿಚಯ ವಮಾಗಲಿಲ್ಲವೆಂಬ ಕೊರತೆಯೇ ನನ್ನು ಹೃದಯದಲ್ಲಿ 
ಕಿರುಹಾಗಿರಲಿ' ಎಂದು ಹೇಳಿ, ಉಷ್ಕೀಷದಿಂದೊಂದು ಮುಕ್ತಾಹಾರವನ್ನು 


ಮೂಂನೆಯ ಪರಿಚ್ಛೇದ ಗಿಗಿ 


ವಾಗ ನ ಬ (ಎ೯೯ ಜಣಾ ಇ ಕ ಜೃ A ರಾರ ಅಶ ರ್ಸ್‌ ಅಪ, ಜೂ ತ pS x 


ತೆಗೆದು ವಿಮಲೆಯ ತಲೆಯ ಮೇಲಿಟ್ವಿಸು. ವಿಮಲೆಯು ಮಹಾರ್ಥವಾದಾ 
ರತ್ನ ಹಾರವನ್ನು ತನ್ನ ಕೇ ಶಪಾಶದಲ್ಲಿ ಕಟ್ಟಿಕೊಂಡು, ರಾಜಕುಮಾರನಿಗೆ ನಮಾ 
ಭಾವದಿಂದ ಪ್ರಣಾಮವನ್ನು ಮಾಡಿ, "ಯುವರಾಬರೆ |! ನಮ್ಮ ಪರಿಚಯವನ್ನು 
ಕೂಡದಿರುವುದಕ್ಕೋಸ್ಕರ ನಾನು ಅಪರಾಧಿಯೆಂದು ತಿಳಿಯಕೂಡದು; ಅದಕ್ಕೆ 
ಪ್ರಬಲವಾದೊಂದು ಕಾರಣವುಂಟು ; ತಾವು ಆವಿಚಾರದಲ್ಲಿ ಕೌತೂಹಲಾಸ್ಪಾಂಶ 
ರಾಗಿದ್ದರೆ ಇಂದಿಗೆ ಒಂದು ಪಕ್ಚ್‌ ದಲ್ಲಿ ನನಗೆ ತಮ್ಮ ಸಂದರ್ಶನವೆಲ್ಲಾಗಬಹುದೋ 
ಅಪ್ಪಣೆಯಾಗಬೇಕು' ಎಂದಳು. 

ಜಗತ್ಸಿಂಹನು ಸ್ವಲ್ಪ ಹೊತ್ತು ಆಲೋಚಿಸಿ, ಬಳಿಕ, "ಇಂದಿನ ಮೊದ 
ಲ್ಲೊಂಡು ಹದಿನೈದನೆಯ ದಿವಸದಲ್ಲಿ ಇದೇ ಮಂದಿರದಲ್ಲಿ ನನ್ನನ್ನು ನೋಡುವೆ, 
ಹಾಗೆ ನೋಡದಿದ್ದರೆ ಮತ್ತಾವಾಗಲೂ ನೀನೆನ್ನನ್ನು ನೋಡಲಾರೆ' ಎಂದನು. 

ದೇವರು ನಿಮ್ಮನ್ನು ರಕ್ಷ ಸಲೆಂದು ಹೇಳಿ ವಿಮಲೆಯು ಪುನಃ ಪ್ರಣಾಮ 
ವನ್ನು ಮಾಡಿದಳು. ರಾಜಕುಮಾರನು ಅನಿವಾರ್ಯವಾದ ತೃಷಾಕಾತರ 
ಲೋಚನಗಳಿಂದ ಯುವತಿಯನ್ನು ಪುನಃಪುನಃ ದೃಷ್ಟಿಸಿ ನೋಡಿ ಅಶ್ವಾರೂಢನಾಗಿ 
ಹೊರಟುಹೋದನು. 


ಮ ರನೆಯ ಪ ರಚ್ಚೆ ದ 
ಮೊಗಲ ಮತ್ತು ಪಠಾನ ಜನರು 


ಲ ಜಗತ್ತಿಂಹನು ಶೈಲೇಶ್ರರ ಮಂದಿರದಿಂದ ಹೊರಟು 
ಹೋದನು. ಅವನನ್ನು ಕುರಿತಾಗಲಿ ಅಧವಾ ಮುಂದಿರದಲ್ಲಿದ್ದ ಮನೋ 
ಮೋಹಿನಿಯರ ಸಮಾಚಾರದಲ್ಲಾಗಲಿ ಉಂಟಾಗಿರುವ ಪಾಠಕ ಮಹಾಶಯರ 
ಕುತೂಹಲವನ್ನು ಪುಕೃತಕ್ಕೆ ನಾವು ನಿವಾರಣೆಮಾಡಲಾರೆವು. ರಜಪೂತನಾದ 
ಜಗತ್ಸಿಂಹನು ಆವಕಾರಣ ವಂಗದೇಶಕ್ಕೆ ಬಂದಿದ್ದನೋ, ಮತ್ತು ಆವ ನಿಮಿತ್ತ 
ವಾಗಿ ಏಕಾಂಗಿಯಾಗಿ. ಅವನಾ ಮಾರ್ಗದಲ್ಲಿ ಹೋಗುತ್ತಿದ್ದನೋ ಅದನ್ನು 
ತಿಳಿಸಲು ಆ ಕಾಲದಲ್ಲಿ ವಂಗದೇಶಕ್ಕೆ ಸಂಬಂಧಪಟ್ಟಿ ರಾಜಕೀಯ ಘಟನಾವಳಿ 
ಎಂದರೆ ಚರಿತ್ರೆಯನ್ನು ಸಂಕ್ಲೇಪವಾಗಿ ಈ ಪರಿಚ್ಛೇದದಲ್ಲಿ ವಿವರಿನುವೆವು. 
ಅತಬವ, ಈ ಪರಿಚ್ಛೇದವು ಚರಿತ್ರೆಯ ಸಂಬಂಧವಾಗಿರುವುದು. ಪಾಠಕರಿಗೆ 
ತಾಳ್ಮೆ ಇಲ್ಲದಿದ್ದರೆ, ಈ ಪರಿಜ್ಛೇದವನ್ನೋದದೆ ಬಿಡಬಹುದು; ಆದರೆ ತಾಳ್ಮೆ 
ಯಿಂದೋದುವುದು ಒಳ್ಳೆಯದೆಂದು ನಮ್ಮ ಬುದ್ದಿಗೆ ತೋರುತ್ತದೆ. 

ಪೂರ್ವ ವಂಗದೇಶದಲ್ಲಿ ಬಪ್ತಿಯರ್‌ಖಿಲ್ಪಿಯೆಂಬುವನು ಮುಸಲ್ಮಾನರ ಜಯ 
ಜವನ್ನು ಸ್ಥಾಪಿಸಿದ ಬಳಿಕ ಪಠಾನ ಜನರು ನಿರ್ಬಾಧಕವಾಗಿ ಕೆಲವು ಶತಾಬ್ದಗಳ 


ಇವ 
೨ 








ಹೇ ತೃ ಹಾಕಸಾತರ-= ತೃ ಷೆಯಿಎಂದ ಹಲುಬಿಸುವ. 


ಗಿತಿ ದುರ್ಗೇಶನಂದಿನಿ 


ವರೆಗೂ ಆ ` ಜೀತವನ್ನಾಳುತ್ತಿ ದ್ದರು. ಒಂಬೈನೂರು ೩ ಮೂವತೆ ui 
ವಂಗಾಬ್ಧದಲ್ಲಿ (ಕ್ರಿ. ಶ. ೧೫೨೬) "ಖ್ಯಾತನಾದ ಸ ಸುಲ್ಲಾನ ಬೇಬರನು ರಣ 
ಜ್ರ ತ್ರ ದಲ್ಲಿ ಪಠಾನರ ಬಾದಷಹ ಇಬಾ)ಹಿ೦ ಲೋಡಿಯನ್ನು ಸೋಲಿಸಿ, ಮೊಗಲ 
ರಾಜ್ಯದ ಸಿ ಸಿಂಹಾಸನಾಧಿರೂಢನಾದನು. ಆದರೆ ಆ ಕಾಲದಲ್ಲಿಯೇ ವಂಗದೇಶವು 
ಒಮ್ಮೊಗವಾಗಿ ತ್ಪೆಮೋರಲಂಗನ ವಂಶದವರ ಶಾಸನಾಧೀನವಾಗಲಿಲ್ಲ. 

ಆವವರೆಗೆ ಮೊಗಲ ಚಕ)ವರ್ತಿಗಳ ಕುಲತಿಲಕಾಯಮಾನನಾದ ಅಕ್ಕರ 
ಬಾದಷಹನ ಅಭ್ಯುದಯವಾಗಲಿಲ್ಲವೋ ಅದುವರೆಗೂ ವಂಗದೇಶದಲ್ಲಿ ಸ್ವತಂತ್ರ 
ಪಠಾನ ರಾಜರುಗಳು ರಾಜತ್ತವನ್ನು ಮಾಡುತ್ತಿದ್ದರು. ಗ್ರಹಚಾರ ಕ್ರೂರಕಾಲ 
ಒದಗಲು, ಪಠಾ ನರಲ್ಲೊಬ್ಬ ನಿರ್ಬೋಧನಾಡ ದಾವುದಖಾನನೆಂಬಾತನ ೨ ಮಲಗಿದ್ದ 
ಸಿಂಹದ ಮೈಮೇಲೆ ಕೈಹಾಕಿದ ಹಾಗೆ ಬಾದಷಹನ ನು ಕೆಣಕಿ ಸ್ವಯಂಕೃ ತಾಸ 
ರಾಧಕ್ಕೆ ಫಲರೂಪವಾಗಿ ಅಕ್ಬರನ ಸೇನಾಪ J PN ೫೫ 1. 
ಪರಾಜಿತನಾಗಿ, ಇಲ ೨ನೆಯ ವರ್ಷದಲ್ಲಿ (ಕ್ರಿ.ಶ. ೧೫೭.೨) ಸಪರಿವಾರವಾಗಿ ಉತ್ಕಲ 
(Orissa)ದೇಶಕ್ಕೆ ಓಡಿಹೋದನು. ಆಗಲಾ ವಂಗದೇಶವು ಮೊಗಲ ಭೂಪಾಲರ 
ಕೈವಶವಾಯಿತು. ಪಠಾನರು ಉತ್ಕಲದೇಶದಲ್ಲಿ ಸಂಸ್ಥಾಪಿತರಾದರು. ಅಲ್ಲಿಂದ 
ಅವರನ್ನು ಹೊರಡಿಸುವುದು ಮೊಗಲರಿಗೆ ಕಷ ಸಾಧ್ಯವಾಯಿತು. ಒಂಬೈನೂರ 
ತ ೨ರನೆಯ ವರ್ಷದಲ್ಲಿ ದಿಲ್ಲೀಶ್ರರನ ಪ್ರತಿನಿಧಿಯಾದ ಖಾನ್‌ ಒಹಾನನು 
ಪಠಾನರ ಜನರನ್ನು ಎರಡನೆಯ ತಡವೆ ಸೆ ಸೋಲಿಸಿ, ಉತ್ಕಲದೇಶವನ್ನು ತನ್ನ ಪ್ರಭು 
ವಿನ ಶಾಸನಳ್ಳೊಳ. ಪಡಿಸಿದನು. ಅದಾದ ಬಳಿಕ, ಮತ್ತೊಂದು ದಾರುಣವಾದ 
ಉಪದ್ರವವುಂಟಾಯಿತು. ಅಕ್ಸರ ಬಾದಷಹನಿಂದ ವಂಗದೇಶದಲ್ಲಿ ಪಗದಿಯ ವಿಚಾರ 
ದಲ್ಲಿ ಮಾಡಲ್ಪಟ್ಟ ಹೊಸ ಏರ್ಪಾಡುಗಳಿಂದ ಒಹಗೀರದಾರರಿಗೂ ಜವಿಖಾನುದಾರ 
ರಿಗೂ ಬಹಳ ಅಸಂತುಷ್ಟಿಯುಂಟಾಯಿತು. ಅವರು ತಮ್ಮ ತಮ್ಮ ಪೂರ್ವಾಧಿಪತ್ಯ 
ವನ್ನು ಕಾಪಾಡಿಕೊಳು ಗೃ ವುದಕ್ಕ ಸಲುವಾಗಿ ಖಡ್ಗ ಹಸ್ತರಾಗಿ ಎದ್ದರು. ಅದರಿಂದ 
ಅತ್ಯಂತ ದುರ್ದಮ್ಯವಾದ* ರಾಜವಿದ್ದೊ ೀಹವುಂಬಾಗು ತಲೇ ಸಮಯ ನೋಡಿ 
ಕೊಂಡಿದ್ದ ಉತ್ಕುಲದೇ ಶದ ಪಠಾನ ಜನರು ಪುನಃ ತಲೆಯೆತ್ತಿ, ಕತಲೂಖಾನ 
ನೆಂಬೊಬ್ಬ ಪಠಾನನನ್ನು ಅಧಿಪತಿಯಾಗಿ ಮಾಡಿಕೊಂಡು ಪುನ ನರಪಿ ಉತ್ಕುಲದೇಶ 
ವನ್ನು ತಮ್ಮ ಸ್ಪಾಧೀನಪಡಿಸಿಕೂಂಡರು. ಉತ್ಸುಲದೇಶದ ಮೇರೆಯ ಆಚೆಗೆ 
ಇದ್ದ ಮೇದನಿಪುರವೂ ವಿಷ್ಣುಪುರವೂ ಅವರ ಅಧಿಕಾರಕ್ಕೂಳಗಾದು ವು. 

ಕಾರ್ಯದಲ್ಲಿ ದಕ್ಸ ನಾದ ಅಜಿಂಖಾನನಾಗಲೀ, ಅವನ ತರುವಾಯ 
ಶಹಬಾಸಖಾನನಾಗಲೀ ಶತ್ರು ಕೃವಶವಾಗಿದ್ದ ದೇಶವನ್ನು ಪುನರುದ್ಹ್ವಾರಮಾಡಲು 
ಸಮರ್ಥರಾಗದೆ ಹೋದರು. ಕಡೆಗೆ ಆಯಾಸ ಸಾಧ್ಯವಾಗಿದ್ದಾ ಕಾರ್ಯಸಾಧನಕ್ಕೆ 
ಸಲುವಾಗಿ ಹಿಂದೂ ರಣವೀರನೊಬ್ಬನು ಕಳುಹಿಸಲ್ಪಟ್ಟನು, 

* ದುರ್ದಮ್ಮವಾದ= ಅಡಗಿಸಲು ಕಪ್ಪ ವಾದ. 


ಮೂರನೆಯ ಪರಿಚ್ಛೇದ ೧೩ 


ಮಹಾಮತಿವಂತನಾಗಿದ್ದ ಅಕ್ವರನು ಅವನ ಹಿಂದೆ ಆಳಿದ ರಾಜರುಗಳಿಗಿ೦ತ 
ಸರ್ವಾಂಶದಲ್ಲಿಯೂ ವಿಶೇಷ ವಿಜ್ಞನಾಗಿದ್ದವನು ಈ ದೇಶದ ರಾಜಕಾರ್ಯ 
ವನ್ನು ಸಾಧಿಸುವುದರಲ್ಲೀ ದೇಶೀಯರೇ ವಿಶೇಷ ಸಮರ್ಥರೆಂದೂ, ಅನ್ಯ ದೇಶೀ 
ಯರು ಅಷ್ಟೊಂದು ಸಮರ್ಥರಲ್ಲವೆಂದೂ, ಯುದ್ಧದಲ್ಲಿಯೂ ರಾಬ್ಯಶಾಸನ 
ದಲ್ಲಿಯೂ ರಜಪೂತ ಜನರು ಮಹಾದಕ್ಪಾಗ)ಗಣ್ಯರೆಂದೂ ನಂಬಿದ್ದನು. ಅತಏವ 
ಅವನೀ ದೇಶೀಯರನ್ನೇ ಏಶೇಷವಾಗಿ, ರಜಪೂತ ಜನರನ್ನೇ ದೊಡ್ಡ ದೊಡ್ಡ ರಾಜ 
ಕಾರ್ಯದಲ್ಲಿ ನಿಯಮಿಸುತ್ತಿದ್ದಸು. 

ಪ್ರಕೃತ ಕಥಾ ಸಂದರ್ಭದಲ್ಲಿ ಉಚ್ಚ ಪದಾಭಿಸಿಕ್ಟರಾಗಿದ್ದ ರಜಪೂತರಲ್ಲಿ 
ಮಹಾರಾಜಾ ಮಾನಸಿಂಹನೊಬ್ಬನಾಗಿದ್ದುದಲ್ಲದೆ, ಆತನು ಅಕ್ಸರ ಬಾದಷಹನ 
ಮಗನ ಶ್ಯಾಲಕನಾಗಿಯೂ* ಇದ್ದನು. ಅಜಿಂಖಾನನೂ ಶಹಬಾಸಖಾನನೂ 
ಉತ್ಕೃಲದೇಶವನ್ನು ಒಜಯಿಸಲಸಮರ್ಥರಾದುದನ್ನು ಕಂಡು ಅಕ್ಸರನು ಶೂರ 
ನಾಡದಾ ಮಹಾರಾಜಾ ಮಾನಸಿಂಹನನ್ನು ವಂಗ ಮತ್ತು ವಿಹಾರ(Behar)ದೇಶ 
ಗಳಿಗೆ ಶಾಸನಕರ್ತನನ್ನಾಗಿ ನಿಯೆಮಿಸಿ ಕಳುಹಿಸಿದ್ದನು. 

ಒಂಬೈನೂರು ತೊಂಬತ್ತೇಳನೆಯ ವರ್ಷದಲ್ಲಿ ಮಾನಸಿಂಹನು ಪಾಟ್ಲ್ಯಾ 
ನಗರಕ್ಕೆ ಬಂದು, ಅಲ್ಲೆದ್ದಿದ್ದ ಅನೇಕ ಕಾಟಿಕಾಯಿ ಜನರ ಉಪದ್ರವವನ್ನು ಶಾಂತಿ 
ಮಾಡಿದನು. ಮಾರನೆಯ ವರ್ಷ ಉತ್ಕುಲದೇಶವನ್ನು ಜಯಿಸಲು ಹೊರಟನು, 
ಮಾನಸಿಂಹನು ಮೊದಲು ಪಾಟ್ಲಾನಗರಕ್ಕೆ ಬಂದು ಅಲ್ಲಿರಬೇಕೆಂಬ ಅಭಿಪ್ರಾಯ 
ದಿಂದ ವಂಗದೇಶದ ಆಳ್ವಿಕೆಗೆ ಸಲುವಾಗಿ ಸ್ಪದಖಾನನೆಂಬುವನನ್ನು ತನಗೆ 
ಪ್ರತಿನಿಧಿಯಾಗಿ ನೇಮಕಮಾಡಿದ್ದನು. ನಿಯಮಿಸಲ್ಪಟ್ಟಾ ಸೈದಖಾನನು 
ವಂಗದೇಶಕಸ್ತೆ ಹೋಗಿ ಅಲ್ಲಿಗೆ ರಾಜಧಾನಿಯಾಗಿದ್ದ ತಾಂಡಾ(Tand೩)ನಗರ 
ದಲ್ಲಿರುತ್ತಿದ್ದನು. ಪ್ರಕೃತ ಯುದ್ಧಾಕಾಂಕ್ಲಿಯಾಗಿ ಮಾನಸಿಂಹನು ಉತ್ಕಲಾಭಿ 
ಮುಖವಾಗಿ ಹೊರಟಿವನು ತನಗೆ ಪ್ರತಿನಿಧಿಯಾಗಿದ್ದಾ ಸೈದಖಾನನಿಗೆ ಸೈನ್ಯ 
ಸಮೇತನಾಗಿ ವರ್ಧಮಾನಕ್ಕೆ (Burdwan) ಬಂದು ತನ್ನನ್ನು ಸೇರುವಹಾಗೆ 
ಬರೆದಿದ್ದನು. 

ಮಾನಸಿಂಹನು ವರ್ಧಮಾನಕ್ಕೆ ಬಂದು ನೋಡಲಾಗಿ ಸೈದಖಾನನು ಅಲ್ಲಿಗೆ 
ಬಂದಿರಲಿಲ್ಲ. ಸ್ಫದಖಾನನು ಸೃೈನ್ಯವನ್ನೆಲ್ಲ ಸಂಗ್ರಹಮಾಡುವುದಕ್ಕೆ ಸಾವ 
ಕಾಶವಾಗುವುದೆಂದೂ ಅಷ್ಟೊಂದು ದಿನಕ್ಕೆ ವರ್ಷಾಕಾಲವು ಬರುವುದರಿಂದ ವರ್ಷಾ 
ಕಾಲವು ಪೂರೈಸುವವರೆಗೂ ಮಾನಸಿಂಹನು ಸೈನ್ಯವನ್ನು ಹಾಗೆಯೇ ಸನ್ನದ್ಧವಾ 
ಗಿಟ್ಟುಕೊಂ೦ಡಿದ್ದರೆ, ತಾನು ವರ್ಷಾಪ)ಭಾತದಲ್ಲಿ ಸೇನಾ ಸಮೇತನಾಗಿ ರಾಜ 
ಸನ್ನಿಧಾನಕ್ಕೆ ಬಂದು ಸೇರುವೆನೆಂದೂ ಪತ್ರವನ್ನು ಬರೆದು ದೂತನ ಸಂಗಡ ಕಳುಹಿ 

೫ 6 ಕಾಲದಲ್ಲಿ ರಜಪೂ ತರು ತಮ್ಮ ಹೆಣ್ಣುಮಕ್ಕಳನ್ನು ಕೊಟ್ಟು ದಿಲ್ಲಿಯೆ ಅರಸರೊಂದಿಗೆ 


ಸಂಬಂಧಮಾಡುತಿ ದ್ದರು. ತ್ಲಾಲಕನಾಭಾವಮೈ ದುನ. 
“ಳು ಸಿ ಳಿ 








೧೪ ದುರ್ಗೇ ಶನಂದಿನಿ 


ಹ ಲ್ಪ uu wu py we ಜ್‌ 


ದ್ವನು, ರಾಜನು ಉಪಾಯಾಂತರವಿಲ್ಲದೆ ಸೈದಖಾನನ ಪರಾಮರ್ಶಾನುವರ್ತಿಯಾಗಿ 
ದಾರುಕೇಶ್ವರ ನದಿಯ ತೀರದಲ್ಲಿರುವ ಜಹನ್ನಾ ಬಾದೆಂಬ ಗ್ರಾಮದಲ್ಲಿ ಶಿಬಿರ 
ವನ್ನು ಸ್ಥಾಪಿಸಿಕೊಂಡು ಸ್ಫದಖಾನನ ಆಗಮನವನ್ನೆ ದುರುನೋಡುತಿದ್ದನು. 

ಅಲ್ಲಿರುವ ಕಾಲದಲ್ಲಿ ಕತಲೂಖಾನನೆಂಬ ಪಠಾನಾಧಿಪನಾ ಕಾಲವಿಳಂಬವನ್ನು 
ಕಂಡು ಸಾಹಸಿಕನಾಗಿ ಮಂದಾರಣಕ್ಕೆ ಸವಿನಾಪದಲ್ಲಿ ಸೈನ್ಯ ಸಮೇತನಾಗಿ ಬಂದು 
ಳಿದು ದೇಶವನ್ನೆಲ್ಲಾ ಕೊಳ್ಳೆ ಹೊಡೆಯುತ್ತಿದ್ದನೆಂದೂ ಮಾನಸಿಂಹಸು ವರ್ತಮಾನ 
ವನ್ನು ಕೇಳಿದವನು ಉದ್ವಿಗ್ನ * ಚಿತ್ತನಾಗಿ ಶತ್ರುಗಳೆಲ್ಲಿದ್ದಾರೆ, ಅವರ ಬಲಾಬಲ 
ವೆಂತಹವದು ಬಂಬನೇ ಮುಂತಾದ ನಿಜವಾದ ಸಮಾಚಾರವನ್ನು ತಿಳಿದುಕೊಂಡ: 
ಬರಲು ತನ್ನ ಸ್ಫನ್ಯಾಧ್ಯಕ್ಲ ನೊಬ್ಬನನ್ನು ತಳು ಹುವುದುಚಿತವೆಂದು ಯೋಜಿಸಿ, 
ಯುದ್ಧಕ್ಕ್ಯೋಸ್ಯರ ಅತ್ಯುತ್ಸಾಹವಿಶಿಷ್ಟನಾಗಿ ಬಂದಿದ್ದ ತನ್ನ ಪ್ರಿಯ ಪುತ್ರನಾದ 
ಜಗತ್ಸಿಂಹನು ದುಸ್ಸಾಹಸಿಕವಾದಾ ಕಾರ್ಯಭಾರವನ್ನು ವಹಿಸಲು ಉತ್ಸುಕ 
ನಾಗಿದ್ದನೆಂದು ತಿಳಿದು, ಆ ನನ್ನು ಒಂದು ನೂರು ಕುದುರೆ ಸವಾರರೊಡನೆ 
ಶತ್ರುಗಳಿರುವ ದಿಕ್ಕಿಗೆ ಕಳುಹಿದ್ದನು. ರಾಜಕುಮಾರನು ಕಾರ್ಯನಸಿದ್ದಿ 
ಮಾಡಿಕೊಂಡು ಹಿಂದಿರುಗಿ ಬಂದನು. ಅವನು ಕಾರ್ಯನಿರ್ವಾಹಮಾಡಿಕೊಂಡು 
ಹಿಂದಿರುಗಿ ತಂದೆಯ ಬಳಿಗೆ ಹೋಗುತಿದ್ದಾಗ ದಾರಿಯಲ್ಲಿ ನಮ್ಮ ಪಾಠಕ 
ಮಹಾಶಯರಿಗೆ ಅವನ ಪರಿಚಯವಾದುದು. 








ನಾಲ್ಕನೆಯ ಪರಿಚ್ಛೆ €ದ 

ಯಾವನ ಸೇನಾಪತಿ 
ಗತ್ತಿಂಹನು ಶೈಲೇಶ್ಚರ ಮಂದಿರದಿಂದ ಹೊರಟು ತನ್ನ ತಂದೆಯ ಬಿಡಾರಕ್ಕೆ 
ಹೋಗಿ ಸೇರಿದ ಬಳಿಕ ಮಹಾರಾಜ ಮಾನನಿಂಹನು ಪುತ್ರನ ಮುಖ 
ದಿಂದ, ಪಾಯ ಐವತ್ತು ಸಾವಿರ ಪಠಾನರು ಧರಪುರ ಗ್ರಾಮಕ್ಕೆ ಸವಿಖಾಪ 
ದಲ್ಲಿ ಉಳಿದುಕೊಂಡು ಗ್ರಾಾಮೆಗಳನ್ನೆಲ್ಲಾ ಕೊಳ್ಳೆ ಹೊಡೆಯುತ್ತಿದ್ದರೆಂದೂ, 
ಅಲ್ಲಲ್ಲ ದುರ್ಗಗಳನ್ನು ನಿರ್ಮಾಣಮಾಡಿ ಅವುಗಳಲ್ಲಿ ಆಶ್ರಯಮಾಡಿಕೊಂಡು 
ಏಕಪ್ರಕಾರ ಅಧಿಕಾರಮಾಡುತ್ತ ನಿರಾತೆಂಕವಾಗಿದ್ದರೆಂದೂ ತಿಳಿದನು. ಮಾನ 
ಸಿಂಹನು ಪಠಾನ ಜನರ ದುರ್ವ್ವತ್ತಿಯನ್ನು ಸಂಪೂರ್ಣವಾಗಿ ದಮನಮಾಡುವುದು 
ಆವಶ್ಯಕವಾದುಡಾಗಿದ್ದರೂ, ಪ್ರಕೃತದಲ್ಲದು ದುಸ್ಸಾದ್ಯ್ಯವಾದ ಕೆಲಸವೆಂದು 
ತಿಳಿದು, ಕರ್ತವ್ಯಾಕರ್ತವ್ಯವನ್ನು ನಿರ್ಧಾರಣೆಮಾಡಲು ಸಂಗಡ ಬಂದಿದ್ದ ಸೇನಾ 
ಪತಿಗಳನ್ನೆಲ್ಲಾ ಕರೆದು, ಅವರಿಗೆ ವೃತ್ತಾಾಂತವನ್ನೆ ಲ್ಲಾ ವಿವರವಾಗಿ ತಿಳಿಯಹೇಳಿ 
ಅವರನ್ನು ಕುರಿತು, "ಎಲೈ ಸೇನಾಪತಿಗಳಿರಾ! ದಿನಪ್ರತಿಯಲ್ಲಿಯೂ ಗ್ರಾಮ 


& ದಿ ಮಾಸಿ ನ 
ಉ ನ ಗ್ಗ ಚಕಳವಳವು pf 





ನಾಲ್ಕ ನಯ ಪರಿಚೆ ಕೇದ ೧೫ 


ಹಾ ಬಡು ಬ ಜಾಗಾ ನಜ ಸ ಜ್ಞಾ ಐ ಜಿಸಿ ಜೀ ಇಒಡಿ (6 NN ಎ ಪೀ ಬ ~ NN 


ಗ್ರಾಮ, ಪಲ್ಲ ಪಟ್ಲ, ದೇಶದೇಶ ಈ ಮೇರೆ ಒಟ್ಟೊಟ್ಟಾಗಿ ನಮ್ಮ ಪ್ರಭುವಾದ 
ದಿಲ್ಲೀಶ್ವರನ ಕೈಯಿಂದ ತಪ್ಪಿಹೋಗುತ್ತಿದೆ; ಈಗ ಪ ವೆಠಾಸರನ್ನು ಶಾಸನ ಮಾಡ 
ಬೇಕಾದುದು ಅತ್ಯಾವಶ್ಯಕವಾಗಿದೆ; ಆದರೆ ಆವರೀತಿ ಅವರ ನಾಶವಾಗಬೇಕು)? 
ಪ್ರಕೃತ ಅವರು ಸಂಖ್ಯೆಯಲ್ಲಿ ನಮಗಿಂತಲೂ ಬಲವಂತರಾಗಿದ್ದಾರೆ ಮತ್ತು ದುರ್ಗ 
ಗಳಲ್ಲ ಆಶ್ರಯಿಸಿ ಯುದ್ಧವನ್ನು ಮಾಡುವವರಾಗಿದ್ದಾರೆ; ಒಂದುವೇಳೆ ಅವರು 
ಯುದ್ಧದಲ್ಲಿ ಪರಾಜಿತರಾದರೂ ಅವರಿಗೆ ವಶೇಷ ನಷ್ಟ ವಾಗದು ; Ri 
ಒಂದೇ ತಡವೆಗೆ ಸ್ಥಾನಚ್ಛುತರನ್ನಾಗಿ ಮಾಡುವುದಕ್ಕೂ. ಆಗುವುದಿಲ್ಲ; ದುರ್ಗ 
ಗಳಲ್ಲಿ ಸೇರಿಕೊಂಡಿರುವುದರಿಂದ ನಿರಾಪದರಾಗಿರುವುದಕ್ಕ್‌ ಅವರಿಗೆ oe 
ಮ ನೀವೆಲ್ಲರೂ ವಿವೇಚನೆಯನ್ನು ಮಾಡಿ ನೋಡಿರಿ; ರಣರಂಗದಲ್ಲಿ 
ನಾವು ಸೋಲಿಸಲ್ಪಟ್ಟಿರೆ ಶತ್ರುಗಳ ಅಧಿರಾಜ್ಯದ ಮಧ್ಯೆದಲ್ಲಿ ನಿರಾಶ್ರಯರಾಗಿ 
ಸಂಪೂರ್ಣವಾಗಿ ವಿನಷ್ಟರಾಗುತ್ತೇವೆ; ಆಲೋಚನೆಯಿಲ್ಲದೆ ಅಸಾಧ್ಯವಾದ 
ಕಾರ್ಯಕ್ಕೆ ಪ್ರವರ್ತಿಸುವುದು ನ್ಯಾಯವಲ್ಲ. ಅನ್ಯಾಯವಾಗಿ ನಮ್ಮ ದಿಲ್ಲೀಶ್ವರರ 
ಅಷ್ಟೊಂದು ಸೈನ್ಯ ನಾಶಕ್ಕೆ ಕಾರಣವಾಗಿ, ಕಡೆಗೆ ಉತ್ಕಲದೇಶವನ್ನು ಜಯಿಸುವ 
ಆಶೆಯು ಒಂದೇ ತಡವೆಗೆ ಲೋಪವಾಗಿ ಹೋಗುವುದು ; ಆದುದರಿಂದ ಹಾಗೆ 
ವರ್ತಿಸುವುದು ಅನುಚಿತವಾದುದು; ಸೈದಖಾನನ ಆಗಮನವನ್ನೆ ದುರುನೋಡು 
ತ್ತಿರುವುದು ಯುಕ್ತವೆಂದು ತೋರುತ್ತದೆ; ಆದರೆ ಈ ಮಧ್ಯಕಾಲದಲ್ಲಿ ವೈರಿ 
ಶಾಸನವನ್ನು ಮಾಡದಿರಕೂಡದು ; ಆವುದಾದರೂ ಉಪಾಯದಿಂದ ಶತ್ರುವನ್ನು 
ತಡೆದಿಡಬೇಕು; ಅದಕ್ಕೆ ನಿಮ್ಮ ಆಲೋಚನೆಯೇನು? ಹೇಳಿರಿ” ಎಂದು ಕೇಳಿದನು. 

ವೃದ್ಧ ಸೇನಾಪತಿಗಳೆಲ್ಲರೂ ಏಕವ ಜಟ ಒಟು: ಬರುವದನ್ನೆ ದುರು 
ನೋಡುತ್ತಿರುವ್ರದೇ ಕರ್ತವ್ಯವೆಂದು ಹೇಳಿದರು. ಅದನು ಕೇಳಿ ವನಾನ 
ಸಿಂಹನು "ನನ್ನ ಅಭಿ ಪ್ರಾಯದಲ್ಲಿ ಸೈನ್ಯಗಳನ್ನೆ ಲ್ಲಾ ನಷ ಪಡಿಸುವುದಕ್ಕಿಂತ ಅಲ್ಪ 
ಸಂಖ್ಯೆಯನ್ನುಳ್ಳದೊಂದು ಸೃನ್ಯವನ್ನ್ನು ಒಬ್ಬ ಹ ಳುಹಿಸ 
ಬೇಕಾಗಿ ತೋರುತ್ತದೆ; ಆರನ್ನು ಕಳುಹಬಹುದು?' ಎಂದು ಕೇಳಿದನು 

ಹಳೆ ಮೊಗಲರ ಸ್ಫನಿಕನೂಬ್ಬ ನು, "ಮಹಾರಾಜರ! ನಮ್ಮ ಸೇನೆಯನ್ನೆ ಲ್ಲಾ 
ಕಳುಹಿದರೂ ಸಾಕಾಗದೆಂದು ಯೋಚಿಸುವ ಸ ೈಳಸ್ಸೈ ಅಲ್ಪಸಂಖ್ಯೆಯನುಳ್ಳ ನೀನ 
ಯನ್ನು ಕಳುಹಿಸುವುದರ ಮೂಲಕ ಆವ ಕಾರ್ಯ ಮ ಎಂದನು. 

ಮಾನಸಿಂಹನು, " ಅಲ್ಪ ಸ್ಪ ನವನ್ನು ರಣಾಂಗಣದಲ್ಲಿ ಶತ್ರುವಿನೆದುರಿಗೆ ನಿಂತು 
ಯುದ್ಧಮಾಡಲು ಕಳುಹಿಸುವುದು ಯುಕ್ತವಲ್ಲ; plop Nn ಸೈನಿಕರು 
ಅಲ್ಲಲ್ಲಿ ಔತುಕೊಂಡಿದ್ದು, RE ರ ಪಠಾನರ ಸಾಮಾನ್ಯ 
ದಳದವರನ್ನ ಡಗಿಸಲು ಸಮರ್ಥರಾಗಬಹುದು' ಳಳ ಅದಕ್ಕಾ ಮೊಗಲನು, 
"ನಿಜವಾದ ಮೃತ್ಯುಬನ ಮುಖಕ್ಕೆ ಸೇನಾಪತಿಯಾವನು ತಾನೇ ಹೋಗುವನು? 
ಖಂದನು 


೧೬ ದುರ್ಗೇ ಶನಂದಿನಿ 


an 


An nn Nr ಇ ಎ 


ಮಾನಸಿಂಹನು ಭ್ರೂಭಂಗಿಮಾಡಿಃ "ಏನು! ಇಷ್ಟೊಂದು ರಜಪೂತ 
ಮತ್ತು ಮೊಗಲರ ಮಧ್ಯ ಮೃತ್ಯುವನ್ನು ತೃಣಗಣಾಯಮಾನವಾಗಿ ತಿಳಿಯುವವ 
ರಾರೂ ಇಲ್ಲವೆ!' ಎಂದನು. 

ಆ ಮಾತನ್ನು ಹೇಳುತಲೆ, ಏಳೆಂಟು ಮಂದಿ ಮೊಗಲರೂ ರಾಜಪೂತರೂ 
ಎದ್ದು ನಿಂತು, "ಮಹಾರಾಜ! ದಾಸರಾದ ನಾವು ಹೊರಡಲು ಸಿದ್ಧರಾಗಿದ್ದೇವೆ ' 
ವಎ೦ದರು. ಜಗತ್ಸಿಂಹನೂ ಅಲ್ಲಿದ್ದನು. ಅವನು ಎಲ್ಲರಿಗಿಂತಲೂ ವಯಸ್ಸಿನಲ್ಲಿ 
ಕಿರಿಯನಾಗಿದ್ದನು. ಎಲ್ಲರೂ ಮಾತನಾಡಿದ ಬಳಿಕ ಅವನೂ, . ಅಪ್ಪಣೆಯಾದರೆ 
ಭೃತ್ಯುನಾದ ನಾನು ದಿಲ್ಲೀಶ್ವರರ ಕಾರ್ಯಸಾಧನೆಯಲ್ಲಿ ಯತೃ ಪಡುವೆನು 
ಯ೦ದನು. 

ರಾಜಾ ಮಾನಸಿಂಹನು ವಿಸ್ಮಿತವದನನಾಗಿ, " ಆಗಕೂಡದೇಕೆ ? ರಾಜಪೂ 
ಶರು, ಮೊಗಲರು ' ಎಂಬ ಹೆಸರು ನಿರ್ನಾಮವಾಗಿ ಹೋಗುವುದಕ್ಕೆ ಇನ್ನೂ 
ಅನೇಕ ಕಾಲ ವಿಳಂಬವಿದೆಯೆಂದು ತಿಳಿಯುತ್ತೇನೆ; ನೀವಿಷ್ಟೊಂದು ಮಂದಿ 
ಜನರೂ ಹೊರಡಲು ಸಿದ್ಧರಾಗಿರುವಾಗ ಆರನ್ನ್ಟಿಟ್ಟು ಕೊಂಡು ಆರನ್ನು 
ಕಳುಹಿಸಲಿ?' ಎಂದನು. 

ರಾಜಸಮುಖದಲ್ಲಿದ್ದವರಲ್ಲೊಬ್ಬನು, "ಮಹಾರಾಜರೆ | ಅಷ್ಟೊಂದು 
ಜನರೂ ಈ ಕಾರ್ಯದಲ್ಲಿ ಉದ್ಯುಕ್ಕರಾಗಿರು ವ್ರದು ಒಳ್ಳೆಯದೇ ಆಯಿತು; ಅದರಿಂದ 
ಸೇನೆಯ ವ್ಯಯವನ್ನು ಕಡಿಮೆ ಮಾಡಬಹುದು. ಸ್ವಲ್ಪ ಸೇನೆಯನ್ನು ತೆಗೆದು 
ಕೊಂಡು ಹೋಗಲಿಷ್ಟಪಡುವವರಾರೋ ಅಂತಹವರನ್ನೇ ಕಳುಹಬಹುದು' 
ಎ೦ದು ಹೇಳಿದನು. 

ರಾಜನು "ಅದುತ್ತಮ ಆಲೋಜನೆ' ಎಂದು ಹೇಳಿ, ಮೊದಲು ಎದ್ದು 
ನಿಂತುಕೊಂಡಿದ್ದವನನ್ನು ಕುರಿತು, "ನೀನೆಷ್ಟೊಂದು ಸೃನ್ಯವನ್ನು ತೆಗೆದುಕೊಂಡು 
ಹೋಗಲಿಷ್ಟಪಡುವೆ?' ಎಂದನು. ಅದಕ್ಕವನು, " ಹದಿನೈದು ಸಾವಿರ ಪದಾತಿ 
ಬಲದಿಂದ ರಾಜಕಾರ್ಯವನ್ನು ನಿರ್ವಾಹಮಾಡಿಕೊಂಡು ಬರುವೆನು ' ಎಂದನು. 
ರಾಜನು, . "ಹದಿನೈದು ಸಾವಿರ ಜನರನ್ನು ಕೊಟ್ಟಿರ ಉಳಿಯು ವವರು ಬಹಳ 
ಕಡಿಮೆಯಾಗುವುದರಿಂದ ಅಷ್ಟೊಂದು ಸೈನ್ಯವನ್ನು ಕೊಡುವುದಕ್ಕಾಗುವುದಿಲ್ಲ, 
ಹತ್ತು ಸಾವಿರ ಜನರನ್ನು ತೆಗೆದುಕೊಂಡು ಹೋಗತಕ್ಕ ವೀರರಾರು?' ಎಂದು 
ಹೇಳಿದನು. 

ಸೇನಾಪತಿಗಳೆಲ್ಲರೂ ಸೊಲ್ಲಿಲ್ಲದವರಾಗಿದ್ದರು. ಕಡೆಗೆ ರಾಜನಿಗೆ ಪ್ರಿಯ 
ಪಾತ್ರನಾಗಿದ್ದ ಯಶೋವಂತಸಿಂಹನೆಂಬೊಬ್ಬ ರಾಜಪೂತ ವೀರನು, ರಾಬಾಬ್ದೆ 
ಯನ್ನು ನೆರವೇರಿಸಲು ಅಪ್ಪಣೆಯನ್ನು ಬೇಡಿದನು. ರಾಜನು ಹೃಷ್ಟಚಿತ್ತನಾಗಿ 
ಎಲ್ಲರನ್ನೂ ದೃಷ್ಟಿಸಿ ನೋಡುತಿದ್ದನು. ಕುಮಾರನಾದ ಜಗತ್ತಿಂಹನು ರಾಜದೃಷ್ಟಿ 


* ಭ್ರೂಭಂಗಿನಹುಬ್ಬು ಗಂಡಿ, 


ಐದನೆಯ ಪರಿಚ್ಛೇದ ೧೭ 


uu 


ವಿನೀತಭಾವದಿಂದ, "ಮಹಾರಾಜರೆ! ರಾಜಚಾನುಗ್ರಹವಾದರೆ ಈ ಭೃತ್ಯನು 
ಐದು ಸಾವಿರ ದಂಡಿನಿಂದ ಕತಲೂಖಾನನನ್ನ್ಟು ಸುವರ್ಣರೇಖೆಯ ಆಚೆಗೆ ಓಡಿಸಿ 
ಬಿಡುವನು ಎಂದೊಪ್ಪಿಕೊಂಡನು. 

ಅದನ್ನು ಕೇಳಿ ರಾಜಾ ಮಾನಸಿ೦ಹಸು ಮಾೌನವಾಗಿದ್ದನು. ಸೇನಾಪತಿ 
ಗಳೆಲ್ಲರೂ ಒಬ್ಬರಿಗೊಬ್ಬರು ರಹಸ್ಯವಾಗಿ ಮಾತನಾಡಿಕೊಂಡರು. ಅನಂತರ 
ರಾಜನು ತನ್ನ ಮೆಗನನ್ನು ಕುರಿತು, "ಪುತ್ರ ! ನೀನು ರಾಜಪೂತ ಕುಲಕ್ಕೆ 
ಶ್ರೀಷ್ಠನೇ ಅಹುದು-ಇಆದರೆ ನಿನ್ನ ಸಾಹಸವು ಸ್ವಲ್ಪ ಅಯುಕ್ಕವಾಗಿ ತೋರು 
ವ್ರದು' ಎಂದನು, 

ಬಗತ್ತಿಂಹನು ಕೈಮುಗಿದುಕೊಂಡು, "ಜಾನಾ ಹಾಡದ ಪುತಿಬ್ಲೆಯನು 


2 


ನೆರವೇರಿಸದೆ. ಬಾದಷಹನ ಸೈನ್ಯವನ್ನು ವ್ಯರ್ಥಮಾಡುವವನಾದರೆ, ಮಹಾ 


ರಾಜರಲ್ಲಿ ದಂಡನೀಯನಾಗುನೆನು ' ಎಂದು ಏಚ್ಹಾ ಪಿಸಿದನು. 


ರಾಜನು ಹಾಗೆಯೇ ಸ್ವಲ್ಪ ಆಲೋಚಿಸಿ, ಬಳಿಕ, "ನೀನು ನಿನ್ನ ರಾಜ 
ಪೂತ ಕುಲಧರ್ಮವನ್ಸು ಪುತಿಪಾಲನಮಾಡು ವುದಕ್ಕೆ ನಾನೆಂದೂ ಅಡ್ಡಿಯಾಗಿರ 


ಲಾರೆನ.; ನೀನೇ ಈ ಕಾರ್ಯನಸಿದ್ಧಿಗೋಸ್ಥರ ಪ್ರಯಾಣಮಾಡು ' ಎಂದು ಹೇಳಿ, 
ಕುಮಾರನನ್ನು ಬಾಷ್ಟಾಕುಲ*ಲೋಚನಗಳಿಂದ ನೋಡಿ ಗಾಢಾಲಿಂಗನೆಮಾಡಿ, 
ಅನಂತರ ಅಪ್ಪಣೆಯನ್ನು ಕೊಟ್ಟು ಕಳುಹಿದನು. ಸೇನಾಪತಿಗಳೆಲ್ಲರೂ ತಮ್ಮ 


ತಮ್ಮ ಬಿಡಾರಕ್ಕೆ ಹೊರಟುಹೋದರು. 





ಬದನೆಯ ಪರಿಚ್ಛ €ದ 

ಮಂದಾರಣದುರ್ಗ 
Pek ವಿಷ್ಣುಪುರದಿಂದ ಒಹನ್ನಾ ಬಾದಿಗೆ ತಂದೆಯ ಬಳಿಗೆ ಹಿಂದಿರುಗಿ 
ಹೋದ ಮಾರ್ಗದ ಗುರುತನ್ನು ಈಗಲೂ ನೋಡಬಹುದು. ಆ 
ಮಾರ್ಗಕ್ಕೆ ಸ್ವಲ್ಪ ದಕ್ಷಿಣ ದಿಕ್ಕಿನಲ್ಲಿ ಮಂದಾರಣನವೆಂಬ ಗ್ರಾಮವಿದೆ. ಮಂದಾರಣ 
ಗ್ರಾಮವು ಈಗ ಒಂದು ಹೆಳ್ಳಿಯಾಗಿದೆ. ಆ ಕಾಲದಲ್ಲದು ಮಹಾ ಸೌಷ್ಯವಶಾಲಿ 
ಯಾದ ದೊಡ್ಡ ನಗರವಾಗಿದ್ದಿತು. ಜಗತ್ತಿಂಹನು ಶೈಲೇಶ್ವರ ಮಂದಿರದಲ್ಲಿ 

ನೋಡಿದ್ದ ರಮಣಿಯರಾ ಗ್ರಾಮಾಭಿಮುಖವಾಗಿ ಹೊರಟುಹೋದರು. 

ಮಂ೦ದಾರಣದಲ್ಲಿ ಕೆಲವ್ರು ಪೂರ್ವಕಾಲದ ತೋಟೆಗಳಿದ್ದು ವು. ಅದು ಕಾರಣವೇ 
ಅದಕ್ಕೆ ಮಂದಾರಣದುರ್ಗವೆಂದು ಹೆಸರಾಗಿರಬಹುದು. ಆ ನಗರದ ಮಧ್ಯೆದಲ್ಲಿ 
ಆಮೋದರಪೆಂಬ ನದಿಯು ಪುವಹಿಸು ತಿದ್ದಿತು. ಆ ನದಿಯೊಂದು ಸ್ಥಳದಲ್ಲಿ ವಕ್ರ 


* ಬಾಷಾ ಹುಲ ಕಸಿ ರು ತುಂಬಿದ. 
೦೨ 2 


2 


೧೮ ದುರ್ಗೇಶನಂದಿನಿ 


ಜ್‌ ಅಂಬ ರು ಇಂಬ ರ್ಜ ಬ ಜು ಜಟ ಇಬ ಜಾಯ ಹ  ಜ ಜೂ 


ವಾಹಿನಿಯಾಗಿ ಪುವಹಿಸುತಿದ್ದಿತು. ಆಸ್ಕಳದಲ್ಲಿ ಭೂಮಿಯು ತ್ರಿಕೋಣಾಕಾರವಾಗಿ 
ಆ ತ್ರಿಕೋಣದ ಎರಡು ಪಾರ್ಶ್ರವೂ ನದಿಯಿಂದ ತೊಳೆಯಲ್ಪಟ್ಟು, ಮೂರನೆಯ 
ದಿಕ್ಕಿನಲ್ಲಿ ಮನುಷ್ಯ ನಿರ್ಮಿತವಾದ ಕಲ್ಲುಕೋಟೆಯೊಂದಿದ್ದಿತು. ತ್ರಿಕೋಣಾಕಾರ 
ವಾದಾ ಭೂಖಂಡದ ಆಗುಭಾಗದಲ್ಲಿ ಎಂದರೆ, ನದಿಯು ವಕ್ರವಾಹಿನಿಯಾಗಲು 
ಪ್ರಾರಂಭವಾಗುವ ಸ್ಥಳದಲ್ಲೊಂದು. ಮಹತ್ತಾದ ಅರಮನೆಯು ಒಲದಿಂದೆದ್ದು 
ಗಗನವನ್ನು ಮೇಲಕ್ಕೆ ತ್ಯಲೆಳಸುವ೦ತೆ ಪುಕಾಶಿಸುತಿದ್ದಿತು. ಅರಮನೆಯು 
ಆಮೂಲಶಿರೂಪರ್ಯಂತನೂ ಕೃಷ್ಣಶಿಲೆಯಿಂದ ನಿರ್ಮಿತವಾದುದು.. ಉಭಯ 
ಪಾರ್ಶ್ವಗಳಲ್ಲಿಯೂ ಅರಮನೆಯ ಭಿತ್ತಿಯನ್ನು ಅಲೆಗಳಿಂದ ಹೊಡೆಯುತ್ತ, ಆಮೋ 
ದರವು ಪುವಹಿಸುತಿದ್ದಿತು. ಅದ್ಯಾವಿ ಪೈಯಾಣೀಕರು ಮಂದಾರಣದುರ್ಗದಲ್ಲಿ 
ಅಸಾಧಾರಣವಾದಾ ಅರಮನೆಯ ಕಂಭಗಳು ನಿಂತಿರು ವುದನ್ನು ನೋಡಬಹುದು. 
ಈಗ ಅರಮನೆಯ ನೆಲಕಟ್ಟು ಮಾತ್ರ ಉಳಿದಿದೆ. ಮೇಲಕಟ್ಟಿಣವು ಕಾಲಕರಾಳ* 
ಸ್ಪರ್ಶದಿಂದ ಧೂಳಿಯ ರಾಶಿಯಾಗಿ ಬಿದ್ದುಹೋಗಿದೆ. ಅದರ ಮೇಲೆ ತಿ೦ತರೀ 
ಮಾಧವೀ ಮುಂತಾದ ವೃಕ್ಷ ಅತಾದಿಗಳು ಕಾನನಾಕಾರವಾಗಿ ಬೆಳೆದು ಭುಜಂಗ 
ಭಲ್ಲೂಕಾದಿ ಹಿಂಸ್ರ ಜ೦ಶುಗಳಿಗೆ ಆಶ್ರಯವಾಗಿದೆ. ನದಿಯಾಜೆಯ ದಡದಲ್ಲಿಯೂ 
ಅನೇಕ ದುರ್ಗಗಳಿದ್ದುವು. ಅವುಗಳ ಪ್ರಸಕ್ತಿಯು ಅದ್ಯತನ ಕಥೆಗೆ ಸಂಬಂಧವಿಲ್ಲ. 

ಬಂಗಾಳಾ ಪಠಾನ ಅರಸುಗಳಿಗೆ ಶಿರೋಭೂಷಣನಾಗಿದ್ದ ಹುಸೇನ್‌ ಷಹನ 
ವಿಖ್ಯಾತ ಸೇನಾಪತಿಯಾಗಿದ್ದ ಇಸ್ಮಾಯಿಲ್‌ ಘಾಜಿಯೆಂಬವನು ದುರ್ಗವನ್ನು 
ಕಟ್ಟಿದವನು. ಆದರೆ ಕಾಲಕ್ರಮದಲ್ಲಿ ಒಯಧರಸಿಂಹನೆಂಬೊಬ್ಬ ಸೈನಿಕನು 
ದುರ್ಗವನ್ನು ಒಹಗೀರಾಗಿ ಪಡೆದನು. ಒಂ೦ಬೈನೂರು ತೊಂಬತ್ತೆಂಟನೆಯ 
ವರುಷದಲ್ಲಿ ಜಯಧರಸಿಂಹನ ವಂಶಸ್ಪನಾಡ ವೀರೇಂದ್ರಸಿಂಹನೆಂಬುವನು ಅಲ್ಲಿ 


ವಾಸವಾಗಿದ್ದನು. 
ವೀರೇ೦ದ್ರಸಿಂಹನು ಯೌವನಕಾಲದಲ್ಲ ತನ್ನ ತಂದೆಯೊಡನೆ ಒಳ್ಳೆಯ 
ನಡತೆಯಿಂದಿರಲಿಲ್ಲ. ಅವನು ಸ್ವಾಭಾವಿಕವಾಗಿ ಡಾಂಭಿಕನಾಗಿಯೂ ತಾಳ್ಮೆ 


ಯಿಲ್ಲದ ಮುಂಗೋಪಿಯಾಗಿಯೂ -ಇದ್ದನಲ್ಲದೆ ತಂದೆಯ ಅಪ್ಪಣೆಯ ಪ್ರಕಾರ 
ಆವಾಗಲೂ ನಡೆಯುತಿರಲಿಲ್ಲವಾದ ಕಾರಣ ತಂದೆಗೂ ಮಗನಿಗೂ ಆಗಾಗ್ಗೆ 
ಏವಾದವಾಗುತಿರುವುದು. ಮಗನ ವಿವಾಹಕ್ಕೆ ಸಲುವಾಗಿ ತಂದೆಯಾದ ವೃದ್ಧ 
ಜಹಗೀರದಾರನು ನೆರೆಯಲ್ಲಿದ್ದ ಮತ್ತೊಬ್ಬ ಒವಿಸಾನುದಾರನೊಂದಿಗೆ ಸಂಬಂಧ 
ವನ್ನು ಬಳೆಯಿಸಲು ಗೊತ್ತುಮಾಡಿಕೊಂಡಿದ್ದನು. ಕನ್ಯೆಯ ತಂದೆಗೆ ಗಂಡು 
ಮಕ್ಕಳಿರಲಿಲ್ಲವಾದುದರಿಂದ ಆ ವಿವಾಹದಿಂದ ನೀರೇಂದ್ರುನ ಸಂಪತ್ತು ವೃದ್ದಿ 
ಯಾಗುವ ಸಂಭವವಿದ್ದಿತು. ಅದಲ್ಲದೆ ಕನ್ನೆಯೂ ರೂಪವತಿಯಾಗಿದ್ದುದರಿ೦ದ 
ಸಂಬಂಧಮಾಡುವ್ರದುಚಿತನೆಂದು ವೃದ್ಧೆ ನಾದ ತಂದೆಯ. ನಿಶ್ಚೈಸಿ ಅದಕ್ಕೆಲ್ಲಾ 


8 ಕಂಾಳ-ಭಯಂ ಕರವಾದ ಕೋರೆಹಲು . 





ee 


ಐದನೆಯ ಪರಿಚ್ಛೇದ ೧೯ 
ಸಾಮಗ್ರಿಯನ್ನು ಸಿದ್ಧಮಾಡಿಕೊಂಡಿದ್ದನು. ಆದರ ವೀರೇಂದ್ರನು ಆ 
ಸಂಬಂಧದಲ್ಲಿ ಇಷ್ಟವಿಲ್ಲದೆ ತನ್ನ ಗ್ರಾಮದಲ್ಲಿದ್ದ ಪತಿ ಪುತ್ತ ವಿಹೀನೆಯಾಗಿದ್ದೊಬ್ಬ 
ದರಿದ್ರಳಾದ ಹೆಂಗಸಿನ ಮಗಳನ್ನು ತಂದೆಗೆ ತಿಳಿಯದಹಾಗೆ ಮದುವೆ ಮಾಡಿ 
ಕೊಂಡು , ಪುನಃ ಮತ್ತೊಂದು ಮದುವೆಯನ್ನು ಮಾಡಿಕೊಳ್ಳಲಿಷ್ಟಪಡಲಿಲ್ಲ. 
ವೃದ್ಧ ಜನಕನು ರೋಷಪರವಶನಾಗಿ ಮಗನನ್ನು ಮನೆಯಿಂದ ಹೊರಡಿಸಿಬಿಟ್ಟಿನು. 
ಯುವಕನಾದ ವೀರೇಂದ್ರನು ಪಿತೃ ಗೃಹದಿಂದ ಬಹಿಷ್ಟೃತನಾಗಿ, ಸೈನಿಕ 
ವೃತ್ತಿಯನ್ನು ಅವಲಂಬಿಸಬೇಕೆಂಒ ಆಸೆಯಿಂದ ದಿಲ್ಲಿಗೆ ಹೊರಟು ಹೋದನು. 
ಆ ಕಾಲದಲ್ಲಿ ಅವನ ಸಹಧರ್ಮಿಣಿಯು ಅಂತಃಸತ್ತೆಯಾಗಿದ್ದ*. ಕಾರಣ, 
ಅವಳನ್ನು ಸಂಗಡ ಕರೆದುಕೊಂಡು ಹೋಗಲು ಅನನು ಕೂಲವಾಗಿ ಅವಳನ್ನು 
ಅವಳ ತಾಯಿಯ ಕುಟೀರದಲ್ಲಿ ಬಿಟ್ಟು ಹೊರಟುಹೋದನು. 
ಇತ್ತಲಾಗಿ ಪುತ್ರನು ದೇಶಾಂತರಕ್ಕೆ ಹೋದ ಬಳಿಕ ವೃದ್ಧನಾದ ಜಹ 
ಗೀರದಾರನ ಅಂತಃಕರಣದಲ್ಲಿ ಪುತ್ರವಿಚ್ಛೇದದಿಂದ ವ್ಯಾಕುಲವುಂಟಾಯಿತು. 
ಒಳಿಕ ಗತಾನುಶೋಚನಾಪರನಾಗಿ ಮಗನ ಸಮಾಚಾರವನ್ನು ತಿಳಿಯಲು 
ಯತ್ನ ಪಟ್ಟನು. ಆದರೆ ಕೃತಕಾರ್ಯನಾಗದೆ, ಪುತ್ರನನ್ನು ಪುನಃ ನೋಡುವ 
ಆಸೆಯನ್ನು ತೊರೆದು ಪುತ್ರವಧುವನ್ನು ಆ ಬಹಹೆ೦ಗಸಿನ ಮನೆಯಿಂದ ಸಾದರ 
ದೊಡನೆ ಕರೆಯಿಸಿಕೊಂಡು, ತನ್ನ ಮನೆಯಲ್ಲಿಟ್ಟುಕೊಂಡು ಪೋಷಿಸುತ್ತಿದ್ದನು. 
ವೀರೇಂಪು)ಸಿಂಹನ ಪತ್ನಿಯು ಉಪಯುಕ್ತ ಕಾಲದಲ್ಲಿ ಒಂದು ಕನ್ಕಾರತ್ಸವನ್ನು 
ಹಡೆದು ಕೆಲವು ದಿನಗಳಲ್ಲಿಯೇ ಪರಲೋಕಸಪ್ರಾಾಸ್ಲಿಯನ್ನು ಹೊಂದಿದಳು. 
ವೀರೇಂದ್ರನು ದಿಲ್ಲಿಗೆ ಹೋಗಿ ಮೊಗಲ ಚಕ್ರವರ್ತಿಯ ರಜಪೂತ ಸೈನ್ಯ 
ದಲ್ಲಿ ಸ್ಫನಿಕ ನಾಗಿ ನಿಯಮಿಸಲ್ಪಟ್ಟಿನು. ಅಲ್ಲಕಾಲದಲ್ಲೇ ನಿಜಬಾಹು ಬಲದಿಂದ 
ಉಚ್ಚಪದಸ್ಮನಾಗಿ ಕಲವು ವರುಷಗಳಲ್ಲಿ ಧನವನ್ನೂ ಯಶಸ್ಸನ್ನೂ ಸಂಪಾದಿಸಿ, 
ತಂದೆಗೆ ಲೋಕಾಂತರಪ್ರಾ ಸ್ಲಿಯಾದುದನ್ನು ಕೇಳಿ ದುಃಖಪಟ್ಟು, ವಿದೇಶ 
ಪರ್ಯಟಿನವೂ] ಪರಾಧೀನವೃತ್ತಿಯೂ ನಿಷ್ಟ್ರಯೋಜನವಾದವುವೆಂದು ತಿಳಿದು 
ತನ್ನ ಮನೆಗೆ ಹಿಂದಿರುಗಿ ಬಂದನು. ವೀರೇಂದ್ರನ ಸಂಗಡ ದಿಲ್ಲಿಯಿಂದ ಅನೇಕಾ 


'ನೇಕ ಸಹಚರರು ಬಂದರು. ಅವರಲ್ಲೊಬ್ಬ ಪರಿಚಾರಿಕೆಯೂ ಮತ್ತೊಬ್ಬ 
ಪರಮಹಂಸನೆಂದರೆ ಸಂನ್ಯಾಸಿಯೂ ಬಂದಿದ್ದರು. ಪರಿಚಾರಿಕೆಯ ಹೆಸರು 


ವಿಮಲೆ; ಪರಮಹಂಸನ ಹೆಸರು ಆಭಿರಾಮಸ್ವಾಮಿ. 

ವಿವುಲೆಯು ಗೃಹಕಾರ್ಯಗಳನ್ನು ಮಾಡುತ್ತಿದ್ದಳೆಲ್ಲದೆ, ವಿಶೇಷವಾಗಿ 
ವೀರೇಂದ್ರುನ ಕನ್ಯೆಯ ಲಾಲನ ಪಾಲನೆ ಮಾಡುವುದರಲ್ಲಿ ನಿಯುಕ್ಲೆಯಾಗಿದ್ದಳು. 
ಅವಳು ಅರಮನೆಯಲ್ಲಿದ್ದುಕೊಂಡಿರುವುದಕ್ಕೆ ಮತ್ತಾವ ಕಾರಣವೂ ಕಂಡುಬರ 
ಲಿಲ್ಲವಾದುದರಿಂದ ಅವಳನ್ನು ಹುಡುಗಿಯ ಸಹಚಾರಣಿ ಅಥವಾ ದಾಸಿಯೆಂದು 


ಚೇ ಅಂತಃಸತ್ತೆ ಗರ್ಭಿಣಿ. ಪು ತ್ರವಧೂ- ಸೊಸೆ, ಸ ವಿಡೇಶಪರ್ಯಟನ-=-ಡೇಘಾಂಢರ ಸಂಚಾರ, 


೨೦ ದುರ್ಗೇಶನಂದಿನಿ 
ಮೇಲೆ ಹೇಳಬೇಕಾಯಿತು. ಆದರೆ ವಿಮಲೆಯಲ್ಲಿ ದಾಸಿಯ ವೃತ್ತಿಯ ಲಕ್ಬ್ಮಣ 
ಗಳಾವವೂ ಇರಲಿಲ್ಲ; ಕೆಂಡುಬರಲೂ ಇಲ್ಲ. ಪರಜನೆರೆಲ್ಲರೂ ವಿಮಲೆಯೆನ್ಸು 
ವಳನೇಯೂ ಯುನ ಬಟು ಗೌರವಿಸುತ್ತಿದ್ದರು. ಆನ ಮುಖಕಾಂತಿಯನ್ನು 
ನೋಡಿದರೆ ಅವಳು. ಯೌವನದಲ್ಲಿ ಪರಮಸುಂದರಿಯಾಗಿದ್ದಳೆಂದು ಬೋಧ 
ಯಾಗುತ್ತಿದಿ ತಲ್ಲದೆ, ಪ್ರಭಾಶತದಲ್ಲಿ ಅಸ್ಕ೦ಗತನಾಗುವ ಚಂದ್ರನ ಹಾಗೆ ರೂಪ 
ಲಾವಣ್ಯಗಳು ಆ ವಯಸ್ಸಿನಲ್ಲಿಯೂ ಕಾಣಿಸುತ್ತಿದ್ದುವು. ಅಭರಾಮಸ್ತಾಮಿ 
ಯೆಂಬ ಸಂನ್ಯಾಸಿಗೆ ಗಜಪತಿವಿದ್ಯಾದಿಗ ರ ಶಿಷ್ಠನಿದ್ದನು. ಅವನಿಗೆ 
ಅಲಂಕಾರಶಾಸ್ತ್ರ ದಲ್ಲಿ ಅದು ತಪ್ಪುತ್ತತ್ತಿ, ಇದ್ದಿತೋ ಇಲ್ಲವೋ ಅದು ಹೇಳ 
ಸು ಸಾಧ್ಯವಾಗದ ರೂ ಅವನಿಗೆ ತಾನು ರಸಿಕಶಿರೋಮಣಿಯೆಂದು ಪ್ರಖ್ಯಾತನಾಗ 
೦ಬ ಆಸೆಯು ಅತಿಪ್ರಬೇ ಲವಾಗಿದ್ದಿತು, ಅವನು ವಿಮಲೆಯನ್ಸು ನೋಡಿ 
ತನ ಪೌ)ಢಿಮೆಯನ್ನು ಅವಳ ವರ್ಣನೆಯಲ್ಲಿ ಶೋರಬೇಕೆಂದೆಳನಿ, ಆ ದಾದಿಯು 
ಭಾಂಡಸ್ಸ* ಫೃತದೋಪಾದಿಯಲ್ಲಿದ್ದಳೆಂದೂ ವುದನಾಗ್ರಿ ಯಂ ಶೀತಳವಾಗುತ 
ಬಂದಹಾಗೆಲ್ಲಾ ಅವಳ ದೇಹವೂ ಅಷ್ಟಷ್ಟು ದೃಢವಾಗುತ ಬರುವುದೆಂದೂ 
ಆಗಿಂದಾಗ್ಗೆ ವರ್ಣಿಸುತಿರುವನು. ಇಲ್ಲಿ ಸೂಚಿಸಬೇಕಾದುದೇನಂದರೆ ಗಒಪತಿ 
ನಿದ್ಯಾದಿಗ್ಗ ಜನು ಉಕ್ಕರೀತಿ ವ)ಧವಾದ ಪಾಂಡಿತ್ಯವನ್ನು ತೋರಿದ ದಿನ 
ಏಮಲೆಯು ಅವನ ಪೌ ಢಿಮಗೆ ಮೆಚ್ಚಿ, ತಲೆದೂಗಿ, ಅವನಿಗೆ ರಸಿಕರಾಜ 


ತ 
de 


ರಸೋಪಾಧ್ಯಾಯನೆಂಬ ಹೆಸರನ್ನು ಕೊಟ್ಟಳು. 


ವಿಮಲೆಯು ಸಭ್ಯತೆಯಲ್ಲಿಯೂ, ಗೂ ವಾಗ್ಮಿಜೃಂಭಣೆ 
೦೨) 
ಯಲ್ಲಿಯೂ ನಿಪುಣೆಯಾಗಿದ್ದಳು. ಆ ಗುಣಾತಿಶಯಗಳು ಸಾಮಾನ್ಯ ಪರಿಚಾರಿಕೆ 
೨ 
ಯರಲ್ಲಿರತಕ್ಕು ಸಂಭವವಿಲ್ಲ. ಅನೇಕರು ಬಮಲೆಯು ಚಕ)ವರ್ತಿಯ ಬನಾನಾ 


ಸು 
ವಾಸಿನಿಯಾ/ಸದೃವಳೆಂದು ಹೇಳುತ್ತಿದ್ದರು. ಅದು ನಿಜ ವೋ ಸುಳಿ ಸ್ಫ್ಯೋ ಸಲಿಗೆ 
5 ಆದರ ವಿಚಾರವನ್ನು ಹುರಿತು ಅವಳಾವಾಗಲೂ ೫ ಜರ್ಜೆ 


ನಿಮಲೆಯು ವಿಧವೆಯೋ , ಸಧವೆಯೋ? ಬಲ್ಲವರಾರು? ಅವಳೇನೋ 
ಆಭರಣಗಳಿಂದಲಂಕ್ಸತೆಯಾಗಿರುವಳು; ಏಕಾದಶಿ ಮು೦ತಾದ ಉಪವಾಸಗಳನ ನು 
ಮಾಡುತಿರಲಿಲ್ಲ ಸುಸುಂಗಲಿಯ ಹಾಗೆ ಸಕಲಾಚರಣೆಗಳನ್ನೂ ನಡೆಯಿ 
ಸುತ್ತಿದ ಳು. 
(೨ 
ನಿಮಲೆಯು ದುರ್ಗೇಶನಾದ ಖೀರೇಂದ್ರನ ನಂದಿನಿ; ಯಾದ ತಿಲೋತ್ತಮೆ 


ಯನ್ನು ಆಂತರಿಕ ಸ್ಪೇಹ ಏಶ್ತಾ ಸಗಳಿಂದ ನೋಡುತಿದ್ದಳೆ ಬುದೆನ್ಸು ಅವರಿಬ್ಬರೂ 


ಶೈಲೇಶ್ರ ರನ ಮಂದಿರದಲ್ಲಿದ್ದಾ ಗೆ ವೇ ಸ್ಹ್ವಪಡಿಸಿದ್ದಾಳ. ತಿಲೋತ್ಕಮೆಯೂ ಅವಳ 
ವಿಚಾರದಲ್ಲಿ ಅದೇ ರೀತಿಯಾಗಿ) ಅನುರಾಗಿಡಿಯಾಗಿಡ್ಡೆಳು. ನೀರೇಂದ್ರನೆ ಸಹಚರಿ 


* ಭಂಡ ನ ನಗೂಗಿಯಲ ರುವ. | ನಂದಿಹಿಮಮಗಳು. 





ದಾ 


ಆರನೆಯ ಪರಿಚ್ಛೇದ ೨೧ 


ಯಾಗಿದ್ದ ಅಭಿರಾಮಸ್ತಾ ವಯು ಸರ್ವದಾ ಕೋಟೆಯಲ್ಲಿ ಅವನೊಂದಿಗೆ ವಾಸ 
ವಾಗಿರುತಿ ಇರಲಿಲ್ಲ; ಆಗಾಗ್ಗೆ ದೇಶಸಂಚಾರಕ್ಕೆ ಹೋಗಿ ಒಂದೆರಡು ತಿಂಗಳು 
ಏದೇಶಸನರ್ಯಟನದಲ್ಲಿಯೂ ಒಂದೊಂದು ತಿಂಗಳು ಮಂದಾರಣದಲ್ಲಿಯೂ 
ಕಾಲಹರಣ ಮಾಡುತ್ತಿದ ಮ. ದುರ್ಗವಾಸಿಗಳೂ ಇತರ ಒನರೂ ಅಭಿರಾಮ 
ಸ್ವಾ ವಾಯು ನೀರೇಂದ್ರ ಬಗೆ ದೀಕ್ಸಾ ಗುರುವೆಂದು ಹೇಳುತಿದ್ದ ರು. ವೀರೇಂದ್ರ 
ನಿಂಹನು ಅಭಿರಾಮಸ್ತ್ವಾಮಿಗೆ ಮಾಡುತಿದ್ದ ಸ ಸವ್ಮಾನ ಆದರ ಮುಂತಾದುದನ್ನು 
ನೋಡಿದರೆ ಹಾಗೆಯೇ ಇರಬಹುದೆಂದು ತೋರುತಿದ್ದಿತು. ವೀರೇಂದ)ನು 
ಸಾಂಸಾರಿಕವಾದ ಸಕಲ ಕಾರ್ಯಗಳನ್ನೂ  ಆಭಿರಾಮಸ್ಟಾಮಿಯೊಡಣ 
ಆಲೋಚಿಸದೆ ಮಾಡುತ್ತಿರಲಿಲ್ಲ; ಗುರುದತ್ತವಾದಾ ಬುದ್ಧಿವಾದಗಳಾವಾಗಲೂ 

ವ್ರಾಯಃ ಸಫಲವಾಗುತ್ತಿ, ದ್ದು ವು. ವಸ್ತುತಃ, ಅಭಿರಾಮಸ್ರಾ ವಿಯು ಬಹುದರ್ಶಿ 
ಚ ಗಿಯೂ ತೀಕ್ಷ್ಣ್ಣಬುದ್ದಿ ಯುಳ್ಳ ವನಾಗಿಯೂ ಇಡೃನು., 'ಅವನ ಸಂನ್ಯಾಸವ್ರತ 
ಧರ್ಮದಿಂದ ಆನೇಕ ಸ ಸ್‌ ಇಹೆವ್ಯಾಪಾರಗಳೆ ಖಚಾರದಲ್ಲಿ ಅರಿಷಡ್ವರ್ಗ 
ಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡಿರುವ ಸಾಮರ್ಥ್ಯವುಳ್ಳವನಾಗಿದ್ದನು. 


ಹೀಗಿರುತ್ತ, ತಾಳ್ಮೆಯಿಲ್ಲದ ಡಾಂಭಕನಾದ ಏೀರೇ೦ದ್ರನ ಅಭ ನಿದ್ದಿ ಗಳಿಗಿಂತಲೂ 


೧೧ 


ಅಭಿರಾಮಸ್ತಾಬುಯ ಬುದ್ದಿ ಜಗಳ pale a. ರ್ಯ! 

ವಿಮಲೆ' ಮತ್ತು, ಅಭಿರಾಮಸ್ವಾವಿು ಇವರಿಬ್ಬರಲ್ಲದೆ, ಅತ ಮನಿಯೆಂಒ 
ಹೆಸರಿನ ಮತ್ತೊಬ್ಬ ದಾಸಿಯೂ ದಿಲ್ಲಿಯಿಂದ ಇ EE ಸಂಗಡ 
ಮಂ೦ದಾರಣದುರ್ಗಕ್ಕೆ ಒಂದಿದ್ದಳು. 





ಆರನೆಯ ಪರಲಿಚಿ €ದ 
೧ 
ಅಭಿರಾಮಸ್ವಾಮಿಯ ಬುದ್ಧಿವಾದಗಳು 
ಲೋತ್ರಮೆಯೂ ಏಮಲೆಯೂ ಸುರಕ್ಸಿ ತವಾಗಿ ಶೃಲೇಶ್ವರ ಮಂದಿರದಿಂದ 
ಅರಮನೆಗೆ ಒಂದು ಸೇರಿದರು. ಅವರು ಬಂದು ಸೇರಿದ ಮೂರು ನಾಲ್ಕು 
ದಿವಸಗಳ ತರುವಾಯ ಒಂದು ದಿನ ಖೀರೇಂದ್ರಸಿಂಹನು ಅವನ ಕಾರ್ಯಾಲಯ 
ದಲ್ಲಿ ಸಿಂಹಾಸನದಮೇಲೆ ಕುಳಿತಿದ್ದ ಸಮಯದಲ್ಲಿ ಅಭಿರಾಮಸ್ತ್ವಾಮಿಯು ಅಲ್ಲಿಗೆ 


ಬಂಗಳ ನೀರೇಂದುಸಿ೦ಹನೆದ್ದು ಪ್ರಣಾ ಇಮವನ್ನು ವಾಾಡಿದನು.. ಅಭಿರಾಮ 
ಸ್ಪಾನಿಯು ವೀರೇಂದೃ್ರಸಿ೦ಹನು ಕೂ ೂಟ್ಟಿ ಕುಠಾಸನದಮೇಲೆ ಕುಳಿತುಕೊಂಡ 


ಮತಿ 


ಬಳಿಕ ಬೀರೇಂದ್ರುನು ಅವನ ಅಪ್ಪಣೆಯ ಪ್ರಕಾರ ಕುಳಿತುಕೊಂಡನು. ಅಭಿರಾಮ 

ಸ್ವಾಮಿಯು ನೀರೇಂದ)ನನ್ನು ಹುರಿಶು: ಕ ಇಂದ. ನಿನ್ನೊ ಡನೆ ಕೆಲವು 

ವಿಶೇಷ ಸಂಗತಿಗಳನ NR ಕುರಿತು ಮಾತನಾಡಬೇಕಾಗಿದೆ' ಎಂದನು. 
ರಾ ಅಪ್ಪಣೆಯಾಗಬಹುದು. 


೨೨ 'ಮುರ್ಗೇಶನಂದಿಸಿ 


ಅಭಿರಾಮಸ್ತಾಮಿ--ಈಗ ಮೊಗಲರಿಗೂ ಪಠಾನರಿಗೂ ಮಹತ್ತರ 
ವಾದೊಂದು ಯುದ್ಧ ವು ಸಂಪ್ರಾಪ್ಲವಾಗಿದೆ, 

ಹತ ಒಂದು ಗುರುತರವಾದ ಘಟನೆಯುಂಟಾಗುವ 
ಸಂಭವವೂ ಕಾಣುತ್ತದೆ. 

ಅಭಿರಾಮಸ್ಸಾ ವಿಸಂಭವವೇ ಅಹುದು, ನೀನೇನನ್ನು ಮಾಡತಕ್ಕ 
ದೆಂದು ನಿಶ್ಚೆ ಸಿರುವ? 

ವೀರೇ೦ದ್ರ-(ದರ್ಪದಿಂದ) "ಶತ್ರುಗಳು ಬಂದರೆ ನನ್ನೀ ಬಾಹುಬಲದಿಂದ 
ಸೋಲಿಸುವೆನು ' ಎಂದು ಹೇಳಿದನು 

ಪರಮಹಂಸನು ಹೆಚ್ಚು ಮೃದುಭಾವದಿ೦ದ ಹೇಳತೊಡಗಿದನು : 
"ವೀರೇಂದ್ರ! ಅದು ನಿನ್ನಂತಹ ವೀರನಿಗೆ ಯೋಗ್ಯವಾದ ಪ್ರತ್ಯುತ್ತರವೇ 
ಅಹುದು; ಆದರೆ ವೀರತ್ವ ಮಾತ್ರದಿಂದಲೇ ಒಯಲಾಭವಾಗುವುದಿಲ್ಲವೆಂದು 
“ತಿಳಿಯ ಬೇಕು. ಯಥಾರೀತಿಯಾಗಿ ಸಂಧಿನಿಗ್ರಹಗಳನ್ನು ನಡೆಯಿ ಸಿದರೆ ಬಯ 
ಲಾಭವಾಗುವುದು. ನೀನಾದರೋ ಸ ಸ್ವ ತಃ ವೀರಾಗ್ರ ಗಣ್ಣನು, ಆದರೆ ನಿನ್ನ ಸೈನ್ಸವು 
ಸಾವಿರ ಪದಾತಿಗಳಿಗಿಂತ ಹೆಚ್ಚಾಗಿಲ್ಲ; ಒಂದು ಸಾವಿರ ಸೇನೆಯನ್ನು ತೆಗೆದು 
ಕೊಂಡು ಹೋಗಿ, ಅದಕ್ಕೆ ಶತಗುಣಿ ಹೆಚ್ಚಾದ ಸೈನ್ಯವನ್ನು ವೀರನಾವನು 
ಜಯಿಸಿದ್ದಾನೆ? ಮೊಗಲರೂ ಪಠಾನರೂ ಸೇನಾ ಬಲದಲ್ಲಿ ನಿನಗಿಂತ ಶತಗುಣ 
ಬಲಿಷ್ಠ ರಾಗಿದ್ದಾರೆ; ಅವರಲ್ಲಿ ಒಂದು ಪಕ್ಸ ದವರ ಸಹಾಯವಿಲ್ಲದೆ ಅಪರ ಪಕ್ಷ ದವರ 
ಕೈಯಿಂದುದ್ದಾ 'ರವಾಗಲಸಾಧ್ಯವಾಗಿ sn ದೆ; ಹೀಗೆ ಹೇಳಿಡೆನೆಂದು ಚ 
ವಶನಾಗಬೇಡ; ಸ್ಮಿರಮನಸ್ವ್ರನಾಗಿ ಖಾ ಶೇಚನೆಯನ್ನು ಮಾಡು; ಹಾಗೂ 
ಯೋ ಚಿಸಬೇಕಾದುದೇನೆಂದರೆ, ಉಭಯ ಪಕ್ಲೆದಪರೊಂದಿಗೂ SE 
ದಿದ್ದರೆ ಪ್ರಯೋಜನವೇನು? ಶತಶುವಿರುವುದೇ ಮಹಾ ಹಾನಿಕರವಾದುದು: 

ಇಬ್ಬರು ಶತ್ರುಗಳಿರುವುದಕ್ಕಿ೦ತ ಒಬ್ಬ ಶತುುವಿರುವುದು ಒಳ್ಳೆಯದಲ್ಲವೆ? ಅತಏವ 

ನನ್ನ ಅಭಿಪ್ರಾಯದಲ್ಲಿ ನೆಕ್ಸಾಪಕ್ಷ ವನ್ನು ನೋಡಿ ವಹಿಸುವುದುಚಿತವೆಂದು 
RE 

ವೀರೇಂದ)ನು ಬಹುಸ್ಸಣಗಳವರೆಗೂ ಯೋಜನೆಯನ್ನು ವಾಡಿ, ಬಳಿಕ 
"ನಾನಾರ ಪಕ್ಪಾವಲಂಬನೆ ಮಾಡಬೇಕೆಂದು ನಿಮ್ಮಿಷ್ಟ'ವೆಂದು ಕೇಳಿದನು. 
ಅದಕ್ಕೆ ಅಭಿರಾಮಸ್ವಾಮಿಯು--""ಯತೋದಧರ್ಮಸ್ತ್ಕತೋ ಜಯಃ.'' "ಆವ 
ಪಕ್ಚವನ್ನು ಅವಲಂಬಿಸಿದರೆ ಅಧರ್ಮವಲ್ಲವೆಂದು ತೋರುವುದೋ, ಆ ಪಕ್ಷವನ್ನು 
ಸೇರಬೇಕು; ರಾಜವಿದ್ಫೋಹವು ಮಹಾಪಾತಕವಾದುದಾದಕಾರಣ ರಾಜಪಕ್ಸ 
ವನ್ನೇ ಅವಲಂಬಿಸು' ಎಂದುತ್ತ,ರವನ್ನು ಕೂಟ್ಟಿನು. 

ವೀರೇಂದ್ರನು ಪುನಃ ಸ್ವಲ್ಪ ಚಿಂತಿಸಿ, "ರಾಜರಾರು? ಮೊಗಲರೂ ಪಠಾ 
ನರೂ ಉಭಯರೂ ರಾಜತ್ವಕ್ಕೋಸ್ಕರ ವಿವಾದ ಮಾಡುತ್ತಿದ್ದಾರೆ ಎಂದನು. 


ಆರನೆಯ ಪರಿಚ್ಛೇದ ೨ 


ಅಭಿರಾಮಸ್ವಾವಿ)- ಆವನು ಕರಗಾುಹಿಯೋ* ಅವನೇ ರಾಜ. 

ವೀರೇಂದ್ರ_--ಹಾಗಾದರೆ, ಅಕ್ಸರಷಹನೊ? 

ಅಭಿರಾಮಸ್ತಾಮವಿು--ಆವಶ್ಯಕವಾಗಿ ; ಅದಕ್ಕೆ ಸಂದೇಹವೇನು? 

ಆ ಮಾತನ್ನು ಕೇಳಿ ವೀರೇಂದ್ರನು ಅಸಂತೋಷವನ್ನು ತೋರ್ಪಡಿಸುವ 
ಮುಖಭಂಗಿಯನ್ನು ಮಾಡಿದನು. ಸ್ರಮವಾಗಿ ಅವನ ಕಣ್ಣುಗಳು ಆರಕ್ತವರ್ಣ 
ವಾದುವು. ಅಭಿರಾಮಸ್ವಾವಿುಯು ಆಕಾರೇಂಗಿತ ಚಿಹ್ನೆಗೆ ನ್ನು ನೋಡಿ, 
"ವೀರೇಂದ್ರ! ಕ್ರೋಧವನ್ನು ಬಿಡು. ನಾನು ನಿನಗೆ ದಿಲ್ಲೀಶ್ವರನ ಪಕ್ಚವನ್ನವ 
ಆಂಬಿಸೆಂದು ಹೇಳಿದೆನೇ ಹೊರತು, ಮಾನಸಿ೦ಹನ ಅನುಗತನಾಗೆಂದು ಹೇಳಲಿಲ್ಲ' 
ಎಂದನು. ಹ! 6% 

ವೀರೇಂದ್ರನು ತನ್ನ ಬಲಗೈಯನ್ನು ಮುಂದಕ್ಕೆ ಚಾಚಿ, ಎಡಗೈಯಿನೊಂದು` 
ಬೆರಳಿಂದ ಅದನ್ನು ತೋರುತ್ತ ಅಭಿರಾಮಸ್ತ್ವಾಮಿಯನ್ನು ಕುರಿತು, "ತಮ್ಮ 
ಪಾದಪದ್ಮಗಳ ಆಶೀರ್ವಾದವಿದ್ದರೆ, ಈ ಹಸ್ತವನ್ನು ಮಾನಸಿಂಹನ ರಕ್ತದಲ್ಲಿ 
ತೊಳೆಯುವೆನು' ಎಂದು ಹೇಳಿದನು. ಆಭಿರಾಮಸ್ತಾವಿಯು, "ನ್ಡಿರಚಿತ್ತ 
ನಾಗು, ರಾಗಾಂಧನಾಗಿ ಸ್ವಕಾರ್ಯವನ್ನು ನಷ್ಟಮಾಡಬೇಡ ; ಮಾನಸಿಂಹನು 
ಮೊದಲು ಮಾಡಿದ ಅಸರಾಧಕ್ಕೆ ಆವಶ್ಯಕವಾಗಿ ದಂಡಿಸು; ಆದರೆ ಅಕ್ಬರ 
ಬಾದಷಹನ ಸಂಗಡ ವೈರವೇತಕ್ಕೆ ?' ಬಂದನು. 

ವೀರೇಂದ್ರನು ಕೋಧಾನ್ರಿತನಾಗಿ, "ಅಕ್ಬರಬಾದಷಹನ ಪಕ್ಳಾವಲಂಬನೆ 
ಯನ್ನು ಮಾಡಿದರೆ ಆವ ಸೇನಾಪತಿಗೆ ಅಧೀನನಾಗಿ ಯುದ್ಧವನ್ನು ಮಾಡ 
ಬೇಕಾಗುವುದು? ಆರ ಅನುಗಾಮಿಯಾಗಬೇಕು? ಮಾನಸಿಂಹನಲ್ಲವೆ! ಗುರುಗಳೆ! 
ಈ ದೇಹವಿರುವವರೆಗೂ ಆ ಕಾರ್ಯವು ನೀರೇ೦ದ್ರಸಿಂಹನಿಂದಾಗತಕ್ಕುದಲ್ಲ' 
ಬು ಗಫ್ಟ 

ಅದನ್ನು ಕೇಳಿ ಅಭಿರಾಮಸ್ತ್ವಾಮಿಯು ವಿಷಣ್ಣವದನವುಳ್ಳವನಾಗಿ ನೀರವ 
ವಾಗಿದ್ದು] ಕೆಲವು ನಿಮಿಷಗಳಾದ ಬಳಿಕ ಪುನಃ ವೀರೇಂದ್ರನನ್ನು ಕುರಿತು, 
"ಹಾಗಾದರೆ, ಪಠಾನರಿಗೆ ಸಹಾಯವನ್ನು ಮಾಡಿದರೆ ನಿನಗೆ ಶ್ರೇಯಸ್ಸೂಗುವು 
ದೆಂದು ತಿಳಿಯುವೆಯೊ?' ಎಂದು ಕೇಳಿದನು. ಅದಕ್ಕೆ ವೀರೇಂದ್ರನು, "ಪಕ್ಕಾ 
ಪಕ್ಚ ಪ್ರಭೇದಮಾಡುವುದು ಆವಶ್ಯಕವೇಸು?' ಎಂದು ಕೇಳಿದನು. | 

ಅಭಿರಾಮಸ್ಟಾನಿ- ಅಹುದು. ಪಕ್ಸ್ಯಾಪಕ್ಷೆ ಪ್ರಬೇದಮಾಡಬೇಕಾದುದು 
ಶ್ರೇಯಸ್ಸೇ ಅಹುದು. 

ವೀರೇ೦ಂದ್ರ_--ಹಾಗಾದರೆ, ನಾನು ಪಠಾನರಿಗೆ ಸಹಕಾರಿಯಾಗುವುದು 
ಶ್ರೇಯಸ್ಸು. 

ಮ ಕರಗ್ರಾಹಿ ಕಂದಾಯ ಅಧವಾ ಕಪ್ಪವನ್ನು ತೆಗೆದುಕೊಳ್ಳುವವನು. 1 ವಿಷಣ್ಣ ವದನ 
ಬಾಡಿದ ಮುಖಿ. ; ಸೀರವವಾಗಿಜಮ? ನವಾಗಿ, ಮಾತಿಲ್ಲದೆ. 


೨೪ ದುರ್ಗೇಶನಂದಿನಿ 


ಅಭಿರಾಮಸ್ತಾವಿಯ: ದೀರ್ಥನಿಶ್ವಾಸವನ್ನು ಬಿಟ್ಟು ಪ್ರನಃ ಮೌನವಾ 
ಗಿದ್ದನು. ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಅದನ್ನು ನೋಡಿ ವೀರೇಂದ್ರನು 
ಅಚ್ಚರಿಗೊಂಡು, "ಗುರುಗಳೆ? ಕ್ಸವಿುಸಿ, ತಿಳಿಯದೆ ನಾನಾವ ಅಪರಾಧವನ್ನು 
ಮಾಡಿದೆನೋ ಅಪ್ಪಣೆಯಾಗಬೇಕು ' ಎಂದನು. 

ಅಭಿರಾಮಸ್ವಾವಿಿಯು ಉತ್ತರೀಯದ ಸೆರಗಿನಿಂದ ಕಣ್ಣೊರಸಿಕೊಂಡು, 
"ವೀರೇಂದ್ರ? ಕೇಳು, ನಾನು ಕೆಲವು ದಿನಗಳಿಂದ ಜ್ಯೋತಿಷ್ಯವನ್ನು ಗುಣಿಸು 
ತ್ಲಿದ್ದೆನು; ನಿನ್ನ ಮಗಳು ನಿನಗಿಂತ ನನಗೆ ಹೆಚ್ಚು ವಿಶ್ವಾಸಪಾಶತ್ರೆಯಾಗಿರುವು 
ದನ್ನು ನೀನು ಒಲ್ಲೆ! ಅದುಸಲುವಾಗಿ ಅವಳ ಸಂಬಂಧವಾಗಿ ಬಹುವಿಧ ಗಣಿತ 
ಶಾಸ್ತ್ರವನ್ನು ಗುಣಿಸಿದೆನು' ಎಂದನು. ಅದಂ ಕೇಳಿ ವೀರೇ೦ದ್ರನ ಮುಖವು 
-ವಿಶುಷ್ಠವಾಗಿ ಆತುರದಿಂದವನು ಪರಮಹಂಸನನ್ನು ಕುರಿತು, "ಗುಣಿಸುವು 
ದರಲ್ಲೇನು ಕಂಡುಒಂದಿತು?' ಎಂದು ಇಳಿದನು. ಅಭಿರಾಮಸ್ತಾವಿುಯು, 
"ಆ ಗುಣಾಕಾರದಲ್ಲಿ ಮೊಗಲರ ಸೇನಾಪತಿಯಿಂದ ತಿಲೋತ್ತಮೆಗೆ ಮಹತ್ತಾದ 
ಅವುಂಗಳವು೦ಟಾಗುವುದೆಂದು ತಿಳೆಯಬಂದಿತು'. ಎಂದನು. ವೀರೇಂದ್ರನ 
ಮುಖವು ತೀರ ವಿವರ್ಣವಾಯಿತು. ಆಭಿರಾಮಸ್ವಾವಿಿಯು ಮುಂದೆ ಹೇಳ 
ತೊಡಗಿದನು :--"ಮೊಗಲರು ನಮಗೆ ವಿಪಕ್ಸೈರಾದರೆ ಅವರಿಂದ ತಿಲೋತ್ತಮೆಗೆ 
ಅಮಂಗಳವು ಸಂಭವಿಸುವುದು; ಹಾಗಲ್ಲದೆ, ಅವರು ಸ್ಪಪಕ್ಸದವರಾದರೆ, 
ಆ ಸಂಭವವಿಲ್ಲ; ಈ ಕಾರಣದಿಂದ ನೀನು ಮೊಗಲರ ಪಕ್ಷವನ್ನು ವಹಿಸಬೇಕೆಂದು 
ಹೇಳಿದೆನು; ನನ್ನೀ ಮನೋಗತವನ್ನು ವ್ಯಕ್ತಪಡಿಸಿ ನಿನಗೆ ಸಂಕಟವನ್ನು ಟು 
ಮಾಡಬೇಕೆಂದು ನನಗಿಷ್ಟವಿರಲಲ್ಲ; , ಮನು 4 ಯತ್ನವು ವಿಫಲವಾಗುವುದು; 
ಆದಕ್ಕೆ ಸಂದೇಹವಿಲ್ಲ; ಲಲಾಟ ಲಿಪಿಯು ಆವಶ್ಯಕವ್ವಾಧ್ವಿ ಘಟಿಸುವುದು; ಹಾಗಲ್ಲ 
ದಿದ್ದರೆ, ನೀನೇಕ ಇಷ್ಟೊಂದು ಸ್ಸಿರಪುತಿಜ್ಜಿಯುಳ್ಳಪನಾಗುತ್ತಿದ್ದೆ?' ಎ೦ದು 
ಹೇಳಿದನು, 

ನೀರೇಂದ್ರನು ವತೌನವಾಗಿದ್ದನು. ಪುನಃ ಅಭಿರಾಮಸ್ತಾವಿಯು, 
" ವೀರೇಂದ್ರ! ಬಾಗಿಲಲ್ಲಿ ಪಠಾನಾಧಿಪ ಕತಲೂಖಾನನ ದೂತನೊಬ್ಬನು ಬಂದು 
ನಿಂತಿರುವನು; ನಾನವನನ್ನು ನೋಡಿ ನಿನ್ನ ಬಳಿಗೆ ಬಂದೆನು; ನಾನು ನಿಷೇಧಿಸಿ 
ದುದರಿಂದ ದ್ವಾರಪಾಲಕರವನನ್ನು ನಿನ್ನ ಬಳಿಗೆ ಕರೆತರಲಿಲ್ಲ; ಪ್ರ ವೃತ ನಾನು 
ಹೇಳತಕ್ಕುದೆಲ್ಲಾ ಪೂರ್ತಿಯಾಯಿತು ; ಆ ದೂತನನ್ನು ಕರೆಯಿಸಿ, ಉಚಿತವಾದ 
ಪೃತ್ಯುತ್ತರವನ್ನು ಹೇಳಿ ಕಳುಹಿಸು ' ಎಂದನು. 

ವೀರೇಂದ್ರನು ನಿಟ್ಟುನಿರನ್ನು ಬಟ್ಟು, ತಲೆಯೆತ್ತಿ, "ಗುರುದೇವ! ನಾನಾವ 
ಪರ್ಯಂತ ತಿಲೋತ್ತಮೆಯನ್ನು ನೋಡಿರಲಿಲ್ಲವೋ, ಆವರೆಗೂ ಅವಳನ್ನ 
ಮಗಳೆಂದು ಸ್ಮರಣೆಯಲ್ಲಿರಲಿಲ್ಲ; ಈಗ ತಿಲೋತ್ತೆಮೆಯಸ್ನು ಬಿಟ್ಟರೆ ನನಗೀ 


* ವಿಶುಷ ಹೆಚು ಕಂದಿದುದಾಗಿ. 
py uw 


ಏಳನೆಯ ಪರಿಚ್ಛೇ ದ ೨೫ 


ಪ್ರಪಂಚದಲ್ಲಿ ಮತ್ತಾರೂ ಇಲ್ಲ; ತಮ್ಮ ಆಬ್ಲೆಯು ಶಿರೋಧಾರ್ಯವಾದುದು; 
೧ ಆ ಗಿ 

ಅಗತ್ಯವಾಗಿ ಶಿರಸಾವಹಿಸುವೆನು. ಹಿಂದೆ ಆಗಿಹೋದುದನ್ನು ಇಂದಿನಿಂದ 

ಮರೆತುಬಿಡುವೆನು. ನಾನು ಮಾನಸಿ೦ಹನ ಅನುಗಾಮಿಯಾಗುವೆನು' ಎಂದು 

ಹೇಳಿ, ಸೇವಕನನ್ನು ಕುರಿತು ದ್ಯಾರಪಾಲಕನಿಗೆ ಆ ದೊತೆನನ್ನು ಕರೆತರುವಹಾಗೆ 

ಹೇಳೆಂದು ಅಪ್ಪಣೆಮಾಡಿದನು., 


ನೀರೇಂದ್ರನ ಅಪ್ಪಣೆಯ ಪ್ರಕಾರ ದ್ರಾರಸಾಲಕಸಿಂದ ಕತಲೂಖಾನನ 
೨ N ನ 


ದೂತನು ಕರತರಲ್ಪಟ್ಟೆನು. ದೂತನು ಕತಲೂಖಾನನು ಕಳುಹಿದ್ದೊಂದು 
ಕಾಗದವನ್ನು ವೀರೇಂದ್ರನ ಸೈಯಲ್ಲ ಕೊಟ್ಟೆನು. ಕಾಗದದ ಅಭಿಪ್ರಾಯ 


ವೇನೆಂದರ: -.""ವೀರೇ೦ಂದ್ರನು ಒಂದು ಸಾಬರ ಕುಡುರೆಯನ್ರೂ ಐದು ಸಾವಿರ 
ಸ್ಪರ್ಣಮುದ್ರೆಯೆನ್ನೂ ಕತಲೂಖಾನನ ಶಿಬಿರಕ್ಕೆ ಕಳುಹುಬೇಕೆಂದೂ ಹಾಗೆ 
ಕಳುಹದಿದ್ದರೆ, -ಕತಲೂಖಾನನ ಇಪ್ಪತ್ತು, ಸಾಖರ ಸೃನ್ಯವು ಮೆಂದಾರಣಕ್ಕೆ 
ಕೂಡಲೇ ಕಳುಹಿಸಲ್ಪಡುವುದೆಂದೂ'' ಭಯಪ್ರದರ್ಶನ ಪೂರ್ವಕವಾಗಿ ಬರೆಯಲ್ಪ 
ಬಿದ್ದಿತು. ವೀರೇಂದ್ರನಾ ಕಾಗದವನ್ನೋದಿಕೊಂಡು ದೂತನನ್ನು ಶುರಿತು; 
" ದೂತ! ನಿನ್ನ ಪ್ರಭುವಿಗೆ ಸೈನ್ಯವನ್ನು ಕಳುಹಬಹುದೆಂದು ಹೇಳು' ಎಂದು 
ಹೇಳಿಕಳುಹಿದನು. ದೂತನು ನತಶಿರನಾಗಿ ಹೊರಟುಹೋದನು. 

ವಿಮಲೆಯು ಮರೆಯಲಿ ನಿಂತು ವ್ಲತ್ಕಾಂಶವನೆಲ್ಲಾ  ಆದುಂತವಾಗಿ 

ಠಿ ವ್‌ ನಂ ಪ್‌ ಬ 

ಕೇಳುತ್ತಿದ್ದಳು. 


ತ ಭಾರ ರೀಮಾ 


ಸಿ ಇಷ್ಟು 


ಉಳಸೆಯ ಪ೦ಚಿ €ದ 
ಲ 
ಅಸಾವಧಾನ*$:: 
ಲ್ಲ 
ನದಿಯು ಕಲಕಲ ರವದಿಂದ ಪುವಹಿಸುತ್ತಿದಿ ತೋ, ಅರಮನೆಯಾ 
ಎ 
ಭಾಗದಲ್ಲಿ ಮಹಡಿಯಮೇಲೆ ವಾತಾಯನದಲ್ಲಿ% ಕುಳಿತುಕೊಂಡು ತಿಲೋ 
ತ್ರೈಮೆಯು ನದಿಯ ಒಲಾವರ್ತವನ್ನು] ನೋಡುತ್ತಿದ್ದಳು. ಆಗ ಸಾಯಾಹ್ನ 
ಕಾಲವಾಗಿದ್ದಿತು. ಪಶ್ಚಿಮ ಗಗನದಲ್ಲಿ ಅಸ್ತಾಚಲಗತನಾಗಿದ್ದ'- ದಿನಮಣಿಯ 
ಮ್ಲಾನವಾದ ಕಿರಣಗಳಿಂದ ಸಂಸಕ್ಕವಾಗಿ ಸ್ಪರ್ಣಮಯವಾದ ಕಾಂತಿಯನ್ನು 
ತಾಳಿದ ಮೇಘ ಪಜಖ್ಯ ಗಳ ಸಮೇತ ಪುಕಾಶಿಸುತ್ತಿದ್ದ  ನೀಲಾಂಬರದ 
ಪ್ರತಿಬಿಂಬವು ಹರಿಯುತಿದ್ದ ನೀರಿನಲ್ಲಿ ಪುತಿಬಿಂಬತವಾಗಿ ಅಲೆಗಳಿಂದ ಕಂಸಿತ 
ವಾಗುತ್ತಿದ್ದಿತು. ನದಿಯ ಆಜೆಯ ದಡದಲ್ಲಿದ್ದ ಎತ್ತರವಾದುಪ್ಪರಿಗೆಗಳೂ 


(೨ ಭಾಗದಲ್ಲಿ ಅರಮನೆಯ ತಳಹದಿಯನ್ನು ತೊಳೆಯುತ ಆಮೋದರ 


2 





* ಅಸಾವಧಾನತೆೊಖ ಚ್ಚ ೦ಕೆಂಯಿಎಲ್ಲ ದಿರುವುದು, ಅಜಾಗ್ರತೆ. 1“ ವಾತಾಯನ ಟಿ, ಗವಾಕ್ಲಿ . 
1 ಜಲಾವರ್ತ ನೀರಿನ ಸುಳಿ, 


೨೬ ದುರ್ಗೇಶನಂದಿನಿ 


pO ಪಾ ಸಿ ಎ 


ಉನ್ನತವಾದ ತರು, ಲತೆ ಮುಂತಾದುವೂ ನಿರ್ಮ ಲಾಕಾಶಪಟಿದಲ್ಲಿ ಚಿತ್ರಿತ 
ವಾಗಿದ್ದಂತೆ ಪ್ರಕಾಶವಾಗುತ್ತಿದ್ದುವು. ದುರ್ಗದೊಳಗೆ ಮಯೂರ ಸಾರಸಾದಿ 
ಕಲರವವುಳ್ಳ ಸ ಪ್ರಫುಲ್ಲ ಚಿತ್ತದಿಂದ ಮನೋಹರವಾದ ಧ್ವನಿಗಳನ್ನು 
ಮಾಡುತ್ತಿದ್ದುವು. ಅಲ್ಲಲ್ಲಿ ರಜನಿಯ ಪ್ರಾರಂಭದಲ್ಲಿ ಸ್ವಕೀಯವಾದ pe 
ನ್ವೇಷಣದಲ್ಲಿ ೫ ವ್ಯಸ್ತವಾದರೆ ವಿಹಂಗಮವು 0 22 ಶಬ್ದ ವಿಹೀನವಾಗಿ 
ಎಡೆಯ ಶದ್ದಿತು ಆಮ್ರ್ರಕಾನನದಲ್ಲಿ ಸಂಚರಿಸಿ ಆಮೋದರ ನದಿಯ ನೀರಿನ 
ಸ್ಪರ್ಶದಿಂದ ಚ ಜ ಪರಿಮಳಯುಕ್ಕವಾಗಿಯೂ ಇದ್ದ ಮಂದ 
ಮಾರುತವು ತಿಲೋತ್ತಮೆಯ ಅಲಕ ಕು೦ತಲ[ವನ್ನೂ ಅಂಸಾರೂಢಕ್ಕಿವಾದ 
ಚಾರುವಾಸಸ $ನ್ನೂ ಅಲುಗಾಡಿಸುತಿದ್ದಿ ತು. 

ತಿಲೋತ್ಸವೆಯು ಅತ್ಯ೦ತ ಸು೦ದರಿಯಾಗಿದ್ದಳು. ಪಾಠಕರಿಗೆ ಆ 
ಸುಂದರಿಯ ರೂಪಾನುಭವವನ್ನು ಮಾಡಿಕೊಡಬೇಕೆಂದು ನಾವು ಬಹಳ ಆಸೆ 
ಪಡುತ್ತೇವೆ. ಆದರೆ ಆ ರೂಪರಾಶಿಯನ್ನು ಇತರರಿಗೆ ಅನುಭವ ಮಾಡಿಕೊಡುವ 
ಬಗೆ ಹೇಗೆ? ಪಾಠಕ ಮಹಾಶಯರೆ! ನೀವು ನಿಮ್ಮ ಯೌವನ ಕಾಲದಲ್ಲಾವ 
ಳಾದರೂ ಸ್ಥಿರ ಪುಕೃ ತಿಯುಳ್ಳೆ ವಳಾಗಿಯೂ ಕೋಮಲ ಪ ತೃತಿಯುಳ್ಳ ಗ” 
ಳ೪ಾಗಿಯೂ ಇದ್ದು ಯುವತಿಯಲ್ಲಿ. ನೂತನವಾಗಿ ಪ್ರಾದುರ್ಭವಿಸುತಿದ್ದ ಲಾವಣ್ಯ 
ವನ್ನು ಪ್ರೇಮಭರಿತವಾದ ಕಣ್ಣುಗಳಿಂದ ನೋಡಿರುವಿರಾ! ಆವಳ ರೂಪಲಾವಣ್ಯ 
Ws ಸಕೃ ದಿ ಪಸ್ಟ್‌ ಸಣ] ಟಿ ಹೃ ದಯ ಕುಹರದಲ್ಲಿ ನೆಲೆಗೊಂಡು ವಿಸ್ಕೃತ 
ಜಾ ಆವ RN ಮೂರ್ತಿಯು ಕಿಶೋರ | 
ವಯಸ್ಸ ನಲ್ಲಿಯೂ, ಯ್‌ ವನದಲ್ಲಿಯೂ, ಪ್ರ ಗಲ್ಲ ವಯಸ್ಸಿನಲ್ಲಿಯೂ, ಸ 
ದಲ್ಲಿಯೂ, ವಿಶ್ರಾಮದಲ್ಲಿಯೂ, ಹ ಯಲ್ಲಿಯೂ, ನಿದ್ರಾವಸ್ಥೆ ಯಲ್ಲಿಯೂ 
ಪ್ರನಃಪ್ರನಃ। ಸ್ಮತಿ ಮಾರ್ಗದಲ್ಲಿ ಪಪ್ಪ ದಂತೆ. ಸ್ಮರಣೆಗೆ ಬರುತ್ತ, ಹೃದಯದಲ್ಲಿ 
ಯಾತಾಯಾತ್ಯ( ಮಾಡುತ್ತಿ ದ್ದ ಸ "ತ ೦ಬಂಧದಿಂದ ಚಿತ್ಕಮಾಲಿನ್ಯವನ್ನುಂಟು 
ಮಾಡುವ ಆಲಸ್ಯವು ಹುಟು ವುದಿಲ್ಲವೋ WE ರಮಣೀಮಣಿಯನ್ನು ನೋಡಿರು 
ವರಾ? ಹಾಗೆ ನೋಡಿದ ರೇನೇ ನಿಮ್ಮ ಮನಸ್ಸಿಗೆ ತಿಲೋತ್ತಮೆಯ ಜೆ ಲಾವಣ್ಯ 
ಗಳು ಸಾ ನುಭೂತವಾಗುವುವು. ತಿಲೋತ್ತೆಮೆಯ ಆಕಾರವು ಸೌಂದರ್ಯಪ್ರಭಾ 
ಜಟ ಬ ಮನಸ್ಸಿನಲ್ಲಿ ಕಾಮನಾ ಪ್ರಬೋಧಕವಾದುದಾಗಿರಲಿಲ್ಲ. 
ಅವಳಾ ಆಕಾರವು ಲೀಲಾ ಲಾವಣ್ಯಾದಿಗಳ ಪಾರಿಪಾಟ್ಯದಿ೦ದ ಹೃದಯ ಮಧ್ಯದಲ್ಲಿ 


ವಿಷದ ಹಲ್ಲನ್ನು , ಊರತಕ್ಕುದಾಗಿರಲಲ್ಲ; ಅವಳ ಆಕಾರವು ಕೋಮಲತೆ ಮಾಧು 
ಮಾ $೫ 

ಜೇ ಕೋಟರಾನ್ನೆ (ಷಣದಲ್ಲಿ ಎ = ಗೂಡನ್ನು ಹುಡುಕುವುದರಲ್ಲಿ. ik ವ್ಯ ಸ್ಪಮಾದ- ಹಲುಬುವ, ಚಿಂತೆ 
೦ರುಳ್ಳ , ಅಲಕಕುಂತಲ-: SS ್ಯ ಅಂಸಾರೂಢ ಭುಜದಮೆಂಲೆ ಬಂದಿದ್ದ. ಕ್ಲ ಚಾರು 
ವಾಸಸು-- ಮನೋಹರವಾದ ಸೆರಗು, | ಸಕೃದ್ದಿ (ಕ್ಷಣ ಒಂದುತಡವೆ ನೋಡುವುದು, || ಕಿಶೋರ 
ಹದಿನೈದು ವಷಕ್ಕೆ ಕಡಿವೆಯಾದ ವಯಸ್ಸು. ಸ ಯಾತಾಯಾತ = ಬಂದು ಹೋಗುನುದು. 


ಏಳನೆಯ ಪರಿಚ್ಛೇದ ೨೭ 


ರ್ಯಾದಿ ಗುಣಗಳಿಂದ ಮನಸ್ಸ ನ್ನು ಸಂತೋಷಪಡಿಸುತ್ತಿ ದ್ದಿತು. ಅವಳಾ ಆಕಾರವು 
ಸಂಧ್ಯಾ ಸವಿರಾರಣ*ದಿಂದ ಕಂಪಿತವಾದ ವಸಂತಲತೆಯೋಪಾದಿಯಲ್ಲಿ ಮನದಲ್ಲಿ 
ಮೃದುವಾಗಿ ಚಲಿಸುವಂತಹುದಾಗಿದ್ದಿತು, 

ತಿಲೋತ್ಮಮೆಯು ವಯಸ್ಸಿನಲ್ಲಿ ಹದಿನಾರು ವರುಷದವಳಾಗಿದ್ದಳು; 
ಅದುಕಾರಣ ಅವಳ ದೇಹವು ಪೂರ್ಣಪ್ರಾಯದವಳಾದ ರಮಣಿಯ ದೇಹದಂತೆ 
ಸಂಪೂರ್ಣತೆಯನ್ನು ಹೊಂದಿರಲಿಲ್ಲ. ದೇಹಪುಮಾಣದಲ್ಲಿಯೂ ಮುಖದಲ್ಲಿಯೂ 
ಸ್ವಲ್ಪ ಸ್ವಲ್ಪ ಬಾಲೆಯ ಭಾವವು ಕಂಡುಬರುತ್ತಿದ್ದಿತು.  ಅಲಾಟಿವು ಸುಘಟಿತ 
ವಾಗಿಯೂ ಸು೦ದರವಾಡುದಾಗಿಯೂ ಇದ್ದಿತು; ಅಲ್ಪವಾಗಿರಲಿಲ್ಲ; ಅತಿ 
ವಿಶಾಲವಾಗಿಯೂ ಇರಲಿಲ್ಲ; ಅರ್ಥರಾತ್ರಿಯ ಚೆಳೆದಿಂಗಳಿಂದ ಶೋಭಾಯಮಾನ 
ವಾದ ನದಿಯೋಪಾದಿಯಲ್ಲಿ ಪ್ರುಶೌಂತ ಭಾವಪುಕಾಶಕವಾಗಿದ್ದಿತು. ಅವಳ 
ಲಲಾಟದ. ಉಭಯ ಪಾರ್ಶ್ರಗಳಲ್ಲಿಯೂ ಅತಿನಿಬಿಡ ಕೃಷ ಹವರ್ಣವುಳ್ಳ 
ಕುಂಚಿತವಾದ ಮುಂಗುರು ಳು ಭ್ರೂಯುಗ್ಮ, ಕಪಾಲ, ಗೆಂಡಸ್ನ ೪, ಮಜ, 
ವಕ್ಪಸ ಸಳ ಇವುಗಳಮೇಲೆ ಬದ್ದು ಅಲುಗಾಡುತ್ತಿದ್ದಿತು. ಮಸ್ತ ಕದ ಹಿಂಭಾಗದಲ್ಲಿ 
ಅಂದಕಾರದಂತೆ ಕೇಶರಾಶಿಯ? ತುರುಬುಕಟ್ಟಿ ರ ಮುಕ್ತಾ 
ಹಾರದಿಂದ ಕಟ್ಟಿಲ್ಪಟ್ಟಿದ್ದಿತು. ಆ ಲಲಾಟದ ತೆಲದಲು ಭ್ರೂಯುಗ್ಮವ್ರ ಧನುರಾ 
ಕಾರವಾಗಿ ನಿಬಿಡವರ್ಣವಾಗಿ ಚಿತ್ರಕಾರನಿಂದ ತಿದ ಲ್ಪಟ್ಟಿದ್ದಂತಿದ್ದಿತು. ಆದರೆ 
ಮತ್ತೊಂದು ತಿಲಾಂಶ ದಷ್ಟು ಸೂ ಅವಾಗಿದ್ದರೆ ಡೋಷರಹಿತವಾದುದಾಗಿರು 
ತ್ತಿದ್ದಿತು. ಪಾಠಕ ಪ | "ನಿಮಗೆ ಡಂಚಲ ದೃಷ್ಟಿಯಲ್ಲಿ ಆಸೆಯಲ್ಲವೆ? 
ಹಾಗಿದ್ದರೆ ನಿಮಗೆ ತಿಲೋತ್ಕಮೆಯು a 
ತಿಲೋತ್ಕಮೆಯ ಕಣ್ಣುಗಳು ಅತಿ ಶಾಂತವಾದುವು. ಮಿಂಚಿನಹಾಗೆ ಚಂಚಲ 
ಕಟಾಕ್ಸವುಳ್ಳವುಗಳಾಗಿರಲಿಲ್ಲ; ಅವಳ ಮುದ್ದಾದ ಕಣ್ಣುಗಳೆರಡೂ ಅತಿ ಏಶಾಲ 
ವಾಗಿಯೂ ಶಾಂತವಾಗಿಯೂ ಜ್ಯೋತಿರ್ಮಯವಾಗಿಯೂ ಇರುವುವು. ಅವುಗಳ 
ವರ್ಣವಾದರೋ, ಉಷ:ಕಾಲದಲ್ಲಿ ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು 
ಚಂದ್ರಾಸ, ಸಮಯದಲ್ಲಿ ಆಕಾಶವು ಧಾರಣೆಮಾಡುವ ವರ್ಣದಂತೆ ಕೋಮಲ 
ವಾದ ನೀಲವರ್ಣವಾಗಿದ್ದಿತು. ಈ ಪ್ರಕಾರ ಪ)ಶಸ್ಕ್ತವಾಗಿಯೂ ಕೋಮಲ 
ವಾಗಿಯೂ ಇದ್ದಾ ಕಣ್ಣು ಗಳಿಂದ ತಿಲೋತ್ತಮೆಯು ಒಮ್ಮೆ ದೃಷ್ಟಿಸಿ ನೋಡಿದರೆ, 
ಆ ದೃಷ್ಠಿ ಯಲ್ಲಿ ಸ್ವಲ್ಪ ಎತ ಕಾಪಟ್ಯವು ತೋರದು. ತಿಲೋತ್ತಮೆಯು 
ಅಪಾಂಗ ಷ್ಟಿ ಯಿಂದ 85 ಅಕೆನೋಟದಿಂದ ಇ ರೀತಿಯನ್ನರಿತಿರಲಲ್ಲ; 
ಅವಳಾ ದೃಷ್ಟಿಯಂ ಸರಳತೆಯು ಅವಳ ಮನಸ್ಸಿನ ಸರಳತೆಯನ್ನೂ ನಿಸ್ಸ ಶಯ 
ವಾದವಳ ನಿಷ್ಠಾ ಪಟ್ಟಿವನ್ನೂ ತೋರ್ಪಡಿಸುತ್ತಿ ದಿತು. ರಾಸ ಅವಳ ಮುಖ 
ವನ್ನು ನೋಡಿದರೆ, ಅವಳಾಕೂಡಲೇ ಅಧೋಮುಖಿಯಾಗಿರುವಳು : ಇತರ 


* ಸವಿಲಾರಣ-= ತಂಗಾಳಿ, ಮಾಯು, 


೨೮ ದುರ್ಗೇ ಶನಂದಿನಿ 


ವಿಧವಾಗಿ ದೃಷ್ಠಿ ಸಿ ನೋಡಳು. ನಾಸಿಕವು ಎಸಳಾಗಿ ಚಂಪಕ ಪುಷ್ಕ ಸ್ಸ ಸಮಾನ 
ವಾಗಿದ್ದಿತು. ಹಷ್ಮಾ ಧರಗಳೆರಡೂ ಎರಡು ಗುಲಾಬಿ ಹೂಗಳು ರಸದಲ್ಲಿ ಮುಳುಗಿ 
ತಟ ಸ್ವಲ್ಪ ಚಿಕ್ಕವಾಗಿ ದುಂಡಾಗಿ ಮಂದಸ್ಮಿತಯುಕ್ಕವಾಗಿರುವುವು. ಲೆ 
ಓಷ್ಯಾ ಧರಗಳಲ್ಲಿ ತಾದೃಶ ಮಂ೦ದಸ್ಮಿತವನು ) ನೋಡಿದವರಾದರೆ, ನೀವ್ರ ಯೋಗಿ 
ಯಾಗಿ ದರೂ, ಮುನಿಯಾಗಿದ್ದರೂ, ಯ ಾಧನಸ್ನ ರಾಗಿದ್ದರೂ, ವೃದ್ಧ _ರಾಗಿದ್ದರೂ 
ಅದನ್ನೆ ೦ ಂದಿಗೂ ಮರೆಯಲಾರಿರಿ; ಆದರೂ ಆ ಮಂದಸ್ಮಿತದಲ್ಲಿ ಸರಳತೆಯೂ 

ಬಾಲೆಯ ಭಾವವೂ ಹೊರತು ಮತ್ತಾವ ಕೌಟಿಲ್ಯವೂ ಕಾಣುತಿರಲಿಲ್ಲ. 

ತಿಲೋತ್ಕಮೆಯ ಶರೀರವು ಅಂಗಸೌಷ ವುಳ್ಳ ದುದಾಗಿ ಸುಘಟಿತವಾಗಿ 
ದ್ದರೂ ಪೂರ್ಣತೆಯನ್ನು ಹೊಂದಿರಲಿಲ್ಲ. ವಯಸ್ಸು. ಸಾಲದಿರುವುದರಿಂದಲೋ 
ಅಥವಾ ಶರೀರದ ಸ್ಟಾ ಭಾವಿಕ ಸ್ಪಿತಿಯಿಂದೆಲೋ ಸುಂದರವಾದವಳಾ ದೇಹವು 
ಸೂಕ್ಸ್ಮ್ಮವಾಗಿದ್ದಿತೇ ಹೊರತು ಸೂ ಲವಾಗಿರಲಿಲ್ಲ. ಸೂಕ್ಸ್ಮ್ಮವಾದಾ ಶರೀರದ 
ಎಲ್ಲಾ ಭಾಗವೂ pe ಸುಲಲಿತವಾಗಿದಿ ತು. “ದುಂಡಾದ ಕೈಗಳಲ್ಲಿ 
ರತ್ನ ವಲಯವೂ, ದುಂಡಾದ ಬಾಹುಗಳಲ್ಲಿ SE ಬಾಜೀಬಂ೦ದೂ, 
ದುಂಡಾದ ಬೆರಳಿನಲ್ಲಿ ಮುದ್ರೆಯು೦ಗುರವೂ, ದುಂಡಾದ ಕಟಿಯಲ್ಲಿ ರತ್ನಮೇಖ 
ಲೆಯೂ, ಚಲುವಾದ ಭುಜಗಳಮೇಲೆ ಸ _ರ್ಣಹಾರವೂ, ಸುಘಟಿತ ಕಂಠದಲ್ಲಿ 
ರತ್ನ ಕಂಠಿಯೂ ಪ್ರಕಾಶಿಸುತ್ತಿದು ವು. 

ತಿಲೋತ್ಕಮೆಯು ಐಕಾಕಿನಿಯಾಗಿ ವಾತಾಯನದಲ್ಲಿ ಕುಳಿತೇನನ್ನು 
ಮಾಡುತ್ತಿರುವಳು? ಸಾಯಾಹ್ನದ ಗಗನದ ಕಾಂತಿಯನ್ನೂ ನೋಡುತ್ತಿರುವಳೆ? 
ಹಾಗಿದ್ದರೆ, ನೆಲದಮೇಲೆ ದೃಷ್ಟಿಯುಳ್ಳವಳಾಗಿರುವಳೇಕೆ ? ನದಿಯ ತೀರದಲ್ಲಿ 
ಹುಟ್ಟಿರುವ ಕುಸುಮಗಳಿಂದ ಸುವಾಸಿತವಾದ ತಂಗಾಳಿಯನ್ನು ಸೇವಿಸುತ್ತಿರು 
ವಳೆ? ಹಾಗಿದ್ದರೆ ಮುಖದಮೇಲೆ ಬಿಂದು ಬಿಂದುವಾಗಿ ಬೆವರ್ನೀರು ಖುನುಗುವ್ರು 
ದೇಕೆ? ಗೋವುಗಳು ಮೇಯುವುದನ್ನು ನೋಡುವಳೆ? ಅದಿರಲಾರದು; 
ಗೋವುಗಳೆಲ್ಲವೂ ಒಂದೊಂದಾಗಿ ಮನೆಗೆ ಬಂದಿವೆ. ಕೋಕಿಲೆಹಕ್ಕಿಯ ಕೊರಳನ್ನು 
ಕೇಳುವಳೆ) ಹಾಗಾದರೆ ಮುಖವು ಒಳಲರುವುದಕ್ಕೆ ಕಾರಣವೇನು? 
ತಿಲೋತ್ಕಮೆಯು ಆವದನ್ನೂ ನೋಡುವುದಿಲ್ಲ; ಆವದನ್ನೂ ಕೇಳುವುದಿಲ್ಲ. 
ಚಿಂತೆಯನ್ನು ಮಾಡುತ್ತಿರುವಳು, 

ದಾಸಿಯು ದೀಪವನ್ನು ತಂದಿಟ್ಟ ಳು. ತಿಲೋತ್ರಮೆಯು ಚಿಂತಿಸು ವುದನ್ನು 
ಬಿಟ್ಟು, ಒಂದು ಪುಸ್ತಕವನ್ನು ತಗೆದುಕೊಂಡು ದೀಪದ ಬಳಿ ಬಂದು ಸ 
೫ ಖು ಅವಳಿಗೋದುವುದಕ್ಕೆ ಬರುವುದು. ಅಭಿರಾಮಸ್ರಾಖುಯ ಬಳಿ 
ಸಂಸ್ಕೃತವನ್ನೋ ದಿದ್ದಳು. ಓದುತ್ತಿದ್ದ ಪುಸ್ತಕವು ಕಾದಂಬರಿ. ಸ್ಪಲ್ಪ ಓದಿ 
ಏರಕೆ,ಯಾಗಿ ಕಾದಂಬರಿಯನ್ನೊತ್ತ,ಟ್ಟು ಮಡಗಿದಳು. ಮತ್ತೊಂದು ಪುಸ್ತಕ 
ವನ್ನು ತೆಗೆದುಕೊಂಡಳು; ಅದು ಸುಬಂಧು ಕೃತ ವಾಸವದತ್ತ; ಸ್ವಲ್ಪ 


ಬಟು ಪರಿಟ್ಟಿಃ ದ ೨೯ 


ಆದನ್ನೋದಿದಳು ; ರಿ ಸ್ವಲ್ಪ ಯೋಚಿಸಿದಳು; ಪುನಃ ಓದಿದಳು; ಪುನಃ 
ಯೋಚನೆಯಲ್ಲಿ ಮಗ್ನೆ ಯಾದಳು. 'ವಾಸವದತ ತ್ತ್ರವೂ ಮನಸ್ಸಿ ಗೊಪ್ಪ ಅಲ್ಲ. ಅದನ್ನು 
ಬಿಟ್ಟು ೀತಗೋವಿಂದವನ್ನೋದುವುದಕ್ಕೆ ಪಾ)ರಂಭಿನಿ ಜಡ ನ 
ಸ್ವಲ್ಪ ಆಹ್ಲಾದ ಕರವಾಗಿದ್ದಿತು. ಅದರಲ್ಲಿ, ವಮುಖರಮಧೀರಂ ತ್ಯಬಮಂ೦ಜೇರಂ೦ 
ರಿಪುಮಿವ ಕೇಳಿಷು ಲೋಲಂಃ'' ಎಂಬೀ ಚರಣವನ್ನೋದಿ, ಲಚ್ಜಾಯುಕ್ಕೆಯಾಗಿ 
ಸ್ವಲ್ಪ ನೆಕ್ಕು, ಪ್ರಸ್ತಕವನ್ನು ಕೆಳ] ಗಿಟ್ಟು, ಬಳಿಕ ನಿಷ್ಟರ್ಮಳಾಗಿ ಶಯ್ಯೆಯಮೇಲೆ 
ಬಂದು ಕುಳಿತಳು. ಸವಿಖಾಪ ಶದಲ್ಲೊಂ೦ದು ಲೇಖನಿಯೂ ಮತ್ತೊಂದು ಮತಿಯ 
ಪಾತ್ರವೂ ಇದ್ದುವು. ಮನಸ್ಸು ಪರಾಧೀನವಾಗಿ ಮತ್ತೆಲ್ಲಿಯೋ ಹೋಗಿದ್ದಿತು. 
ಮರದವಳಾಗಿದ್ದಂತೆ ಲೇಖನಿಯನ್ನು ತೆಗೆದುಕೊಂಡು ಮಶಿಯಪಾತ್ರದಲ್ಲದ್ದಿ 
ನಿತ [ತ ಅನ್ಸೈಚ್ಛಿ ಕವಾಗಿ ಒಂದಕ್ಕೊಂದು ಹೊಂದಿಕೆಯಿಲ್ಲದೆ ಬರೆಯ 
ಲಾರಂಭಮಾಡಿ, ಕ-ಮ- ಸ-ಕೊತಠತಡಿ ಬಾಗಿಲು-ಮ- -ರ-ನುಷ್ಯ ಬ೦ದು pS 
ರ ಅಸಂಬಂಧವಾದಾ ಲಿಪಿಗಳಿಂದ ಮಂಚದೊಂದು ಭಾಗವೆಲ್ಲಾ ತುಂಬಿ 
ಹೋಗಿ ಮಶೀಮಯವಾಗಿ ಹೆಚ್ಚು ಬರೆಯಲು ಸ್ಪಳವಿಲ್ಲದೆ ಹೋದುದರಿಂದ, 
ಎಚ್ಚರಗೊಂಡು, ಅದುವರೆಗೆ ತಾನು ಮಾಡಿದ ಕಾರ್ಯವನ್ನು ನೋಡಿ ಸ್ವಲ್ಪ 
ನಕ್ಕು, ಬರೆದಿದು ದನ್ರೆ ಲ್ಲಾ ಓದುವುದಕ್ಕೆ ತೊಡಗಿದಳು. ಏನೆಂದು ಬರೆದಿದ್ದಳು 
ವಾಸವದತ್ತ, go ತ- ಕ-ಈ-ಪ-ವೃ ಕ್ಸ್ಪ-ಪದ್ಮ-ಶಿವ--ಗೀತಗೋವಿಂದ-.- 
ಬಳ್ಳಿ ಲಲೆ-ಳೋಟಿ-... ಮತ್ತೇನೆಂದು ಬರೆದಿದ್ದ “ 
"ಕುಮಾರ ಒಗತ್ತಿ ನತ ವಂದು 
ಅದನ್ನೋದುತ್ತಲೆ, ಲಜ್ಜಿಯಿಂದ ತಿಲೋತ್ಕವಮೆಯ ಮುಖವು ರಕ್ಕವರ್ಣ 
ವಾಯಿತು. ಹುಚ್ಚು ಹುಡುಗಿ! ಲಜ್ಜೆ ಪಡುವುದಕ್ಕೆ ಚಿಕ್ಕಮನೆಯಲ್ಲಾರಿದ್ದರು ? 
ಹಕ್‌ ಹಾತ್ರಸ್ಟ ಜಗತ್ತಿ ೦ಹ'', "" ಕುಮಾರ ಜಗತ್ಸಿಂಹ'' ಎಂದು ಒಂದಾವರ್ತಿ, 
ಎರಡಾವರ್ತಿ, ಮೂರಾವರ್ತಿ, ಅನೇಕಾವರ್ತಿ ಓದಿದಳು. ಬಾಗಿಲಕಡೆ ನೋಡಿ 
ಪ್ರನಃ ಓದಿದಳು ; ಪುನಃ ನೋಡಿ, ಪುನಃ ಓದಿದಳು ಕಳ್ಳನ ನು ಕಳವು ಮಾಡುವಾಗ 
ನೋಡುವ ಹಾಗೆ 
ಆರಾದರೂ ಬಂದರೆ ಕಂಡುಬಿಡುವರೆಂಬ ಭಯದಿಂದ ಹೆಚ್ಚು ಹೊತು, 
ಓದಲು ಸಾಹಸವುಳ ಗ ವಳಾಗಲಿಲ್ಲ. ಬೇಗನೆ ನೀರನು ಶಂದು ೨ ಲಸಿಯನ್ನೆಲ್ಲಾ 
ತೊಳೆದಳು. ತೊಳೆದರೂ ಮನಸ್ಸಿನಲ್ಲಿ ಧೃರ್ಯವುಂಟಾಗಲಲ್ಲ ಬಟ್ಟೆ ಯಿಂದೊರ 
ದಳು. ಪುನ8 ಮಶಿಯ ಗುರುತುಳಿದಿರಬಹುದೆಂಬ ಯಕ ಕಣ್ಣಿರಿಸಿ 
ನೋಡಿದಳು. ಚಿಹ ಗಳಾವವೂ ಇರಲಿಲ್ಲ; ಆದರೂ ಬರೆದಿದ್ದು ದೋದುವುದ 


| 


* Thy sounding bangles, wench, resign, 
Lest they the tell tales play. 
Thy foes they arc, sweet lady mine, 
For dal’ance restless they, 


೩೦ ದುರ್ಗೇ ಶನಂದಿನಿ 


ಮ ತಾ ಆಜ ಪಾಂ ಹಾ ಜಾ ಉಗ 7 ಇ ue 


ಕ್ಕಾಗುವಂತೆ ತೋರಿತು. ಪುನ ನೀರನ್ನು ತಂದು ತೊಳೆದು ಬಟ್ಟೆ ಯಿ೦ದೊರಸಿ 
ದಳು. ಆದರೂ ಬರೆದಿದ್ದುದು ಬರೆದಿದ್ದಹಾಗೆ ಕಾಣಿಸಿತು, ಏನೆಂದು ? 
"ಹುವತಾರ ಜಗತ್ತಿಂಹ'' ಎ೦ದು. 





ಎಂಟನೆಯ ಪರಿಬ್ಬೀದ 
ನಿಮಲೆಯ ಆಲೋಚನೆ 


ತ ಯಾ ಅಭಿರಾಮಸ್ತಾವಿಿಯ ಕುಟೀರದಲ್ಲಿ ನಿಂತಿದ್ದಳು. ಅಭಿರಾಮ 

ಸ್ವಾಮಿಯು ನೆಲದಮೇಲೆಯೋಗಾಸನದಲ್ಲಿ ಕುಳಿತಿದ್ದನು. ನುಲಿಯ 
ತಾನೂ ತಿಲೋತ್ಕಮೆಯೂ ಒಗತ್ಸಿಂಹನ ಸಂದರ್ಶನೆಮಾಡಿದಾಗ ನಡೆದ 
ಸಂಗತಿಗಳನ್ನ ಲ್ಲಾ ಆದ್ದುಂತವಾಗಿ ಅಭಿರಾಮಸ್ತಾಮಿಗೆ ವರ್ಣಿನಿ ಹೇಳಿ, ಅನಂತರ 
"ಇಂದಿಗೆ ಹದಿನಾಲ್ಕನೆಯ ದಿನ, ನಾಳೆಗೆ ಪಕ್ಚಪೂರ್ಣವಾಗುವುದು' ಎಂದು 


ಹೇಳಿದಳು. ಅದನ್ನು ಕೇಳಿ ಅಭಿರಾಮಸ್ತಾವಿಯು, "ನೀವೀಗ ಮಾಡಿರುವ 
ಸ೦ಕಲ್ಪವೇನು ?' ಎಂದು ಕೇಳಿದನು. 
ವಿಮಲೆಯು, . "ಓಸರಿಸಿದಾಲೋಚನೆಗೆ: ಸಲುವಾಗಿ ತಮ್ಮ ಬಳಿಗೆ 


ಬಂದೆನು' ಎಂದಳು. ಅಭಿರಾಮಸ್ವಾವಿನಿಯು, "ನನ್ನ ಅಭಿಪ್ರಾಯದಲ್ಲೀ ವಿಷಯ 
ವನ್ನು ಕುರಿತು ಪುನ? ಆಲೋಚಿಸದಿರಬೇಕೆಂಬುದೇ ಉತ್ತಮ ಬುದ್ದಿವಾದ' 
ವೆಂದು ಹೇಳಿದನು. 

ವಿಮಲೆಯು ವಿಷಣ್ಣವದನೆಯಾಗಿ ನಿಂತಳು. ಅಭಿರಾಮಸ್ವಾಬವಿಿಯು 
ವ್ಯಾಕುಲವೇಕೆ೦ದು ಕೇಳಿದನು. ಅದಕ್ಕೆ ನಿಮಲೆಯು, "ತಿಲೋತ್ತಮೆಗೆ 
ಮುಂದೇನುಪಾಯ ವಮಾಡಬೇಕು?' ಎಂದಳು. 

ಅಭಿರಾಮಸ್ವಾವಿಯು ಎನ್ಮಿತನಾಗಿ, "ತಿಲೋತ್ಕಮೆಯ ಹೃದಯದ 
ಲ್ಲಾಗಲೇ ಅನುರಾಗವು ಹುಟ್ಟಿರುವುದೆ?' ಎಂದು ಕೇಳಿದನು. “ 

ವಿಮಲೆಯ- ಸ್ಪಲ್ಪ ಮೌನವಾಗಿದ್ದು ಅನಂತರ, "ತಮಗೆ ಮುತ್ತೆಷ್ಟೆಂದು 
ವಿಜ್ಞಾವಿಸಲ? ನಾನೀ ಹದಿನಾಲ್ಕು ದಿನಗಳಿಂದ ಅಹೋರಾತ್ರಿ ತಿಲೋತ್ಕಮೆಯ 
ಭಾವಗತಿಕಗಳನ್ನು ನೋಡುತ್ತಿದ್ದೇನೆ. ನನ್ನ ಮನಸ್ಸಿಗೆ ತಿಲೋತ್ಕಮೆಯ ಹೃದಯ 
ದಲ್ಲಿ ಅತಿ ಪ್ರಗಾಢವಾದನುರಾಗೋದಯವಾಗಿರುವಂತೆ ಬೋಧೆಯಾಗುತ್ತದೆ' 
ಎ೦ದಳು. 

ಪರಮ ಹಂಸನು ಸ್ಪಲ್ಪ ನಗುಮುಖನಾಗಿ, "ನೀವು ಹೆಂಗಸರು, ಮನದ 
ಲ್ಲನುರಾಗದ ಚಿಹ್ನೆಯು ತಲೆದೋರಿದ ಮಾತ್ರಕ್ಕೆ ಅದನ್ನ ತಿಯಾಗಿ ಮಾಡಿ, ಪ್ರಗಾಢ 
ವಾದನುರಾಗವೆಂದು ಹೇಳುವಿರಿ; ಏಮಲೆ! ತಿಲೋತ್ಕಮೆಯ ಮುಂದಿನ ಸುಖ 





4 ಟಓಸರಿಸಿದಾಲ್ಲೋಚಕೆ = ತಕ್ಕ ಆಧವಾ ಸಲಯಾದಾಲಿೂ ಚನೆ. 


ನಂಭನೆಯ lps, yo ೩೧ 


ಸೌಭಾಗ್ಯ ವಿಚಾರದಲ್ಲಾ ಲೋಚಿಸಬೇಡ. ಹೋಲಿಕಾ ಸ್ಪಭಾವನೆ ಯಹ 
ಸಂದರ್ಶನದಿಂದ ಮನಸ್ಸಿಗೆ ಚಾಂಚಲ್ಕವುಂಟಾಗಿರಬಹುದು. ಆ: ಓಷಯವನ 
ಕುರಿತಾವ ಮಾತನ್ನೂ "ಹೇಳದಿದ್ದರೆ ಶೀಘ್ರವಾಗಿ ಜಗತ್ತಿಂಹನನ್ನು ಮರೆತು 
ಬಿಡುವಳು' ಎಂದನು. 

ವಿಮಲೆಯು, "ಹಾಗಿಲ್ಲ ಪ್ರಭುವೆ! ಆ ಲಕ್ಷಣಗಳು ಕಾಣುವುದಿಲ್ಲ; ಈ 
ಎರಡು ವಾರಗಳಲ್ಲಿ ತಿಲೋತ್ತಮೆಯ ಸ್ವಭಾವವು ತೀರಾ ಮಾರುಪಟ್ಟು 
ಹೋಗಿದೆ; ತಿಲೋತ್ಕಮೆಯು. ನನ್ನೊಂದಿಗಾಗಲಿ, ಸ್ಟೇಹಿತರೊಂದಿಗಾಗಲಿ 
ಮೊದಲಿನಹಾಗೆ ನಗುತ್ತ, ಮಾತನಾಡುವುದಿಲ್ಲ. ಎಲ್ಲದರಲ್ಲಿಯೂ ವಏರಸ್ತೆಯಾಗಿ 
ದ್ಹಾಳೆ; ಪ್ರಾಯಃ ಮಾತನ್ನೇ ಬಿಟ್ಟಿದ್ದಾಳೆ; ಅವಳ ಪುಸ್ತ್ಕಕಗಳೆಲ್ಲಾ ಮಂಚದಡಿ 
ಬಿದ್ದು ಮುಗ್ಗುತ್ತ ವೆ. ಅವಳು ಲೀಲಾರ್ಥವಾಗಿ ಹಾಕಿದ್ದ ಪುಷ್ಪ ಲತೆಗಳೆಲ್ಲಾ 
ಚಲಾ ಚಕಾ ಟಗಳ ತವೆ; ಅವಳ ಪಕ್ಕಿ ಗಳೆಲ್ಲವೂ ಆಡಿಸ ವಿಲ್ಲದೆ ನಿರುತ್ಸಾಹಿ 
ಗಳಾಗಿವೆ; ಅವಳು ಸ್ವತಃ ಆಹಾರವನ್ನು “ತಿಗೆದುಕೊಳ್ಳು ವುದಿಲ್ಲ ; ರಾತ್ರಿ ನಿದ್ರೆ 
ಹೋಗುವುದಿಲ್ಲ; ಅಲಂಕಾರಾದಿಗಳನ್ನು ಧರಿಸುವುದಿಲ್ಲ; ಹಿಂದೆಂದೂ ಚಿಂತೆ 
ಯಿಲ್ಲದಿದ್ದವಳು ರಾತ್ರಿ ಹಗಲು ಚಿಂತೆ ಯಲ್ಲಿ ಮುಣುಗಿದ್ದಾಳ' ಎಂದು ವಿವರ 
ವಾಗಿ ಹೇಳಿದಳು. 

ಅಭಿರಾಮಸ್ತಾವಿಿಯು ಕೇಳಿ ಸೃಬ್ದನಾಗಿದ್ದು, "ಬಳಿಕೆ, ದರ್ಶನ ಮಾತ್ರ 
ದಿಂದ ಗಾಢಾನುರಾಗವುಂಟಾಗದೆ೦ಂದು ತೋರುತ್ತದೆ; ಆದರೆ ನೀನೇನನ್ನು ಮಾಡ 
ಬಲ್ಲೆ? ವೀರೇಂದ್ರುನು ಆ ಸಂಬಂಧವನ್ನು ಮಾಡುವ ವಿಚಾರದಲ್ಲಿ ಸಮ್ಮತ 
ನಾಗನು' ಎಂದು ಹೇಳಿದನು 

ವಿಮಲೆಯು, "ನಾನಾ ಅನುಮಾನದಿಂದಲೇ ಇದುವರೆಗೂ ಆ ಪ್ರಸ್ತಾಪ 
ವನ್ನೆತ್ತಲಿಲ್ಲ! ಶೈಲೇಶ್ವರನ ದೇವಾಲಯದಲ್ಲಿ ಜಗತ್ತಿಂಹನಿಗೆ ನಮ್ಮ ಪರಿಚಯ 
ವನ್ನೂ ಹೇಳಿಲ್ಲ; ಆದರೆ, ನಮ್ಮ ಸಿಂಹಮಹಾಶಯರು (ಈ ಮಾತನ್ನು ಹೇಳುವಾಗ 


EC 
ಕ 
ಡ್ನ 
ಸ 
Ce 


ಖೆ 


ಲ್ಲ 
ವಿಮಲೆಯ ಮುಖದಲ್ಲಿ ಸ್ವಲ್ಪ ಭಾವಾಂತರೋದಸುವಾಯಿತು)--ನಮ್ಮ ನಿಂಹವಮಹಾಶಯರು 


ಮಾನಸಿಂಹನೊಂಥಗೆ ಮಿತ್ರತ್ವವನ್ನು ಚಿಳೆಯಿಸಿದರೆ, ಜಗತ್ತಿಂಹನು ಅವರಿಗೆ 
ಚಾಮಾತೃನಾಗುವುದರಲ್ಲಿ ಹಾನಿಯೇನು?' ಎಂದಳು. 

ಅಭಿರಾಮಸ್ವಾಮಿ--ವಾನಸಿ೦ಂಹನು ಸಮ್ಮತಿಸುವನೇಕೆ? 

ವಿಮಲ ಹಾಗಿ ಸಮ್ಮತನಾಗದಿದ್ದರೆ, ಯುವರಾಜನು ಸ್ವತಂತ್ರನಾಗಿ 
ವರ್ತಿಸುವನು. 

ಆಭಿರಾಮಸ್ವಾನಿು--ಬಒಗತ್ಸಿ೦ಹನು ನೀರೇಂದ್ರನ ಮಗಳನ್ನು 
ಯಾಗುವನೇಕೆ? 

ವಿಮಲೆ--ಕುಲಸಂಬಂಧದ ದೋಷವೆಲ್ಲಿಲ್ಲ? ಜಯಧರಸಿಂಹನ ಪೂರ್ವ 
ಪ್ರರುಷರೂ ಯದುವಂಶದವರಾಗಿದ್ದಾರೆ. 


ಮಪ 


ಪ್ಲಿ೨ ದುರ್ಗೇಶನಂದಿನಿ 


ಅಭಿರಾಮಸ್ವಾವಿ--ಯದುವಂಶದ ಕನ್ನೆಯು ಮುಸಲ್ಮಾನನ ಶ್ಯಾಲಕ 
ಪುತ್ರನ ವಧುವಾಗಬಹುದೆ? 

ಬರ ಜಿ ಉದಾಸೀನನನ್ನು ೫: ಸ್ಸಿರದೃಷ್ಟಿ ಯಂದ ನೋಡಿ, "ಆಗಬಾರ 
ದೇಕೆ? ಯದುವಂಶಕ್ಕಿಂತ ಮತ್ತಾವ ಪಂಶತಾನೇ ಹೀನವಾದುದು?' ಎಂದಳು. 

ಆ ಮಾತನು ಕೇಳುತ್ತಲೇ ಕೋೋಧದಿಂದ ಸೆ೦ನ್ಯಾಸಿಯ ಕಣ್ಣುಗಳು 
ತರಳಿ ಸೆ೦ಂಪಾಗಿ, ಮಹಾಕಶೋರ ಸ್ವರದಿಂದವನು, .ಪಾಹಿಯಸಿ, ನೀನು ನಿನ್ಫ 
ಮಂದಭಾಗ್ಯವನ್ನು ಮರೆತಿಲ್ಲ; ದೂರ ಹೋಗು ' ಎಂದನು. 


ಲಾಮಾ 





ಒಂಬತ್ತನೆಯ ಪರಚಿದ 
ಥಿ 


ಕುಲತಿಲಕ 
ಗತ್ತಿಂಹನು ತಂದೆಯ ಅಪ್ಪಣೆಯನ್ನು ಪಡೆದು ಸಸೈೈೆನ್ಯನಾಗಿ ಬಂದು 


ಯ ನಡಿಯಿ ನಿದ ಕಾರ್ಯಗಳಿಂದ ಪಠಾನರ ಸ್ಪನ್ಯದಲ್ಲಿ ಮಹಾಭೀತಿ 
ಯುಂಟಾಯಿತು. ಕುಮಾರನು ಐದುಸಾವಿರ ಸೈನ್ಯದಿಂದ ಕತಲೂಖಾನನ ಐವತ್ತು, 
ಸಾವಿರ ಸ್ಪಷ್ಟ ನ್ದ ಸುವರ್ಣರೇಖೆಯ ತೀರದ ಆಜೆಗೋಡಿಸಿಬಿಡುವುದಾಗಿ 
ಪ್ರತಿಜ್ಞೆಯನ್ನು ಮಾಡಿದ್ದನು. ಆದರೆ ಅಷ್ಟು ದೂರ ಕೃತಕಾರ್ಯನಾಗಲು ಸಾಧ್ಯ 
ವಾಗಲಿಲ್ಲ. ಆದರೂ, ಆತನು ತಂದೆಯ ಶಿಬಿರದಿಂದ ಬಂದು ಒಂದೆರಡು ವಾರಗಳಲ್ಲಿ 
ತೋರಿದ ಪ್ರಖ್ಯಾತವಾದ ಯೋದ್ಯೃಪತಿತ್ವದ ಗುಣಾತಿಶಯ ಗಳನ್ನು ಕೇಳಿ ತಂದೆ 
ಯಾದ ಮಾನಸಿಂಹನು, ""ನಮ್ಮ ಕುಮಾರನಿಂದ, "ರಾಜಪೂತ 'ವೆಂಬ ಹೆಸರಿನ 
ಪೂರ್ವಗೌರವವು ಪುನರುದ್ದೀಪ್ಮವಾಗುವುದರಲ್ಲಿ ಸಂದೇಹವಿಲ್ಲ''ವೆಂದು ಹೇಳಿದನು. 

ಜಗತ್ತಿಂಹನು ಐದು ಸಾವಿರ ಸ್ಥನ್ನುದಿಂದ ಐವತ್ತು ಸಾವಿರ ದಂದಿನೆದುರಿಗೆ 
ನಿಂತು ಯುದ್ಧಮಾಡಿ ಶತ್ರು ಪರಾಜಯುವನಾಡುವುದಸಾಧ್ಯವೆಂದೂ, ಹಾಗೆ 
ಯುದ್ಧಮಾಡಿದರೆ ತನಗೆ ಪರಾಜಯ ಅಥವಾ ಮೃತ್ಯು ಸಂಭವಿಸುವುದೇ ನಿಶ್ಚಯ 
ವೆಂದೂ ಚೆನ್ನಾಗಿ ತಿಳಿದಿದ್ದನು. ಅತಏವ, ಸಮುಖ ಸಂಗ್ರಾಮಕ್ಕೆ ಯತ್ರ ಪಡದೆ 
ಸಮುಖ ಸಂಗ್ರಾಮವು ಸಂಭವಿಸದಹಾಗೆ ರಣಪ್ರಣಾಳಿಯನ್ನ ವಲಂಬಿಸಿ, ತನ್ನ 
ಚಿಕ್ಕದಾದ ಸೃಸ್ಯವನ್ಸಾ ವಾಗಲೂ ಮರೆಯಲ್ಲಿಟ್ಟಿರುವನು. ನಿಬಿಡವಾದ ವನೆಮಧ್ಯ 
ದಲ್ಲಾಗಲೀ, ಸಮುದೃದ ಅಲೆಗಳಹಾಗೆ ಏರು: ತಗ್ಗಾದ ಪ್ರದೇಶಗಳಲ್ಲಾಗಲೀ 
ಸೈನ್ಯ ಸಮೇತನಾಗಿ ಅಡಗಿರ, ವನು. ಆ ಪ್ರದೇಶಗಳು ಅನ್ಯರು ಸವಿಸಾಪಕ್ಕೆ ಬರಗ] 
ನೋಡಿದರೂ ಐತ್ಮರಮಾದ ದಿಣ್ಣೆಗಳ ಅಂತರಾಯದಿಂದ ಅಲ್ಲಿ ಉಳಿದಿರುವವರು 
ಕಾಣದಹಾಗೆ ಮರೆಯಾಗಿರುವುವು. ಅಂತಹ ಸೃಳದಲ್ಲಿದ್ದು ಸ್ವಲ್ಪು ಸ್ವಲ್ಪ ಸಂಖ್ಯಾಕ 
ಪಠಾನರ ದಳಗಳನ್ನು ಸಂಧಾನನತಾಡಿ, ಸಮುದ್ರದ ತರಂಗವು ಬಂದು ಬೀಳುವಂತೆ 


* ಉದಾಸೀ ನನನ್ನು - ಸಂನಾಸಿಯನು. 1 ಸಂಗಾ ಮಯದ. 
ಷೆ ಬ Pi NS) ಲ 


ಒಂಬತ್ತನೆಯ ಹಡಿ 'ದೆ ಪದಿ 


NES ನಂ ಎಂ ಇಂ ಧೂಂ ಬ ಬಾ ಬಾ ಜು Ue RNA ಬಜ ಜ್‌ 


ಅತಿವೇಗದಿಂದ ಸಹಸ ಹ 1: ಬಿದ್ದು ಅವರನ್ನೊ ೦ದೇ 
ತಡವೆಗೆ ನಿಶಿ )ೀಷರನ್ನಾಗಿ : ಮಾಡಿಬಿಡುವನು. ಅವನ ಚ. ಅನೇಕ ಅನ ಬ 
ರಿದ್ದವರು ಫಲಮೂಲ ಮತ್ತೂ ್ಸ್ಟದಿಗಳನ್ನು ಮಾರುವವರ ಹಾಗೂ, ಬಿಕ್ಟು ಕ, 
ಟಟ ಬ್ರಾಹ್ಮಣ, ವೈದ್ಯ ಮುಂತಾದವರ ಹಾಗೂ ವೇಷಧಾರಿಗಳಾಗಿ 
ಅನೇಕ ಸ್ಥಳಗಳಿಗೆ ಹೋಗಿ, ಪಠಾನರ ಸೇನೆಯ ಬಲಾಬಲ ಗತಿವಿಧಿ ಮುಂತಾ 
ದುವುಗಳ ಸಂಧಾನವನ್ನು ಮಾಡಿಕೊಂಡು ಬಂದು ಜಗತ್ಸಿ೦ಹನಿಗೆ ತಿಳಿಸುವರು. 
ವರ್ತಮಾನವು ಬರುತ್ತಲೇ ಜಗತ್ಸಿಂಹನು ಜಾಗರೂಕತೆಯಿಂದ ಜಾಗ್ರತೆಯಾಗಿ 
ಹೋಗಿ ಪಠಾನರು ಬರುವ ಮಾರ್ಗದಲ್ಲಿ ಸೈನ್ಯವನ್ನಿ `ಟ್ಟೈದ್ದು, ಅವರು ಬಂದ 
ಕೂಡಲೇ ಅವರಿಗೆ ತಿಳಿಯದೆ ಹೋಗಿ ಕೌಶಲದಿಂದವರನ್ನು ಆಕ್ರಮಣಮಾಡು 
ವನು. ಪಠಾನರ ಸಂಖ್ಯೆಯು ಅಧಿಕವಾಗಿದ್ದರೆ, ಅವರಮೇಲೆ ಬೀಳುತ್ತಿರಲಿಲ್ಲ; 
ಏಕೆಂದರೆ, ಅವನ ಪ್ರಕೃತಾವಸ್ಸೆಯಲ್ಲಿ, ಯುದ್ಧ ದಲ್ಲಿ ಪರಾಜಿತನಾದರೆ, ತನಗೆಲ್ಲವೂ 
ನಷ್ಟವಾಗುವ ಸ odes "ಚೆನ್ನಾಗಿ ತಿಳಿದಿದ್ದ ನು. ಅಂತಹ ಸಂದರ್ಭಗಳಲ್ಲಿ 
ಪಠಾನರ ಸೇನೆಯು ಮುಂದಕ್ಕೆ ಚಟಕ ಜತ ಕಾದಿದ್ದು ಬಳಿಕ 
ಚಾಗರೂಕತೆಯಿಂದವರ ಹಿಂದೆ ಹೋಗಿ ಅವರ ಆಹಾರಾದಿಗಳೆನ್ನೂ , ಅಶ್ವ ಪಿರಂಗಿ 
ಮುಂತಾದುವನ್ನೂ ಅಪಹರಿಸಿಕೊಂಡು ಬಂದು ಬಿಡುವನು. ₹118 "ಸಸ್ಯವು 
ಪ್ರಬ ಬಲವಾದುದಾಗಿಲ್ಲದೆ ಅಲ್ಬ ಸಂಖ್ಯೆ ಯುಳ್ಳ ದುದಾಗಿದ್ದ ರೆ, ಅದು ಅನುಕೂಲ 
ವಾದ ಸ ಸ್ಥಳಕ್ಕೆ ಬರುವ ಫಂ ಮರೆಯಲ್ಲಿ ಕಾದಿದ್ದು "ಅನಂತರ ಸಮಯವರಿತು 
KAR ಧಿತ ವ್ಯಾಘ)ದೋಪಾದಿಯಲ್ಲಿ ಚೀತ್ಕಾರ ತ್‌ ಓಡಿಹೋಗಿ ಹತ 
ಭಾಗ್ಯರಾದಾ ಪಠಾನರನ್ನು ಖಂಡ ಖಂಡವಾಗಿ ಕೈಡಹೊಯ್ಟುಬಿಡುವನು. 
ಅವರಿಗೆ ಶತ್ರುವು ಸಮಿನಾಪದಲ್ಲಿದ್ದುದು ಗೊತ್ತಾಗದೆ ಯುದ್ಧಕ್ಕೆ ಸನ್ನದ್ಧರಾಗದೆ 
ಅಕಸ್ಮಾತ್ತಾಗಿ ಶತ್ರು ಪ್ರವಾಹದ ಮುಖದಲ್ಲಿ ಬಿದ್ದು ಪ್ರಾಯಃ ಯುದ್ಧವಿಲ್ಲದೆ 
ಪ್ರಾಣವನ್ನು ಬಿಡುವರು. 

ಈ ಪ್ರಕಾರ ಅನೇಕ ಪರಾನರ ಸೈನ್ಯವು ನಿಪಾತವಾಗಿ ಹೋಯಿತು. 
ಪಠಾನರು ಅತ್ಯ೦ಶ ವ್ಯಸ್ತ ಚಿತ್ತರಾಗಿ, ಸಮುಖ ಸಂಗ್ರಾಮದಲ್ಲಿ ಜಗತ್ತಿಂಹನ 
ಸೈನ್ಯವನ್ನು ವಿನಷ ಯಾ ನ್ಟ ವಶೇಷ ಪ್ರಯತ್ನ ವಿಶಿಷ್ಟ ರಾದರೂ 
ಜಗತ್ತಿಂಹನ ಸ ಸೈನ್ಯವಿರುವ ಸ ಸ್ಮಳದ ಸಂಧಾನವನ್ನು ನಾಡಲಾರದವರಾಗಿದ್ದ ರು. 
| ಕಿ೦ಹನ ಸೈನ್ಯದವರು ಜೆ ಯಮುದೂತರಂತೆ ಪಠಾನ ಸೈನಿಕರ ಮ್ಮ ತ್ಸು 
ಕಾಲದಲ್ಲಿ ಬಂದು ಮುಖತೋರಿ ಮೃತ್ಯುಕಾಯ ರ್ನವನ್ನು ಪೂರೈಸಿಕೊಂಡು 
ಅಂತರ್ಧಾನವಾಗಿ ಹೋಗಿಬಿಡುವರು. ಜಗತ್ತಿ ಕ೦ಹನು ಚತುರತಮನಾಗಿದ್ದನು. 
ತನ್ನ ಐದು ಸಾವಿರ ಸ್ಫನ್ಯವನ್ನು ಒಂದೇ ಸ್ಥಳದಲ್ಲಿಡುತ್ತಿರಲಿಲ್ಲ. ಒತ್ತೆಟ್ಟು 
ಸಹಸ್ಪ ಪದಾತಿಗಳು, ಬೇರೆ ಕಡೆ ಸಟ ಮುಂದಿ ಇನ್ನೂರು ಮಂದಿ, 


ಮತ್ತೊಂದು ಕಡೆ ಎರಡು ಸಾವಿರ ಈ ರೀತಿಯಾಗಿ ವಿಭಾಗಮಾಡಿ, ಶತ್ರುವಿನ 
8 


ಶ್ಠಿಳ ದುರ್ಗೇ ಶನಂದಿನಿ 


ಸಂಧಾನ ಸಿಕ್ಸೆಡೆಗೆ ತ ತನ್ನ ಸೈನ್ಯವನ್ನು ಕಳುಹಿಸುವನು. ಕಾರ್ಯವಾದ ಬಳಿಕ 
ಪುನಃ ಅ ಒನಗಳನ್ನಲ್ಲಿಡುತ್ತಿರಲಿಲ್ಲ. ರಜಪೂತರೆಲ್ಲೆಲ್ಲಿದ್ದಾರೈ, ಬಲ್ಲೆಲ್ಲಿ೪ವೆಂಬು 
ದನ್ಫು ಪರಾನರು ಗೊತ್ತುಮಾಡಲಾರದೆ ಹೋದರು. ಕತಲೂಖಾನನಿಗೆ ಪ 
ದಿನವೂ ತನ್ನ ಸೈನ್ಯ ವಿನಾಶದ ಸಮಾಚಾರನೇ ಒರುತಿದ್ದಿತು; ಬೆಳಿಗ್ಗೆ ಮಧ್ಯಾಹ್ನ 
ಆವಾಗಲೂ ಅಮಂಗಳ ಸಮಾಚಾರವೇ ಬರುತಿದ್ದಿಶು ; ವಲತಃ, ಆವ ಕೆಲಸ 
ವಿದ್ದರೂ ಪಠಾನರು ಅಲ್ಪ ಸಂಖ್ಯೆಯ ದಳದಿಂದ ಕೋಟೆಯನ್ನು ಬಿಟ್ಟು ಹೊರಗೆ 
ಒರುವುದೇ ದುಸ್ಸಾದ್ಲವಾಯಿತು; ಕೊಳ್ಳ ಹೊಡೆಯುವುದು. ಒಮ್ಮೊಗವಾಗಿ 
ನಿಂತುಹೋಯಿತು ; ಸೇನೆಯವರೆಲ್ಲಾ ದುರ್ಗ "ಗಳನ್ನು ಸೇರಿಕೊಂಡರು. ಆಹಾರ 
ವನ್ನು ತಂದುಕೊಳ್ಳು ವ್ರದವರಿಗೆ ಕಷ್ಟಕ್ಕೆ MH ಶತು ಪೀಡಿತವಾಗಿದ್ದ 
ದೇಶವ್ರ ಸುಖವಾಗಿರುವ ಸಮಾಚಾರನನ್ನು ಕೇಳಿ, ಮಹಾರಾಜಾ ಮಾನನಿಂಹಸ) 
ಮಗನಿಗೆ ಕಾಗದ ಬರೆದನೇನೆಂದರೆ ;-- 

“ಕುಲತಿಲಕ! ನಿನ್ನ ಪರಾಕ್ರಮದಿಂದ ರಾಜ್ಯಾಧಿಕಾರವ್ರ 
ಸಠಾನ ಶೂನ್ಯವಾಯಿತೆಂದು ತಿಳಿದೆನು. ಅದುಕಾರಣ ನಿನ್ನ ಸಹಾ 
ಯಾರ್ಶರಾಗಿ. ಮತ್ತೂ ಹತ್ತು ಸಾವಿರ ಸೈನ್ಯವನ್ನು ಕಳುಹಿಸಿರು 
ತ್ತೇನೆ.” 
ಯುವರಾಜನದಕ್ಕೆ ಪ್ರತ್ಯುತ್ತರವನ್ನು ಬರೆದನು: 

""ಮಹಾರಾಜರವರ ಅಭಿಪಾ)ಯವು ಹೇಗೋ ಹಾಗಾಗ 
ಬಹುದು. ಹೆಚ್ಚು ಸ್ಫನ್ಯವು ಬಂದರೆ ಅನುಕೂಲವೇ ಆಯಿತು. 
ಒಂದುವೇಳೆ ಬಾರದಿದ್ದರೂ ಈ ಭೃತ್ಯನು ಬದು ಸಾವಿರದ ಬಲ 
ದಿಂದಲೇ ಕ್ಸತ್ರಿಯಕುಲೋಚಿತ ಪ್ರತಿಜ್ಞೆ ಭನ 
ವನು.'' 
ಕುಮಾರನು ಸ್ಪವೀರ್ಯದಿಂದ ಮತ್ಕನಾ। ನಿರ್ಬಾಧಕವಾಗಿ. ರಣ 

ಕ್ಷೇತ್ರದಲ್ಲಿ ಜಯವನ್ನು ಹೂಂದುತಿದ್ದನು, 
ಹೇ ಶೈಲೇಶ್ವರ! ನಿನ್ನ ಮಂದಿರದ ಮಧ್ಯದಲ್ಲಾವ ಸುಂದರಿಯ ಸರಳ 
ದೃಷ್ಟಿಯಿಂದಾ ಯೋದ್ಧನು ಪರಾಭೂತನಾಗಿದ್ದ ನೋ, ಅ ಸುಂದರಿಯ ಸೇನೆಯ 
ಕೋಲಾಹಲದಲ್ಲಿ ಒಮ್ಮೆಯಾದರೂ ಆವನ ನೆನಹುಗ ಒರಲಿಲ್ಲವೆ? ಹಾಗೆ 
ನಸಿಕೊಳ್ಳದಿದ್ದರೆ, ೮ ಒಗತ್ಸಿಂಹನೂ ನಿಜವಾಗಿ ನಿನ್ನ ಹಾಗೆ ಶಿರಾಮಯನೇ 
ಆಹುದು, ಸಂದೇಹವಿಲ್ಲ. 


N ಸಾಲನೆಮಾಡು 


ಹತ್ತನೆಯ ಪರಿಚ್ಚೇದ ವಿ೫ 


ಹತ್ತನೆಯ ಪುಚ್ಛೇದ 
ಆಲೋಚನೆಯಾದ ಬಳಿಕ ಉದ್ಯೋಗ 

ಎ0 ದಿನ ಅಭಿರಾಮಸ್ವಾಬಿಯು ವಿಮುಲೆಯ ಮೇಲೆ ಖತಿಗೊಂಡು 
ನಿಷ್ಕುರೋಕ್ತಿಗಳನ್ನು ಹೇಳಿ ಕುಟೀರದಿಂದವಳನ್ನು ಹೊರಡಿಸಿದನೋ, 
ಅದಕ್ಕೆ ಮರುದನ ಪ್ರದೋಷಕಾಲದಲ್ಲಿ ವಿಮಲೆಯು ತನ್ನ ಸ್ವಂತ ಚಿಕ್ಕಮನೆಯಲ್ಲಿ 
ಕುಳಿತು ಆಭರಣಗಳಿಂದಲಂಕರಿಸಿಕೊಳ್ಳುತ್ತಿದ್ದಳು. ಮೂವತ್ತೈದು ವರುಷದ 
ಹೆಂಗಸಾಗಿದ್ದು ಆಭರಣಗಳಿಂದ ಸಿಂಗರಿಸಿಕೊಳ್ಳುವುದೆ? ಕೂಡದೇಕೆ? ವಯಸ್ಸಿ 
ನೊಂದಿಗೆ ಯೌವನವೂ ಹೋಗುವುದೋ ? ಅದೆಂದಿಗೂ ಹೋಗದು. ಯಟೌವನವು 
ರೂಪಪ್ರಣಯಗಳೊಂದಿಗೆ ಹೋಗತಶಕ್ತುದು. ಆವಳು ಕುರೂಪಿಯೋ, ಅವಳು 
ಇಪ್ಪತ್ತು ವರುಷಕ್ಕೇವೇ ವೃದ್ಧಳು. ಅವಳು ಸುರೂಪಿಯೋ, ಅವಳು ಎಲ್ಲ್ಲಾ 
ವಯಸ್ಸಿನಲ್ಲಿಯೂ ಯಾೌವನಸ್ಮಳೇ ಅಹುದು. ಅರಸಿಕೆಯಾದವಳಾವಾಗಲೂ 
ಪ್ರಾಚೀನೆ; ರಸಿಕೆಯಾದವಳಾವಾಗಲೂ ನನೀನೆ. ವಿಮಲೆಗೆ ಲಾನಣ್ಯವೆಂಬುದು 
ಈಗಲೂ ಸಕಲಾವಯವಗಳಲ್ಲಿಯೂ ತುಂಬಿದೆ. ಪ್ರಣಯವೂ ರಸಿಕತೆಯೂ 
ಮನಸ್ಸಿನಲ್ಲಿ ಉಳ್ಕುತ್ತವೆ. ವಯಸ್ಸಾದಹಾಗೆಲ್ಲಾ ಪ್ರುಣಯನೂ ರಸಿಕತೆಯೂ 
ಪರಿಪಾಕವಾಗುತ್ತವೆ. ನವಿಮ್ಮಾ ಹೇಳಿಕೆಯ ನಿಚತ್ತವನ್ನು ಪಾಠಕ ಮಹಾಶಯರು 
ಸ್ವಲ್ಪ ವಯಸ್ಸಾದ ಬಳಿಕ ಆವಶ್ಯಕವಾಗಿ ಆಂಗೀಕರಿಸುವರು. ಹೆಚ್ಚು ಹೇಳ 

ಬೇಕಾದುದಿಲ್ಲವು. | 
ತಾಂಬೂಲರಾಗ ರಕ್ಕವರ್ಣವುಳ್ಳಾ ವಿಮಲೆಯ ಓಷ್ಕಾಧರಗಳನ್ನು ನೋಡಿ, 
ಅವಳು ಯುವತಿಯಲ್ಲವೆಂದಾವ ಪುರುಷನು ಹೇಳಬಲ್ಲನು? ಕಜ್ಜ ಳದಿ೦ದಲಂ 
ಕರಿಸಲ್ಪಟ್ಟ ಅವಳಾ ಪುಶಸ್ತವಾದ ಲೋಚನಗಳ ಚಕಿತ ಕಟಾಕ್ಷ ವನ್ನು ನೋಡಿ, 
ಆರುತಾನೇ ಅವಳು ಇಪ್ಪುತ್ತುನಾಲ್ವು ವರುಷಕ್ಕಿಂತಲೂ ಕಿರಿಯನಳೆಂದು ಹೇಳ 
ದಿರುವರು? ಎಂತಹ ಕಣ್ಣುಗಳು ! ವಿಶಾಲವಾಗಿಯೂ, ಉಜೃಲವಾಗಿಯೂ, 
ಚಂಚಲವಾಗಿಯೂ, ಆವೇಶವುಯವಾಗಿಯೂ ಇರುವ ಕಣ್ಣುಗಳು ! ಪಲವು 
ಪ್ರಗಲ್ಭಃ ಯೌವನ ಕಾಮಿನಿಯರ ಕಣ್ಣುಗಳನ್ನು ನೋಡಿದ ಮಾತ್ರದಿಂದಲೇ, 
ಮನದಲ್ಲವರು ದರ್ಪಿತರೆಂದೂ ಸುಖಾಭಿಲಾಷೆ ಪರಿಪೂರ್ಣರೆಂದೂ ಬೋಧಿಯಾ 
ಗುವುದಲ್ಲವೆ? ವಿಮಲೆಯ ಕಣ್ಣುಗಳು ಅಂತಹವುಗಳಾಗಿದ್ದುವು. ನಾವು ಪಾಠಕ 
ಮಹಾಶಯರಿಗೆ ನಿಜವಾಗಿ ಹೇಳುತ್ತೇವೆ: ನಿಮಲೆಯು ಯುವತಿಯಾಗಿದ್ದಳು 
ಆಥವಾ ಸ್ಥಿರಯೌವನೆಯಿಂದು ಹೇಳಿದರೂ ಹೇಳಬಹುದು. ಚಂಪಕ ವರ್ಣವುಳ್ಳ 
ಅವಳಾ ಶರೀರದ. ಕೋಮಲಕೆಯನ್ನು ನೋಡಿದರೆ. ಹದಿನಾರು ವರುಷದ 
ರಮಣಿಯು ಅವಳಿಗಿಂತ ಅಧಿಕ ಕೋಮಲೆಯೆಂದು ಆನ ಪುರುಷನು ಹೇಳ 


ತ್ರೆ 


9೪ 





೩೬ ದುರ್ಗೇಶನಂದಿನಿ 


ಬಲ್ಲನು? ವಿಮಲೆಯ ಮನೋಹರವಾದ ಕೇಶಪಾಶವು ಗುಂಗುರು ಗುಂಗುರಾಗಿ 
ಕರ್ಣಮೂಲದಿಂದ ಹರಿದು ಕಪೋ ಲಪುದೇಶದ ಮೇಲೆ ಬಿದ್ದಿರುವುದನ್ನು ನೋಡಿ 
ಆರುತಾನೇ ಯುವತಿಯ ಕಪೋಲದ ಸೋಲೆ ಅಲಕಕೇಶಗುಚ್ಚವು ಬಿದ್ದಿಲ್ಲವೆಂದು 
ಹೇಳಬಲ್ಲನು? ಪಾಠಕ ಮಹಾಶಯರ! ನಾವು ಹೇಳುವಹಾಗೆ ದಯವಿಟ್ಟು ನಿಮ್ಮ 
ಮನಶ್ವಕ್ಸುಸನ್ನು ತೆರೆದು ನೋಡಿರಿ. ವಿಮಲೆಯು ದರ್ಪಣದೆದುರಿಗೆ ತನ್ನ 
ದೀರ್ಥವಾದ ನಿಶಾರಾಶಿಯ ಹಾಗಿರುವ ಕೇಶರಾಶಿಯನ್ನು ಹರಡಿಕೊಂಡು 
ಈುಳಿತಿರುವು ನ್ನು ನೋಡಿರಿ. ಒಂದು ಹಿಡಿಗೆ ತಕ್ಕಷ್ಟು, ಕೇಶಗುಚ್ಛವನ್ನೆಡ 
ಗೈಯಲ್ಲಿ ಹಿಡಿದು ಎಡಗಡೆಗೆ ಮುಬಖವನ್ನೋರೆಮಾಡಿ ಎಷ್ಟೊಂದು ವೈಯ್ಯಾರದಿಂದ 
ಬಾಚಿಕೊಳ್ಳುತ್ತಿದ್ದಾಳೆ, ನೋಡಿರಿ; ತನ್ನ ಯೌವನಭಾನವನ್ನು ಕನ್ನಡಿಯಲ್ಲಿ 
ನೋಡಿಕೊಂಡು ಮುಖದಲ್ಲಿ ಮಂದಸ್ಮಿತವಾದ ಭಾವವನ್ನು ತೋರುತ್ತಿರುವುದನ್ನು 
ನೋಡಿರಿ; ಮಧ್ಯೆ ಮಧ್ಯೆ ವೀಣಾನಾದವನ್ನು ತಿರಸ್ಕರಿಸುವ ಮಧುರ ಸ್ವರದಿಂದ 
ಮೈದುಳವಾಗಿ ಸಂಗೀತವನ್ನು ಹಾಡುತ್ತಾಳೆ. ಅದನ್ನು ಲಾಲಿಸಿ ಕೇಳಿರಿ; ಪಾಠಕರೆ! 
ಪುನಃ ಪುನಃ ನೋಡಿ, ಕೇಳಿ ಕೇಳಿ, ಬಳಿಕ ಹೇಳಿರಿ, ವಿಮಲೆಗಿಂತಲೂ ಆವ ನವೀನ 
ಯೌವನ ರಮಣಿಯು ತಾನೇ ನಿಮಗೆ ಹೆಚ್ಚು ಮನೋನೋಹಿನಿಯಾಗುವಳು ? 

ವಿಮಲೆಯು ಜಡೆಯನ್ನು ಹಾಕಿಕೊಂಡು ದೀರ್ಥವಾದಾ ವೇಣಿಯನ್ನು 
ಹಿ೦ಭಾಗದಲ್ಲಿ ಗಂಟು ಹಾಕದೆ ಬಿಟ್ಟಳು. ಗಂಧವಾರಿಸಿಕ್ಕ1:ವಾದೊಂದು ಕೈವಸ್ತ್ರ 
ದಿಂದ ಮುಖವನ್ನು ಪರಿಷ್ಠಾರವಾಗಿ ಒರಿಸಿಕೊಂಡು, ಗುಲಾಬಿ ಪೂಗ ಕರ್ಪೂರ 
ಪೂರ್ಣ ತಾಂಬೂಲದಿಂದ ಪುನಃ ಓಪ್ಮಾಧರಗಳನ್ನು ರಂಜನಮಾಡಿಕೊಂಡಳು. 
ಮು ಕ್ತಾಭೂಪಿತವಾದೊಂದು ಕಂಚುಕವನ್ನು ತೊಟ್ಟು ಸರ್ವಾಂಗಗಳಿಗೂ ಕನಕ 
ರತ್ನಾ ಭರಣಗಳನ್ನು ಧರಿಸಿಕೊಂಡಳು. ಪುನ8 ಏನೋ ಯೋಚಿಸಿಕೊಂಡು, 
ಅವುಗಳಲ್ಲಿ ಕೆಲವು ಆಭರಣಗಳನ್ನು ತೆಗೆದಿಟ್ಟು, ಪ್ರವಾಳಗಳಿಂದ ಶೋಭಿತವಾದ 
ಪಾದುಕೆಗಳನ್ನು ಹಾಕಿಕೊಂಡಳು. ಕಡೆಗೆ ದೀರ್ಥನಾದಾ ಹೆರಳನ್ನೋರೆ 
ತುರುಬಾಗಿ ಕಟ್ಟಿ, ಯುವರಾಜನು ಸೊಟ್ಟಿದ್ದ ಬಹು ಮೂಲ್ಬವುಳ್ಳ ಮುಕ್ತಾ 
ಹಾರವನ್ನ ದಕ್ಕೆ ಸುತ್ತಿ ಗಂಟು ಹಾಕಿದಳು. 

ವಿಮಲೆಯು. ಇಂತಿಷ್ಟಲಂಕೃತೆಯಾಗಿ ತಿಲೋತ್ತಮೆಯ ಕೊಟಡಿಗೆ 
ಹೋದಳು. ತಿಲೋತ್ತಮೆಯು ನೋಡಿ ವಿಸ್ಮಿತೆಯಾಗಿ ನಕು, "ಇದೇನು, 
ವಿಮಲೆ! ಇಷ್ಟೊಂದು ಶೃ೦ಗಾರವೇಕೆ ?' ಬಂದಳು. 

ವಿಮಲೆ--ನಿನಗಾ ಪುಸ್ತಾಪದಿಂದ ಪ್ರಯೋಜನವೇನು]? 

ತಿಲೋತ್ತ್ಸಮೆ--ನಿಒವಾಗಿ ಹೇಳು, ಎಲ್ಲಿಗೆ ಹೋಗುವೆ? 

ನಿಮಲೆ--ನಾನೆಲ್ಲಿಗಾದರೂ ಹೋಗುವೆನೆಂದು ನಿನಗಾರು ಹೇಳಿದರು: 


* ದರ್ನಣ- ಕನಡಿ. | ಗಂಧವಾರಿಸಿಕ - ಆತರಿಂದ ತೋಯಿ ಸಿದ, 
ಖೆ ಸಿ ಆದಿ 


ಹತ್ತ ನೆಯ ಪರಿಚ್ಛೇದ ಪಕ 


ತಿಲೋತೃಮೆಯು ನಾಚಿಕೆಯಿಂದ ಸುಮ್ಮನಾದಳು. ವಿಮಲೆಯು ಅವಳ 
ಲಜ್ಜಿಯನ್ನು ನೋಡಿ, ಕನಿಕರಪಟ್ಟು ನಗುತ, "ನಾನು ಸ್ವಲ್ಪ ದೂರ ಹೋಗ 


ಕ್ಷ 
ಬೇಕಾಗಿದೆ" ಎಂದಳು. ಅದನ್ನು ಕೇಳಿ ತಿಲೋತ್ತಮೆಯ ಮುಖವು ಪ್ರಫುಲ್ಲ 
ಪದ್ಮದೋಪಾದಿಯಲ್ಲಿ ಹರ್ಷದಿಂದರಳಿ ಮೃದು ಸ್ವರದಿಂದವಳು, "ಎಲ್ಲಿಗೆ 


ಹೋಗುವೆ? ಹೇಳು' ಎಂದಳು. 

ವಿಮಲೆಯು ಪುನಃ ನಕ್ಕು, "ಊಹಿಸಿ ನೀನೇ ಹೇಳು ' ಎಂದಳು. 

ತಿಲೋತ್ಕಮೆಯು ವಿಮಲೆಯ ಮುಖವನ್ನು ದೃಷ್ಟಿಸಿ ನೋಡಿದಳು. 

ಏಮಲೆಯು, ಹಾಗಾದರೆ ಕೇಳೆಂದು ಹೇಳಿ ತಿಲೋತ್ಕಮೆಯ ಕೈಹಿಡಿದು 
ಗವಾಕ್ಷ್ಚದ ಬಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವಳ ಕಿವಿಯಲ್ಲಿ ಏಕಾಂತವಾಗಿ, 
ಸವ ಶೈಲೇಶ್ವರನ ವ.ಂದಿರಕ್ಕೆ ಹೋಗಿ, ಅಲ್ಲೊಬ್ಬ ರಾಜಕುಮಾರನ 
ಸಂದರ್ಶನವನ್ನು ಸಹಕ ಬಂದಳು; 

ಅದನು ಕೇಳುತ್ತಲೇ, ತಿಲೋತ್ಕವಮೆಯ ಶರೀರವು ರೋಮಾಂಚಿತವಾಗಿ 
ಏನೊಂದುತ್ತರವನ್ನೂ ಹೇಳಲು ತೋಚದವಳಾಗಿ ಸುಮ್ಮನಿದ್ದಳು. 

ವಿಮಲೆಯು ಮುಂದೆ ಹೇಳತೊಡಗಿದಳು:--ನಾನು ಅಭಿರಾಮಸ್ತಾಮಿ 
ಗಳೊಂದಿಗೆ ಮಾತನಾಡಿದೆನು; ಅವರ ಅಭಿಪ್ರಾಯದಲ್ಲಿ ಜಗತ್ತಿಂಹನಿಗೆ ನಿನ್ನನ್ನು 
ಕೊಟ್ಟು ವಿವಾಹವಾಗ ಕೂಡದೆಂದೂ, ನಿನ್ನ ತಂದೆಯು ಆ ವಿವಾಹಕ್ಕೆ ಸಮ್ಮತ 
ನಾಗುವುದಿಲ್ಲವೆಂದೂ, ಈ ಸುದ್ದಿಯು ನಿಮ್ಮ ತಂದೆಯ ಕಿವಿಗೆ ಬಿದ್ದರೆ ನನ್ನ 
ಪರಿಣಾಮವಾಗು ವುದು ದುಸ್ತರವೆಂದೂ ಹೇಳಿದರು. 

ಹಾಗಾದರೆ ಹೋಗಲೇಕೆ?' ಎಂದು ಹೇಳಿ, ತಿಲೋತ್ಕಮೆಯು ಅಧೋ 
ವದನೆಯಾಗಿ ಅಸ್ಬುಲ ಸ್ತರದಿಂದ ನೆಲವನ್ನು ನೋಡುತ್ತಾ ಪುನಃ, "ಹಾಗಾದರೆ 
ವತಕ್ಕು ಬೆ ಪಂಟ ಮಾತುಗಳನ್ನು ಸುರಿದಳು. 

ಮಲೆ ನಿತಕ್ಕೆ? ನಾನು ಇಂದಿನ ರಾತ್ರಿ ಹೋಗಿ ರಾಜಕುಮಾರನಿಗೆ 
ನಮ್ಮ ಪರಿಚಯವನ್ನು ಕೊಡುವುದಾಗಿ ವಾಗ್ಗಾನಮಾಡಿಲ್ಲವೆ? ಬರಿ ಪರಿಚಯ 
ದಂದೇನು ಮಾಡಬಲ್ಲನೋ ಗೊತ್ತಾಗುವುದಿಲ್ಲ; ನಾನೇನೋ ನಮ್ಮ ಪರಿಚಯ 
ವನ್ನು ಹೇಳಿಬಿಡುವೆನು; ಅವನು ಕರ್ತವ್ಯಾಕರ್ತವ್ಯವನ್ನು ಆಲೋ ಚಿಸಿಕೊಳ್ಳು 
ವನು; ಅವನು ನಿಜವಾಗಿ ನಿನ್ನಲ್ಲಿ ಅನುರಕ್ತ್ಕನಾಗಿದ್ದರೆ.... 

ತಿಲೋತ್ತಮೆಯು ಮಾತನ್ನು ಪೂರೈಸಗೊಡಿಸದೆ, ವಿಮಲೆಯ ಬಾಯಿಗೆ 
ಸೆರಗನ್ನು ಹಾಕಿ ಕೈಯಿಂದ ಭದ್ರವಾಗಿ ಮುಚ್ಚಿಕೊಂಡು, "ನಿನ್ನ ಮಾತನ್ನು 
ಕೇಳಲೆನಗೆ ನಾಚಿಕೆಯಾಗುತ್ತದೆ; ನಿನ್ನ ಇಷ್ಟವಿದ್ದೆಡೆಗೆ ಹೋಗು, ಆದರೆ ನನ್ನ 
ವಿಚಾರವನ್ನಾರಿಗೂ ಹೇಳಬೇಡ. ಮತ್ತೊಬ್ಬರ ವಿಚಾರವನ್ನು ಕುರಿತು ನನಗೆ 
ಹೇಳಬೇಡ'ವೆಂದು ಹೇಳಿದಳು. 


ಹಿ ದಟ್ಟ ಸು 


ವಿಮಲೆಯು ಪುನಃ ನಕ್ಕು " ಹಾಗಿದ್ದ ರ, ಈ ಚಿಕ್ಕವಯಸ್ಸಿ ನಲ್ಲೀ ಸಮುದ್ರ) 
ದಲ್ಲಿ ಮುಣುಗಿ ತೇಲೆಂದು ನಿನಗೆ ಹೇಳಿದವರಾರು? ' ಎಂದು ಕೇಳಿದಳು. 

ತಿಲೋತ್ತಮೆಯು, "ನೀನು ತೊಲಗಿಹೋಗು--ನಿನ್ನ ಮಾತನ್ನು ಹೆಚ್ಚು 
ಜೆೇಳಲಾರೆನು' ಎಂದಳು. 

ವಿಮಲೆ--ಹಾಗಾದರೆ ನಾನು ದೇವಮಂದಿರಕ್ಕೆ ಹೋಗುವುದಿಲ್ಲ. 

ತಿಲೋತ್ತಮೆ--ನೀನೆಲ್ಗಗೂ ಹೋಗಬೇಡಂದು ಅಡ್ಡಿಮಾಡಿದೆನೆ? ನಿನ್ನಿಷ್ಟ 
ಎದ್ದೆಡೆ ಹೋಗು, 

ವಿಮಲೆ- (ನಗುತ ನಗುತ) ಹಾಗಾದರೆ ನಾನು ಹೋಗಕೂಡದೊ? 

ತಿಲೋತ್ಕಮೆಯು ಪುನಃ ಅಧೋಮುಖಿಯಾಗಿ, "ಹೋಗು ಎಂದು 
ದೀರ್ಫುವಾಗಿ ಸಣ್ಣ ಔರಿಯಿ ಗ ಸುರಿದಳು, 

ವಿಮಲೆ- (ಪುನಃ ನಕ್ಕು, ಕೆಲವು ನಿವಿಷಗಳ ಬಳಿಕ) ಇಗೋ ನಾನು ಕಹೂರಲಿ. 
ನಾನು ಬರುವವರೆಗೂ ನೀನು ನಿದ್ರೆ ಹೋಗಬೇಡ. 

ಅದನ್ನು ಕೇಳಿ, ತಿಲೋತ್ಕಮೆಯು ಸ್ವಲ್ಪ ನಕ್ಕಳು. ಬಮಲೆಯು ಆ ನಗೆ 
ಯಲ್ಲಿ, " ಹೇಗೆತಾನೇ ನಿದ್ರೆ ಹೋಗುವೆನು? ಎಂಬ ಭಾವವು ಗರ್ಭಿತವಾಗಿದ್ದಿ 
ತೆಂದು ಚೆನ್ಹಾಗಿ ತಿಳಿದಳು. 

ಹೊರಟು ಹೋಗುವಾಗ ಜಡುಲಜ ಟು” ಹರಡದೆ ಕೈಯನ್ನು ತಿಲೋ 
ತ್ರಮೆಯ ಭುಜದಮೇಲಟ್ಟು, ಮತ್ತೊಂದು ಕೈಯಿಂದವಳ ಗಲ್ಲವನ್ನು ಪಿಡಿದು 
ಮುಖವನ್ನೆ ತ್ರಿ ಸರಳ ಪ್ರೇಮದಿಂದ ಸವಿತ್ರವಾಗಿದ್ದಾ ಮುಖವನ್ನು ನೋಡಿ, 
ಸ್ನೇಹಭರಿತೆಯಾಗಿ ಮುದ್ದಿಟ್ಟುಕೊಂಡಳು. ಅನಂತರ EN ಹೊರಟು 
ಹೋಗುವ ಕಾಲದಲ್ಲಿ ಅವಳ ಕಣ್ಣಿನಲ್ಲಿ ಕಂಬಸಿಯು ತುಂಬಿದುದನ್ನು ತಿಲೋ 
ತ್ರವೆಯು ಕಂಡಳು. 

ಆ ಕಾಲದಲ್ಲಿ ಕೂಟಡಿಯ ಬಾಗಿಲಿಗೆ ಆಶ್ಮನಿಯು ಒಂದು ವಿಮಲೆಯನ್ನು 
ಕುರಿತು, "ಯೆಜಮಾನರು ನಿನ್ನ ನ್ನು ಬರಹೇಳಿದರು? ಎಂದು ಹೇಳಿದಳು. 

ತಿಲೋತ್ಕಮೆಯು ಅದನ ಸ್ಸ ಕೇಳಿ, ಏಮಲೆಯ ಕಿವಿಯಲ್ಲಿ, "ಈ ಆಲಂಕಾರ 
ಗಳನ್ನೆಲ್ಲಾ ತೆಗೆದಿಟ್ಟು ಹೋಗು 5 ಎಂದಳು. 

ವಿಮಲೆಯು "ಭಯವೇನು?' ಎಂದಳು 

ವಿಮಲೆಯು ಬಖೀರೇಂದ್ರಸಿಂಹನ ಶೆಯನಾಗಾರಕ್ಕೈ ಇ ಹೋದಳು. ಅಲ್ಲಿ 
ವೀರೇಂದ)ನು ಮಲಗಿದ್ದನು. ದಾಸಿಯೊಬ್ಬಳು ಪಾದಸೇವೆಯನ್ನು ಮಾಡು 
ತ್ರಿದ್ದಳು. ಮತ್ತೊಬ್ಬಳು ಬೀಸಣಿಗೆಯಿಂದ ಗಾಳಿಯನ್ನು ಬೀಸುತ್ತಿ ದ್ವಳು. 
ವಿಮಲೆಯು ಹೋಗಿ ಮಂಚದ ಹತ್ತಿರ ನಿಂತು, " ನನಗೇನಾಚ್ದ ಟೆ ಜು 
ಕೇಳಿದಳು. 

* ತಂದನಾಗಾರಎ ಮಲಗುವ ಕೊಟಡಿ, 


ಹ್‌ ವು ಫಂದ ತೀ 


eR ಗ] ಯದು ಪೂ ಸರಾ ಬೋ ಹಾಚಾ ಖಾ ಜಾನಿ ಕಾ ಅಭಾ ಎಜು RNS ಇ ಆಜ ಸಾ ೧೫೩೫೪೦೧2 


ವೀರೇಂದ್ರಸಿಂಹನು ತಲೆಯನ್ನೆ ತ್ತಿ ನೋಡಿ ಚಮತ್ಯೃತನಾಗಿ, " ವಿಮಲೆ! 
ನೀನು ಕಾರ್ಯಾಂತರಕ್ಕೆ ಹೋಗುವಹಾಗಿದೆ ' ಎಂದನು. 

ಏಮಲೆ--ಅಹುದು, ಆದರೆ ಅಪ್ಪಣೆಯಾದುದೇನು? 

ವೀರೇಂದ್ರ--ತಿಲೋತ್ತಮೆಯು ಹೇಗಿದ್ದಾಳೆ? ಶರೀರದಲ್ಲಿ ಸುಸ್ಸವಿಲ್ಲ 


~ 


ದದ್ದವಳು ಈಗ ಸುಸ್ಪ ವಾಗಿದಾ ಬಳಿಯೆ? 
ಏಮೆಲೆ-ಜಿನ್ಸಾಗಿದ್ದಾಳೆ. 


ವೀರೇಂದ್ರನು, "ಹಾಗಾದರೆ, ನೀನು ಸ್ಪಲ್ಪ ಗಾಳಿಯನ್ನು ಹಾಕು; ಆಶ್ಮ 
ವಯು ಹೋಗಿ ತಿಲೋತ್ರಮೆಯನ್ನುು ಕರೆತರಳಿ' ಎಂದು ಹೇಳುತ್ತಲೇ, ಗಾಳಿ 
ಉನ ನ್ದ ಬೀಸುತ್ತಿದ್ದ ದಾಸಿಯು ಪ್ಲೈಜನಃ “ವನ್ನಿಟ್ಟು ಹೊರಟುಹೋದಳು. 


ಎಮು 'ಆಶ್ಮನಿಯನ್ನು. ಬಾಗಿಲಲ್ಲಿ ನಿಂತಿರಲು ಸಂಚ್ಹೆ ಮಾಡಿದಳು. 

ವೀರೇಂದ್ರನು ಮತ್ತೊಬ್ಬ ದಾಸಿಯನ್ನು ಘುರಿತು, "ನೀನು ಹೋಗಿ 
ತಾಂಬೂಲವನ್ಳು ತೆಗೆದುಕೊಂಡು ಬಾ' ಎಂದು ಹೇಳಿದನು. ಆಗ ಕಾಲೊತ್ತು 
ತಿದ್ಧವಳು ಹೊರಟು ಹೋದಳು. 

ವೀರೇಂದ್ರ ನಿಮಲೆ! ಇಂದಿದೇನಿಷ್ಟೊಂದು ಆಲಂಕಾರ? 

ನಿಮಲೆ--ಸ್ವಲ್ಪ ಕೆಲಸವಿದೆ. 

ವೀರೇಂದ್ರ_--ಅವ ಕೆಲಸ? ಹೇಳು, ತಿಳಿಯಬೇಕು. 

ವಿಮಲೆಯು, ಹಾಗಾದರೆ ಕೇಳಬಹುದೆಂದು ಹೇಳಿ, ಮನ್ಮಥಶಯ್ಯಾ ರೂಪ 
ಮಾದ ಕಣ್ಣುಗಳಿಂದ ವೀರೇಂದ್ರನನ್ನು ಕಣ್ಣಿರಿಸಿನೋಡಿ, ಪುನಃ, "ಹಾಗಾದರೆ ಕೇಳ 
ಹಮ: ದಿ ಸಾರ ನಿಮಿತ್ತವಾಗಿ ಹೋಗುವೆನು ' ಎಂದಳು. 

ವೀರೇಂದ್ರ -ಯಮನೊಂದಿಗೆ ಅಭಿಸಾರ? 

ವಮಲೆ--ಮನುಷ್ಯನೊಂದಿಗೆ ಶೂಡದೇಕೆ? 

ನೀರೇಂದ್ರ--ಅಂತಹ ಮನುಷ್ಯನಾವನು ಹುಟ್ಟಿ ದಾನೆ? 

ಏಮಲೆಯು---" ನತದೃಷ್ಟನೊಬ್ಬನು' ಎಂದು ಹೇಳಿ, ಜಾಗ್ರತೆಯಾಗಿ 
ಹೊರಟುಹೋದಳು. 





ಹನ್ಮೊಂದನೆಯ ಏಪ೦ಚೀದ 
| ಟ್ಟಿ 


ಆ ಶ್ಮನಿ ಯು ದೌ ತ್ಯ 


ಉದಿತ ಆಶ್ಮನಿಯು ಮಾಡಿದ್ದ ಸಂಜ್ಞೆಯ ಪ್ರಕಾರ ಬಾಗಿಲ ಹೊರಗೆ ನಿಂತು 
ಅವಳನ್ನೆ ದುರು ನೋಡುತಿದ್ದಳು. ವಿಮಲೆಯು ಬಂದು ಆಶ್ಮನಿಯನ್ನು 
ಸತಃ " ಆತ್ಮನಿ ! ನಿನಗೊಂದು ಏಕಾ೦ಜವನ್ಟು ಹೇಳುವುದಿದೆ' ಎಂದಳು. 


೫ ವ್ಯಜನ- ಬೀಸಣಿಗೆ. [| ಅಭಿಸಾ:. ಸಂಕೇತಮಾಡಿದ ಭೇಟಿ, ಮೇಳನ ಹ್‌ 


ಏಂ ದುರ್ಣೇಶನಂದಿಸಿ 


SS NN TS NR ATR RAT ARAN EN ಬ ಫೇ ಉ ಬಾ ಇಂ 








RN 


ಆಶ್ನನಿಯು, "ನಿನ್ನ ಅಲಂಕಾರ ಮುಂತಾದುದನ್ನು ದ 6 
ವಿಶೇಷವಿರಬೇಕೆಂದು 3೪ಡೆನು ಬಏ೦ದಳು. 

ವಿಮಲೆಯು, "ಇಂದೊಂದು ಕೆಲಸದ ನಿಮಿತ್ತವಾಗಿ ಸ್ವಲ್ಪ ದೂರ ಹೋಗಿ 
ಬರಬೇಕಾಗಿದೆ. ಆದರೆ ಸಮಯ ತಪ್ಪದೀ ಸಮರಾತ್ರಿಯಲ್ಲಿ ಒಬ್ಬ ಳೇ ಹೋಗ 
ಲಾರೆನು. ನಿನ್ನ ಹೊರತು ಮತ್ತಾರನ್ನೂ ಸಂಗಡ ಕರೆದುಕೊಂಡುಹೋಗಲಿಷ್ಟ 
ಎಲ್ಲ; ನೀನೇ ಸಂಗಡ ಬರಬೇಕು ' ಎಂದಳು. 

ಆಶ್ಮನಿಯು, "ಎಲ್ಲಿಗೆ ಹೋಗಬೇಕು?' ಎಂದು ವಿಚಾರಿಸಿದಳು. 

ವಿಮಲೆಯು, "ನೀನಾವಾಗಲೂ ಈರೀತಿ ವಿಚಾರಿಸಿದವಳೆಲ್ಲ' ಎಂದಳು. 

ಆಶ್ಮನಿಯು ಸ್ವಲ್ಪ ಅಪ್ಪತಿಭೆಃಯಾಗಿ, "ಹಾಗಾದರೆ ಸ್ಮಲ್ಪ ನಿಲ್ಲು ಒಂದು 
ಕೆಲಸವನ್ನು ಮಾಡಿಕೊಂಡು ಬರುವೆನು ' ಎಂದಳು. 

ಏಿಮಲೆ--ಮತೊ, ೦ದು ಮಾತು, ಕೇಳು, ನೀನು ಮೊದಲು ನೋಡಿದ್ದ 79; 
ರಾರನ್ನಾ ದರೂ ಪುನಃ ನೋಡಿದರೆ ಅವರು ನಿನ್ನನ್ನು ಗುರುತಿಸಬಲ್ಲರೆ? 

ಆಶ್ಮರಿ--(ವಿಸ್ಮಿತೆಯಾಗಿ) ಅವರಾರು? 

ವಿಮಲೆ--ಕುಮಾರ ಜಗತ್ತಿಂಹನನ್ನು ನೋಡಿದರೆ ಆತನು ನಿನ್ನನ್ನು 
ಗುರುತಿಸುವನೆ? 

ಅಶ್ಮನಿಯು ಸ್ವಲ್ಪ ಹೊತ್ತು ನೀರವವಾಗಿದ್ದು ಅನಂತರ ಗದ್ಗದ ಸ್ವರದಿಂದ 
"ಆಂತಹ ಸಮಯವು ಬರುವುದೆ?' ಎಂದಳು, 

ಏಮಲೆ--ಬಂದರೂ ಬರಬಹುದು. 

ಲಶ್ಮನಿ--ಕುಮಾರನು ಅಗತ್ಯವಾಗಿ ಗುರುತಿಸುವನು. 

ವಿಮಲೆ--ಹಾಗಾದರೆ, ನೀನು ಬರಕೂಡದು.  ಮತ್ತಾರನ್ನು ಕರದು 
ತೊಂಡು ಹೋಗಲಿ? ಒಬ್ಬಳೇ ಹೋಗುವುದಕ್ಕಾಗುವುದಿಲ್ಲ. 

ಆಶ್ಮನಿ ಕುಮಾರನನ್ನು ನೋಡಲು ಆಸೆಯುಳ್ಳವಳಾಗಿದ್ದೇನೆ. 

ವಿಮಲೆ--ನಿನ್ನ ಆಸೆಯು ಹಾಗಿರಲಿ. ಈಗಾರನ್ನು ಕರೆದುಕೊಂಡು 
ಹೋಗಲಿ? 

ಏಮಲೆಯು ಯೋಜಚನೆಮಾಡುತ ನಿಂತಳು.  ಆಶ್ಮನಿಯು ಇದ್ದಕ್ಕಿದ್ದ 
ಹಾಗೆ ಬಾಯನ್ನು ಸೆರಗಿನಿಂದ ಮುಚ್ಚಿಕೊಂಡು ನ ನಕ್ಕ ಳು. ವಿಮಲೆಯು ನೋಡಿ, 
"ಕಾರಣವಿಲ್ಲದೆ ನಗಲೇಕೆ?' ಎಂದಳು. 

ಆಶ್ಮನಿಯು, "ನಮ್ಮ ಮನ್ಮಥ ದಿಗ್ಗಜನನ್ನು ನಿನ್ನ ಸಂಗಡ ಕಳುಹಕೂಡ 
ದೇಕೆಂದು ಯೋಚಿಸಿದೆನು ' ಎಂದಳು. 

ಏಮಲೆಯು ನಕ್ಕು, ಉಲ್ಲಾಸದಿಂದ, "ಅದೇ ಒಳ್ಳೆಯದಾದಾಲೋಜನೆ. 
ನಮ್ಮ ರಸಿಕರಾಜನನ್ನು ಕರೆದುಕೊಂಡು ಹೋಗುವೆನು ' ಎಂದಳು, 

* ಅಪ್ರತಿಭೆಎ ನಿಭ್ರಮೆ. 


ಸಹನ ಂದನೆಯ ಪರಿಚ್ಛೇದ. ೪೧ 


I A me NN ಪ ಪ ~ ಆರ 


ಶ್ಮನಿಯು Sa, "ಬೇಡ, ನಾನು ಹುಡುಗಾಟಕ್ಕೆ ತಿ 

RE ವಿಮಲೆಯು, "ಹುಡುಗಾಟಿವಲ್ಲ; ಆ ಬೆಪ್ಪು ಬ್ರಾಹ್ಮಣನಲ್ಲಿ ನನಗ 
ವಿಶ್ವಾಸವಿಲ್ಲ; ಅಂಧರಿಗೆ ರಾತ್ರಿಗೂ ಹಗಲಿಗೂ ಭೇದವಿಲ್ಲ; ಅವನಿಗಾವ್ರದೂ 
ಗೊತ್ತಾಗುವುದಿಲ್ಲ; ಆದುದರಿಂದ ಅವನಲ್ಲಿ ಅಪನಂಬಿಕೆಯಿಲ್ಲ; ಆದರೆ ಆ 
ಬ್ರಾಹ್ಮಣನು ಬರಲಿಷ್ಟ ಪಡುವನೋ ಅಲ್ಲವೊ?” ಎಂದಳು. 

ಆಶ್ಮನಿಯು ನಕ್ಕೂ, ಆ ಭಾರವು ನನ್ನ ಮೇಲಿರಲಿ; ನಾನೊಂದುಷಾಯ 
ವನ್ನು ಹೂಡಿ ಅವನನ್ನು ಕರೆತರುವೆನು; ಅದುವರೆಗೂ ನೀನು ಬಾಗಿಲಲ್ಲಿರು, 
ಎ೦ದು ಹೇಳಿ, ನಗುತ ನಗುತ ದುರ್ಗದಲ್ಲೊಂದು ಕುಟೀರಾಭಿಮುಖವಾಗಿ 
ಹೊರಟು ಹೋದಳು. 

ಅಭಿರಾಮಸ್ವಾಮಿಯ ಶಿಷ್ಯನೊಬ್ಬ ಗಜಪತಿ ವಿದ್ಯಾದಿಗ್ಗಜನೆಂಬುವನನ್ನು 
ನಮ್ಮ ಪಾಠಕ ಟ್‌ ಮೊದಲೇ ಪರಿಚಯಮತಾಡಿಕೊಟಿ ಸದ್ದೇವಷ್ಟೆ. 
ಆವ ಕಾರಣದಿಂದ ವಿಮಲೆಯು ಆ ಶಿಷ್ಟೆನಿಗೆ ರಸಿಕರಾಜರಸೋಪಾಧ್ಯಾಯನೆ೦ಬ 
ಹೆಸರನ್ನು ಕೊಟ್ಟಿದ್ದಳೋ ಅದನ್ನೂ ಪಾಠಕ ಮಹಾಶಯರು ಆರಿತಿರುವರು. 
ಆ ಮಹಾಪುರುಷನೇ ಆಶ್ಮಸನಿಯುದ್ದೇಶಿಸಿ ಹೋದ ಕುಟೀರಕ್ಕೆ ಅಧಿಕಾರಿ 
ಯಾಗಿದ್ದನು. ದಿಗ್ಗಜ ಮಹಾಶಯನು ದೈರ್ಫ್ಯಇದಲ್ಲಿ ಐದು ಮೊಳವಾಗ 
ಬಹುದು. ಅಡ್ಡ ಗಲದಲ್ಲಿ ಪ್ತಲ್ಪ ಹೆಚ್ಚು ಕಡಿಮೆ ಒಂದು ಅಡಿಯಾಗಬಹುದು. 
ಕಾಲುಗಳು ಪೃ ಸೃದಿಂದ ಅಂಗುಷ್ಟ ಪರ್ಯಂತ ನಾಲ್ಕು ಮೊಳವಿದ್ದವಲ್ಲದೆ ದಪ್ಪದಲ್ಲಿ 
ಸ್ವಲ್ಪ ದಪ್ಪದಾದ ಎರಡು ಕಾನ್ನಗಳನ್ನು ಹೋಲಬಹುದು. ಆ ಮಹಾಶಯನು 
ವರ್ಣದಲ್ಲಿ ಅಜ್ಚಕಪ್ಪು. ಕಾಲುಗಳನ್ನು ನೋಡಿದರೆ, ಅಗ್ನಿದೇವನು ಕಾಷ್ಠವೆಂಬ 
ಭ)ಮೆಯಿಂದ ಭಕ್ಷ್ಮಣವನಾಡಲೆತ್ತಿ ಸಿ, ಸ್ಪಲ್ಪವೂ ರಸವಿಲದಿದ್ದುದರಿಂದ ಅವುಗಳನು 
ಅರ್ಧಾಂಗಾರಮಾಡಿ ಉಗಿದು ಬಿಟ್ಟಿದ್ದಂತೆ ತೋರುವುದು. ದಿಗ್ಗಜ ಮಹಾಶಯನು 
ಎತ್ತರದ ದೆಸೆಯಿಂದ ಸ ಸ್ವಲ್ಪ ಕುಗ್ಗಿ 'ಅವಯವಗಳಲ್ಲಿ ಮೂಗು ಪ್ರಬಲವಾದುದಾ 
ಗಿದ್ದಿತು. ಶರೀರದಲ್ಲಿ ಕಡಿಮೆಯಾದ ಮಾಂಸವೆಲ್ಲಾ ತಕ್ಕಮಟ್ಟಿಗೆ ನಾಸಿಕದಲ್ಲಿ 
ಸರಿಮಾಡಲ್ಪಟ್ಟಿದ್ದಂತೆ ಪ್ರಕಾಶಿಸುತ್ತಿದ್ದನು. ಅವನು ಮೆಂಡೆಯನ್ನು ಪನಂಡನ 
ಮಾಡಿಕೊಂಡಿದ್ದು ದುಡ್ಡಿನ ಪ್ರಮಾಣದ ಶಿಖೆಯ ಸಣ್ಣ ಗಂಟು ನೆತ್ತಿಯಮೇಲೆ 
ಮುಂದಕ್ಕೆ ಬಿದ್ದಿದ್ದಿತು. ಮುಖದಲ್ಲಿ ಅಂಗಾರಾಕ್ಸ ತೆಯ ಪುಚುರವಾಗಿದ್ದುದ 
ರಿಂದ ದೇದೀ ಪ್ಯವನಾನವಾಗಿದ್ದಿತು. 

ಗಜಪತಿಯು ವಿದ್ಯಾದಿಗ್ಗಜನೆ೦ಬ ಬಿರುದನ್ನು ಔಪಚಾರಿಕವಾಗಾಗಲಿ 
ಹಿರಿಯರ ಗೌರವಕೊ ಸ್ವೀಸ್ಟರವಾಗಾಗಲಿ, ದಾಕ್ಸಿಣ್ಯದ ಮೇಲಾಗಲಿ ಸಜಿದುದ್ದ. 
ಏಕೆಂದರೆ, ಅವನ ಬುದ್ಧಿಯು ಅತಿ ತೀಕ್ಷ್ಮ ವಾದುದು. ಬಾಲ್ಯದಲ್ಲಿಯೇ ಶಿವ 
ಪುರಿಯ ಪಾಠಶಾಲೆಯಲ್ಲಿ ಮುಗ | ಬೋಧವೆಂಬ ವ್ಯಾಕರಣವನ್ನೊ ಸೀದು ವುದಕ್ಕೆ 


%ದೈರ್ಫ್ಯ ವಾ ಐತ್ತರ, 


೪೨ ಜ್‌ ಶನಂದಿನಿ 


ಹಾ ಸ ಬಜಾರ್‌ Ve 


ತೊಡಗಿ ಏಳುವರೆ ತಿಂಗಳುಗಳೊಳಗಾಗಿ "ಸಹರ್ಣೇಘ8' ಖಂಬ ಸೂತೃವನ್ನು 
ಅದರ ವೃತ್ತಿಯೊಡನೆ ಪೂರ್ತಿಯಾಗಿ ಮುಖಸ್ಥವ ಮಾಡಿದ್ದನು. ಪಾಠಶಾಲೆಯ 
ಭಟ್ಟಾಚಾರ್ಯ ಮಹಾಶಯರ ಅನುಗ್ರಹದಿಂದ ಹದಿನೈದು ವರ್ಷದೊಳಗಾಗಿ 
ಇಪ್ಪತ್ತು ಮೂವತ್ತು ಸಹಪಾಠಿಯೊಡನೆ ಪಾಠಮಾಡಿ ಶಬ್ದಕಾ೦ಡವನ್ನು ಮುಗಿ 
ಸಿದನು. ಅನಂತರ ಮತ್ತೊಂದು ಕಾಂಡವನ್ನು ಪ್ರಾರಂಭಿಸುವುದಕ್ಕ ಮೊದಲು 
ಅಧ್ಯಾಪಕರಾದ ಭಟ್ಟಾಚಾರ್ಯ ಮಹಾಶಯರು ಶಿಷ್ಣನಿಗೆ ಪೂರ್ವಕಾಂಡದಲ್ಲೆಷ್ಟರ 
ಮುಟ್ಟಿಗೆ ವ್ಯುತ್ಪತಿ ಶಿ ಯಾಗಿದೆಯೋ ನೋದಬೇಕೆಂದ ಶಿಷ್ಯನನ್ನು ಪಸಕ ಮುಗು 
ರಾಮ ಶಬ್ದದ ಉತ್ತರದಲ್ಲಿ "ಅಂ' ಪೃತ್ಣುಯ ರ ಬಂದರೆ ಏನಾಗುವುದು ಬರು 


ಕೇಳಿದರು. ಶಿಷ್ನನು ಬಹಳ ಹೊತ್ತು ಧ್ಯಾನಿಸಿ ನೋಡಿ, "ರಾಮಾಂಬಾ 
ಎ೦ದಾಗುವುದೆಂದು ಬ ತುರಲಣ ನ್ನು ಕೊಟ್ಟನ ನು... ಅಧ್ಯಾಪಕರು. ಬಹಳ 
ಕ್ಟ ೧) 


ಸಂತೋಷಪಟ್ಟು, " ಚು! ಜಗ ವಿದ್ಯೆ ದಾ ಇಯಿತು; ಮನೆಗೆ ಹೋಗು; ಇಲ್ಲಿಗೆ 
ಪಾಠವು ಸಾಂಗವಾಯಿ ಶು; ನಿನಗೆ ಪ ತ ಹೇ ವುದಕ್ಕೆ ನನ್ನ ಬ್ಲ ಹೆಚ್ಚಿ ಎದೆ 
ಯಿಲ್ಲ'ವೆಂದು ಹೇಳಿದರು. 
ಗಜಪತಿಯು ಕೇಳಿ ಸಾಹ೦ಕಾರಚಿತ, ನಾ ಭಟ್ಟಾಚಾರ್ಯರನ್ನು ಕುರಿತು, 
pe ವಿಜ್ಞಾ ಕನ್ಯ: ಓರಂಗರಿಫಕ್‌ಗೆ ಎಂ ಎ೦ದು 
ಕೇಳಿದನ ಅಧ್ಯ ಪಕರಾದ ಭಟ್ಟಾ ಚಾರ್ಯರು ಹಾಗೆಯೇ ಚಿಂತಿಸಿ "ಆಯ್ಯಾ 
ಶಿಷ್ಯ! ನೀನು ಮಾಡಿರುವ ಎಿದ್ಯೋಪಾರ್ಜನೆಗೆ ತಕ್ಕ ನಗ ವಳಿಗಳಾವವೂ 
ಇಲ್ಲ. ಅದಕ್ಕೊಂದು ನೂತನವಾದ ಬಿರುದು ಆವತ್ಯಕವಾಗುವುದಾದುದರಿಂದ 
ನೀನು ವಿದ್ಯಾದಿಗ್ಗಒನೆಂಬ ಬಿರುದನ್ಟು ಗ್ರುಹಣಮಾಡು' ಎಂದು ಹೇಳಿದರು. 
ದಿಗ್ಗಜನು ಹೃಷ್ಟಚಿತ್ತನಾಗಿ 21%. ಹತಿದಗಳಿಗರ ೪ 'ಭಿತುರಿನೆ ಈಡ ಹನಿಗೆ 
ಹೊರಟುಹೋದನು. 
ಮನೆಗೆ ಬಂದ ಬಳಿಕ ದಿಗ್ಗಜಪಂಡಿತನು ಮನಸ್ಸಿನಲ್ಲಿ, "ವ್ಯಾಕರಣದಲ್ಲಿ 
ಕೃತವಿದ್ಯನಾದೆಸು, ಸ್ಟ್ರೃತಿಗಳನ್ನು ನೋಡಬೇಕಾದುದು ಆವಶ್ಯಕ ; ಅಭಿರಾಮ 
ಸ್ಪಾವಿಿಯು ದೊಡ್ಮ ಪಂಡಿತರೆಂದು ಕೇಳಿದ್ದೇನೆ. ಅವರನ್ನು ಬಟ್ಟರ ನನಗೆ ವಿದ್ಯೆ 
ಯನ್ನು ಹೇಳತಕ್ಕುವರಾರೂ ಕಾಣುವುದಿಲ್ಲವಾದಕಾರಣ ಅವರಲ್ಲಿ ಹೋಗಿ ಸ್ಮೃತಿ 
ಯನ್ನು ನೋಡಬೇಕಾದುದು ಆವಶ್ಯಕ'ವೆಂದು. ಸ೦ಕಲ್ಪಮಾಡಿಕೊಂಡು, 
ದುರ್ಗದಲ್ಲಿ ಒಂದಿದ್ದುಕೊಂಡಿದ್ದನು. ಅಭಿರಾಮಸ್ತಾವಿನಿಯು ಅನೇಕರಿಗೆ ಪಾಠ 
ನ್ನು ಹೇಳುತ್ತಿದ್ದನು. ಆರಲ್ಲಿಯೂ ಅವಿಶಾಸವಿರಲಿಲ್ಲ. ದಿಗ್ಗಜನು ಕಲಿತರೂ 
ಕಲಿಯದಿದ್ದರೂ ಅಭಿರಾಮಸ್ವಾವಿಿಯು ಅವನಿಗೂ ಪಾಠವನ್ನು ಹೇಳುತ್ತಿದ್ದನು. 
ಕ ಎಿದ್ಯಾದಿಗ್ಗ ಜನು ಕೇವಲ ವ್ಯಾಳರಣ, ನ್ಯಾಯಶಾಸ್ತ್ರ, ಸ್ಕೃತಿ 
ಸಂಹಿತೆ ಇವುಗಳಲ್ಲಿ ತ ಶವೇ ಪರಿಚಯವುಳ್ಳ 1 ವನಾಗಿರಲಿಲ್ಲ; ಆಲ೦ಕಾರಶ್‌ಸ 


ರು 
ದಲ್ಲಿಯೂ ಪಾರಂಗತನಾಗಿ ರಸಿಕನಾಗಿದ್ದನು. ಹಿಂದೆ ವಿಮಲೆಗೆ ಉಪೆಮಾನವಾಗಿ 


ಹನ್ನೆ ರಡನೆಯ ಪರಿಚ್ಛೇದ ೪ಫಿ 


ಹೇಳಿರುವ ಫೃತಭಾಂಡವೇ ಅದಕನ್ಟುದಾಹರಣವಾಗಿದೆ. ಅವನ ರನಿಕತೆಯನ್ನೂ 
ಅಲಂಕಾರಶಾಸ್ತ್ರದಲ್ಲಿ ಪಾಂಡಿತ್ಯವನ್ನೂ ಪ್ರಾಯಶಃ ಆಶ್ಮನಿಯನ್ನುದ್ದೇಶಿಸಿ 
ಪ್ರಕಾಶಮಾಡುತ್ತಿದ್ದನು. ಅದಕ್ಕೊಂದು ಪ್ರಒಲವಾದ ಕಾರಣವೂ ಇದ್ದಿತು. 
ಆಗಾಗ್ಗೆ ಗಜಪತಿಯು ಮನಸ್ಸಿನಲ್ಲಿ ತಾನೀ ಭರತಖಂಡದಲ್ಲಿ ಕೃಷ್ಣಲೀಲೆಗೋಸ್ಟರ 
ಅವತಾರವನ್ನೆ ತ್ತಿರುವುದೆಂದೂ ಮ೦ದಾರಣವೇ ಬೃ೦ದಾವನವೆಂದೂ ವಧೂ ಆಶ್ಮ 
ನಿಯೇ ತನ್ನ ರಾಧೆಯೆಂದೂ ಆಕಾಶದಲ್ಲಿ ವಿಹರಿಸುತ್ತಿರುವನು. ಆಶ್ಮನಿಯೂ 
ಬಹಳ ರಸಿಕ. ಆ ಮದನಮೋಹನನು ಅವಳಿಗೆ ಸಿಕ್ಕಿದುದು. ಒಂದು ಮಾನರಕ್ಕೆ 
ಪ್ರತಿನಿಧಿಯಾಯ ತು... ಬವಮಲೆಯೂ ಅದನ್ನು ತಿಳಿದವಳಾಗ ಆಗಿಂದಾಗ ಆ 
ವಾನರ ನಾಟ್ಯಕ್ಕೆ ಹೋಗುತ್ತಿದ್ದಳು. ದಿಗ್ಗಜನು ಒಮ್ಮೋರ್ಮೆ, "ಅವಳೇ ನನ್ನ 
ಚಂದ್ರಾವಳಿ; ನನ್ನ ಉತ್ಪ್ಸೆ ಕ್ಟಾ ಲಂಕಾರವಾದ ಫೃತಭಾಂಡವನ್ನು ಹೇಗೆ ಜೆಲ್ಲಿ 
ದ್ದೇನೆ; ಭಾಗ್ಯವಶತಃ ವಿಮಲೆಯು ನನ್ನೂ ಉಲ್ಲೇಖನವು ನನ್ನ ಸ್ಪಂತ ಪಾಂಡಿತ್ಯ 
ಪ್ರಭಾವದಿಂದ ಕಲ್ಪಿತವಾದುದೆಂದು ತಿಳಿದಿರುವಳೇ ಹೊರತು ನಾನದನ್ನು ತರ 
ರಿಂದ ಕೇಳಿ ತಿಳಿದುದೆಂದು ಅರಿತಿಲ್ಲ'ವೆಂದು ಮುಂತಾಗಿ ಮನಸ್ಸಿನಲ್ಲಿ ಆಲೋಜಚಿ 
ಸುತ್ತಾ ಸಂತೋಷಿಸುತ್ತಿರುವನು. 

ಇ೦ದು ಮಾಧವನ ಅದೃಷ್ಟಕ್ಕೆ ಪಾರವಿಲ್ಲ; ವೃಕಭಾನುಸುತೆಯಾದ 
ರಾಧೆಯೇ ಕುಂಜಕುಟೀರಕ್ಕೆ ಬರುತ್ಕಾಳೆ! 


ಹನ್ನಿರಡನೆಯಿ ಖರಚ್ಛೇದ 

ಆಶ್ಮನಿಯ ಅಭಿಸಾರ 
ಗ್ಗ ಗಜಪತಿಯ ಮನೋಮೋಹಿನಿಯಾದ ಆಶ್ಮನಿಯು ಎಷ್ಟೊ೦ದು 
ರೂಪವತಿಯೆಂಬುದನ್ನು ತಿಳಿಯಲು ನಮ್ಮ ಪಾಠಕ ಮಹಾಶಯರಿಗೆ 
ವಿಶೇಷ ಕೌತೂಹಲವುಂಬಾಗಿರುವುದಕ್ಕೆ ಸಂದೇಹವಿಲ್ಲವಾದುದರಿಂದ ಅವರ ಆಶಿ 
ಯನ್ನು ಪೂರ್ತಿಗೊಳಿಸುವೆವು. ಆದರೆ ಸ್ತ್ರೀವರ್ಣನೆಯ ವಿಷಯದಲ್ಲಿ ನಮ್ಮ 
ಆಧುನಿಕ ಗ್ರಂಥಕರ್ತರೂ ಪಂಡಿತರೂ ಅವಲಂಬಿಸಿರುವ ಪದ್ಧತಿಯನ್ನು ಬಿಟ್ಟು 
ನಮ್ಮುಂತಹವರು ಬೇರೆ ಪದ್ಧತಿಯನ್ನನುಸರಿಸುವುದು ಅತಿ ದೃಷ್ಟಃ ಕಾರ್ಯ 
ವಾದುದರಿಂದ ನೂತನ ಗ್ರಂಥಕರ್ತರ ಪದ್ದತಿಗನುಸಾರವಾಗಿ ಪ್ರಥಮದಲ್ಲಿ 

ಮಂಗಳಾಚರಣೆಯನ್ನು ಮಾಡುವುದು ಕರ್ತವೃವು. 
ಹೇ ವಾಗ್ದೇವೀ ಹೇ ಕಮಲಾಸನೆ! ಶರದಿಂದುನಿಭಾನನೆ! ೫% ಅಮಲ 
ಕಮಲ-ದಳ-ನಿಂದಿತ-ಚರಣೆ! ಭಕ್ಕಜನವತ್ಸಲೆ! ನನಗಾ ಚರಣಕಮಲದ ಛಾಯೆ 
ಯನ್ನು ದಯಪಾಲಿಸು! ನಾನು ಆಶ್ಮನಿಯ ರೂಪವನ್ನು ವರ್ಣನೆ ಮಾಡುವೆನು. 


೫ ದೃಷ್ಟ ಇ ಬುದ್ಧಿಗೇಡಿ ತನ. 1 ಶರದಿಂದುನಿಭಾ ನನೆ ಎ ಶರತ್ಮಾ ಲದ ಚಂದ್ರನಹಾಗೆ ಮುಖವುಳ್ಳ ವಳೆ, 


ಳಳ ಜಸು ಶಫಂದಿನ 


ಹೇ ಹ ಸಬ! ಹೇ ಏಶಾಲ 
ರಸಾಲದೀರ್ಫ* ಸಮಾಸಪಟೋಲ ಸೃಷ್ಟಿಕಾರಿ£ ಣಿ! ಕ್ಸಣ ಮಾತ್ರ ನಿನ್ನ ಪದ 
ನಖಾಗ)ಭಾಗದಲ್ಲಿ ಸ್ಥಾನವನ್ನು ಕೊಡು, ನಾನು ಆಶ್ಮನಿಯ ರೂಪವರ್ಣನೆಯನ್ನು 
ಮಾಡುವೆನು. ಸಮಾಸವೆಂಬ ಪಟೋಲವನ್ನೂ, ಸಂಧಿಯೆಂಬ ವೃಂತಾಕ,[ವನ್ನೂ, 
ಉಪಮಾ ಎಂಬ ಕದಳಿಕ್ಕಿಯನ್ನೂ ರಂಧನವಾಡಿ! ನಿನಗೆ ನೈವೇದ್ಯವಾಗಿ ಸಮರ್ವಿ 
ಸುತ್ತೇನೆ. ಹೇ ಪ೦ಡಿತ ಕುಲೇಪ್ಸಿತ ಪಯಃ ಪ್ರಸ್ರುವಿಣಿ! _ ಹೇಮೂರ್ಬಜಒನ 
ಕ್ರಚಿತ್‌ ಕೃಪಾಕಾರಿಣಿ | ಹೇ ಅಂಗುಲೀ-ಕಂಡೂಯನ-ವಿಷಮ-ವಿಕಾರ-ಸಮು 
ತ್ಸಾದಿನಿ!| ಹೇ ಸರ್ವತಂತ್ರ ಸ್ವತಂತ್ರ ಪ್‌) ಢ-ಪಂಡಿತ -ಪ್ರವರ -ಪೃತಿಷ್ಟ್ರಿತ — 
ಸಂಸ್ಕೃತ-ಪಾಠಶಾಲಾ-ವಿದ್ಯಾಪ್ರದೀಪ-ತೈೈಲ-ಪ್ರ ದಾಯಿನಿ! ನನ್ನ ಬುದ್ದಿ 
ಪ್ರದೀಪವನ್ನು ಒಮ್ಮೆ ಉಜ್ಜಲಮಾಡು. ಹೇ ಮಾತೆ! ನಿನಗೆರಡು ರೂವುಗಳು. 
ನೀನು ಕಾಳಿದಾಸನಿಗಾವರೂಪ ಪದಿಂದ ಭರಪ್ರದೆಯೋ, ನಿನ್ನಾವ ಪ್ರಕೃತಿಯ 
ಪ್ರಭಾವದಿಂದ ರಘುವಂಶ, ಕುಮಾರಸಂಭವ, ಮೇಘದೂತ, ಶಕುಂತಲಾ 
ಮುಂತಾದ ಗ್ರಂಥಗಳು ಕಲ್ಪಿತವಾದುಪೋ, ಆವ ಸ)ಕೃತಿಯ ಧ್ಯಾನದಿಂದ ವಾಲ್ಮೀ 
ಕಿಯು ರಾಮಾಯಣವನ್ನೂ, ಭವಭೂತಿಯ ಮಾಲತೀಮಾಧನವನ್ನೂ, ಭಾರ 
ವಿಯು ಕಿರಾತಾರ್ಜುನೀಯವನ್ರೂ ರಚನೆಯಂಗೈದರೋ ಆರೂಪ ದಿಂದ ನನ್ನ 
ಸ್ಫಂಧಾರೋಹಣಮಾಾಡಿ (1 ನನ್ನ ಜ.1 ಗೆಕೆ (ಶವನು ) ೦ಬುಮಾಡಬೇಡ. ಆವ 
ಮೂರ್ತಿಯನ ನ್ಫು ಭಾವಿಸಿ ನೀ ನು ನ್ಫಷಧವನ್ನು ಬಸನ ಆವ ಪ್ರಕೃತಿಯ 
ಪುಸಾದದಿಂದ ಷಡಕ್ಟ ರನು ರಾಜಶೇಖರವನ್ನು ಬರೆದು ಅಪೂರ್ವ ರೂಪವರ್ಣನೆ 


ಜೆ 


ಯನ್ನು ಮಾಡಿ ಕರ್ನಾಟದೇಶಕ್ಕೆ ಮನೋಮೋಹವನ ತ ೦ಟುಮಾಡಿದನೋ, 


ಆವ ಪ್ರಸಾದದಿಂದ ವಿದ್ಯಾಗುರುಗಳು ಹುಟ್ಟಿ ಸಾಠಶಾಲಾಧ್ಯತ್ಹ ರಾಗಿ ಮೂರ್ತಿ 
ಗೊಳಿಸಿ ಪ್ರುಕಾಶಿಸುತ್ತಿದ್ದಾರಯೋ ಅಂತಹ ರೂಪದಿಂದ ಕ್ಸಣ ಮಾತ್ರ ನನ್ನ 
ಸ್ಕಂಧದಲ್ಲಿ ಆವಿರ್ಭೂತೆಯಾಗು. ನಾನು ಆಶ್ಮನಿಯ ರೂಪವರ್ಣನೆಯನ್ನು 
ಮಾಡುವೆನು. ಅವಳು ಹೇಗಿದ್ದಳೆಂದರೆ: 


ತಮಗಿಂತಲೂ ಹೆಚ್ಚು ಶೋಭಾಯಮಾನವಾದ ಆಶ್ಮನಿಯ ವೇಣಿಯ 
ಪ್ರಭಾವವನ್ನು ಕಂಡು ಫಣಿಗಳೆಲ್ಲವೂ ಪರಿತಾಪದಿಂದ ಮನಸ್ಸಿನಲ್ಲಿ ತಾವು 





* ರಸಾಲದೀರ್ಥ .. ಕಬ್ಬಿನ ಜಲ್ಲೆ ಯಹಣಗೆ ಉದ್ದವಾದ. | ಸಮಾಸಪಟೋ ಲ ಸಮಾಸವೆಂಬ 
ಪಡವಲಕಾಯಿ. 7 ವೃಂತಾಕ... _ ಬದನೇಕಾಯಿ. 9 ಕದಳಿ - ಬಾಳೇಕಾಯಿ. % ರಂಥನಮಾಡಿ 
ಅಡುಗೆ ಮಾಡಿ, | ಅಂಗುಲಿೀಕಂಡೂಯನ ವಿಷಮನಿಕಾರ ಸಮುತ್ಪಾದಿಸಿ :ಹುರುಕನ್ನು ಹೆ ಬೆರಳಿಂದ 
ತುರಿಸುವು ದರಿಂದ (ಮುಖದಲ್ಲಿ ) ಕಷ್ಟವಾದ ಸು! ಉಂಟುಮಾಡುವವಳೆ (ಪಂಡಿತರಲ್ಲ ನೇಕರಿಗೆ 
ಆರೈಕೆ ಸಾಲದೆ ಮೈಯಲ್ಲಿ ಹುರುಕು ಹೆಚ್ಚಾಗಿ ಸಹಾ ಆದರಮೇಲೆ ಸೈಯಾಡುತಿ Sd ಸೈ. ಸಂಸ ತ 
ಪಾರಶಾಲಾ ವಿದ್ಯಾ ಪ ನೀಪತ್ಸೆಲಪ 'ದಾಯಿಖನಿ-- ವಂಡಿತರು ಇಟ್ಟುಕೊಂಡಿರುವ ಸ: ಸ ತ ಪಾರಶಾಲೆ 
ಗಳಲ್ಲಿ ಹೇಳಿಕೊಡುವ ನಿದ್ದೆಯೆ5ಬ ದೀವಕೆ ಎಣ್ಣೆ ಯನ್ನು ಹಾಕುವವಳೆ. @ ಸರಾ ದೋಹಣಮಾಡಿ 
ಭುಜದಮೇಲೇರಿ ( ಸರಸ ತಿಯನ್ನು ಜಹ್ಹಾಗ ದಲ್ಲಿ ಎಂದರೆ ನಾಲಗೆಯ ತುದಿಯಲ್ಲಿ ನರ್ತನ 


ಮಾಡೆಂದು ಪಾ )ರ್ಥಿಸತಕ್ಕುದು. EN ಹೇಳುವುದು ಪರಿಹಾಸ ಕ್ಯ) ki 


ಹನ್ನೆರಡನೆಯ ಪರಿಚ್ಛೇದ ೪೫ 


ಇಂದಿಗೆ ಪರಾಜಿತರಾದಕಾರಣ ಮುಂದೆ ದೇಹವನ್ನು ಧರಿಸಿ ಜನಗಳೆದುರಿಗೆ 
ತಿರುಗಾಡುವುದು ಬಹಳ ಲಜ್ಜಾಸ್ಪದವಾದುದರಿಂದ ಆರ ದೃಷ್ಟಿಗೂ ಬೀಳದಹಾಗೆ 
ಡೊಗರುಗಳಲ್ಲಿ ಸೇರಿಕೊಳ್ಳ ಬೇಕೆಂದು ಯೋಚಿಸಿ ಹುತ್ತಗಳನ್ನು ಹೊಕ್ಕವು 
ಬುಹ್ಮನಾ ಪು ಪ್ರಮಾದ ಸಂಭವವನ್ನು ನೋಡಿ ತನ್ನೊ ಳು ತಾನೇ ಸ ಡಿ ವಲ್ಮೀಕ 
ಪ್ರವೇಶ ಮಾಡಿಬಿಟ್ಟು ದುದರಿಂದ. ಮುಂದೆ ಮನುಷ್ಯರನ್ನು ದ೦ಶನಃಜಮಾಡ 
ತಕ್ಕ ವರಾರೂ ಇಲ್ಲದಹಾಗಾಗುವುದೆಂದು ಭಯಪಟ್ಟು, ಬಲಾತ್ಥ್ಯಾರದಿಂದಾ 
ಸರ್ಪಗಳ ಬಾಲವನ್ನು ಹಿಡಿದೆಳೆದು ಪುನಃ ಭೂನಿಂಯಮೇಲೆ ತಂದು ಬಿಟ್ಟನು 
ಸರ್ಪವು ನೆಲದಮೇಲೆ ಬರುಶಲೇ ಪುನಃ ಜನರಿಗೆ ಮುಖವನ್ನು ತೋರುಬೇಕಾಯಿ 
ತೆಂಬ'ಸಂಕಟಿದಿಂದ ತಲೆಯನ್ನು ನೆಲಕ್ಕೆ ಅಪ್ಪಳಿಸಿ ಹೊಡೆದುಕೊಳ್ಳಲಾರಂಭಿಸಿತು. 
ಅಂತಹ ಹೋಮಲವಾದ ಎ] ನೆಲಕ್ಕೆ ಹೊಡೆದು ಮ ಚಪ್ಪಟಿ 
ಯಾಗಲು ತದಾರಭ್ಯದಿಂದ ಆಪು ದೇಶಕ್ಕೆ "ಹೊಡೆ ' ಎಂಬುದಕ್ಕೆ 
"ಹೆಡೆ' ಎಂದು ಹೆಸ ಹು ಆಶ್ಮನಿಯ ಮುಖಚಂದ್ರವು ಅಧಿಕ ಸುಂದರ 
ವಾದುದು. ಅದನ್ನು ನೋಡಿ ಚಂದ್ರನದಯನಾಗಲು ನಾಚಿಕೊಂಡು ಖಿನ್ನ 
ನಾಗಿ ಬ್ರಹ್ಮನಲ್ಲಿ ಹೋಗಿ ಹೇಳಿಕೂಂಡನು. ಬ್ರಹ್ಮನು ಭಯವಿಲ್ಲ ಹೋಗಿ 
ಉದಯನಾಗೆಂದು ಚಂದ್ರನಿಗೆ ಹೇಳಿ, ಇಂದು ಮೊದಲ್ಗೊಂಡು ಹೆಂಗಸರು 
ಮುಖವನ್ನು ಮುಚ್ಚಿ ಕೊಂಡಿರಬೇಕೆಂದು ವಿಧಿಸಿದನು; ತದಾರಭ್ಯ ಹೆಂಗಸರಿಗೆ 
ಅವಕುಂಕನ ಸ ಸೃಷ್ಟಿಯಾಯಿತು. ತಸ ಕಣ್ಮ್ಣುಗಳೆರಡೂ ಎರಡು ಖಂಜನ 
ಪಕ್ಸಿಗಳಾಗಿದ್ದುವು; ಪಕ್ಕಿ ಗಳೆರಡೂ ಹಾಲ ಜೆ ನವಾಗುವುವೆಂಬ ಭೀತಿ 
ಯಿಂದ ವಿಧಾಶನು ಪಂಜರಸ್ಕೆ ip ರೂಪವಾದ ಕವಾಟಿವನ್ನು 
ಮಾಡಿದನು. ಹ ಕಣು ಗಳಿಗೆ ರೆಪ್ಪೆಗಳುಂಬಾದುವು, ಆಶ್ಮನಿಯ 
ನಾನಿಕವು ಗರುಡನ ಮೂ ಗೆ ಮಹಾ ವಿಶಾಲವಾಗಿದ್ದಿತು. ಅದನ್ನು 
ಕಂಡು ವಪಕ್ಚಿರಾಜನು ಹ. ವೈಕ್ಲಾರೋ ಹಣಮಾಡಿದನು. ತದಾ 
ರಭ್ನ ಪಕ್ಸಿಕುಲವು ಮರಗಳನಮೇಲೆ ವಾಸಮಾಡುತ್ತಿರುವುದು. ಈ ಪ್ರಕಾರ 
ಕಾರಣಾಂತರಗಳಿಂದ ದಾಡಿಂ-ರಿಯು ದೇಶವನ್ನು 1 ಬಿಟ್ಟು ದೇ ಶಾಂತರಕ್ಕೆ ಹೋಗಿ 
ಬಿಟ್ಟಿತು. ಹೆಸ್ಲಿಯಖ ಕುಂಭಸ್ಥೆಳದೊಡನೆ ಬ ಹ್ಹ ದೇಶಕ್ಳ NR 
ಉಳಿದುದು ಧವಳ/ರಿಯೊಂದು ಮಾತ್ರ. ಅದು ತಾನು ಐದು ಮೈಲಿ ಮಾತ್ರ 
ವಎತ್ತರವಾಗಿರುವುದು ಸಾಲದೆಂದೂ ಆರು ಮೈಲಿ ಎತ್ತರವಾಗಬೇಕೆಂದೂ ಸೊರಗಿ 
ಘೊರಗಿ ತಲೆಗೆ ಉಷ್ಣವೇರಿ ತಾಪ ತಡೆಯೆಲಾರದೆ ತದವಧಿ ಹಿಮಗಡ್ಮೆಯೆನ್ನು 
ತಲೆಯಮೇಲೆ ಏರಿಸಿಕೊಳ್ಳುತ್ತಿರುವುದು, $% ತ್ಕ್ಯಾದಿ ಇತ್ಯಾದಿ. 

© ಪಂತನವಾಕಯ್ಚ ವುದು. 

1 ಅವಕುಂರಸ ಗೋೊಂಣೆ ಹೆಂಗಸರು ಮುಖದನಲೆ ಹಾಕಿಕೊಳು ವ ಪರದೆಬಳೆ,. 
| ನೂತಸ ಕವಿಗಳ ಸ್ಟ ಭಾಸೋಸ್ತ ಗಳಿಗೆ ಉದಾಹರಗೆಗಳು. 


ಳಓ ಸಃ 


EN ವ್‌ RNS ಬ ನಾ ದ 


ಮೈವದುರ್ವಿಪಾಕದಿಂದ ಆಶ್ಮನಿಯು ಖಧವೆಯಾಗಿದ್ದಳು.* ಆಶ್ಮನಿಯು 
ದಿಗ್ಗಜನ ಕುಟೇರಕ್ಕೆ ಬಂದೆ. ನೋಡಲಾಗಿ ಬಾಗಿಲು ಮುಚ್ಚಿ ಒಳಗೆ ದೀಪ 
ಉರಿಯುತಿದ್ದಿತು. ಆಶ್ಮನಿಯು, "ಸ್ವಾಮಿ ಪಂಡಿತರೆ! ' ಸ ಕೂಗಿದಳು. 

ಉತ್ತ ರವನ ತ್ರ ಕೂಡಲಿಲ್ಲ. 

ಆತ್ಮನಿ-ಒಳಗಾರು ಬ್ರಾಹ್ಮಣರು 

ಉತ್ತರವಿಲ್ಲ. 

ಆಶ್ಮನಿಯು, "ಎಲ್ಲಿಗೆ ಹೋಗಲಿ! ಆ ಹುಚ್ಚ ನೇನನ್ನುಮಾಡುತ್ತಿರುವನೊ?' 
ಎಂದೆಂದು ಕೊಂಡು 

"ರನಿಕರಾಜರಸೋಪಸಾಧ್ಯಾಯ ಮಹಾಪ್ರಭು!” ಎಂದು ಘಟ್ಟಿಯಾಗಿ 
ಕೂಗಿದಳು. 

ಉತ್ತರವಿಲ್ಲ. 

ಆಶ್ಮನಿಯು ಕುಟೀರದ ಬಾಗಿಲ ಕಂಡಿಯಲ್ಲಿಣಿಕಿ ನೋಡಿದಳು. ಬ್ರಾಹ್ಮ 
ಇನು ಭೋಜನಮಾಡುತ್ತಿದ್ದುದು ಕಂಡಿತು; ಆದುದರಿಂದವನು ಮಾತನಾಡ 
ಅಲ್ಲ... ಊಟಮಾಡುವಾಗ "ಬ್ರಾಹ್ಮಣನು ಮಾತನಾಡಕೂಡದು ; ತತ್ರಾಪಿ 
ಬೇರೇ ಜಾತಿಯವರ ಸಂಗಡ ಖಂಡಿತವಾಗಿ ಪಾತನಾಡಕೂಡದು. ಆಶ್ಮನಿಯು 
ಮನಸ್ಸಿನಲ್ಲಿ, "ಇವನು ಕೇವಲ ನಿಷ್ಕನಲ್ಲವೆ? ನನ್ನ ಸಂಗಡ ಮಾತನಾಡಿ ಪುನ 
ಊಟಮಾಡುವನೆ ನೋಡಬೇಕು ಎಂದೆಂದು ಕೊಂಡು, ಸ್ಮಾಮಿ! ರಸಿಕರಾಜ | 
ಎಂದು ಕೂಗಿದಳು. | 

ಉತ್ತರವಲ್ಲ. 

ಆಶ್ಮನಿ--ಓ ರಾಸರಾಜ | 

ಉತ್ತರ ಹುಂ. 

ಆಶ್ಮನಿಯು ಬ್ರಾಸ, ಜು ಅನ್ನವು ಗಂಟಲಿಗೆ ಸಿಕ್ಕಿ ವಾತು ಹೊರಡದಿರ 
ಬೇಕೆಂದು ಭಾವಿಸಿ, ಪುನಃ, ಬಂ ಸಜಜ? ಎಂದು ಕೂಗಿದಳು. 

ಉತ್ಕರ--ಹುಂ 

ಆಶ್ಮನಿ--ಮಾತನಾಡುವುದಿಲ್ಲವೆ? 

ಉತ್ತರ--ಹೂ--ಉಟ ಉಂ 

ಆಶ್ಮನಿ--ಜೆನ್ನ್ಟಾಯಿತು! ಬ್ರಾಹ್ಮಣನಾಗಿ ಇಷ್ಟಕ್ತ ಬಂದಿತೆ! ನೆಟ್ಟಗೆ 
ಹೋಗಿ ಸ್ವಾಮಿಗಳಿಗೆ ಹೇಳಿಬಿಡುತ್ತೇನೆ; ಒಳಗೆ ಮತ್ತಾರನ್ನಿಟ್ಟುಕೊಂಡಿದ್ದೀರಿ? 

ಬ್ರಾಹ್ಮಣನು ಭಯಪಟ್ಟು ಸುತ್ತಲೂ ನೋಡಿ ಆರೂ ಇಲ್ಲದಿದ್ದುದರಿಂದ 
ಪುನಃ A ಟೂ 

ಆಶ್ಮನಿ--ಇದೇನು, ಪುನಃ ಊಟಮಾಡುವುದೆ? 


* ವರ್ಣಿತ ಚಚ ಉದಾಹರಣೆ, 


ಹದಿಮೂರನೆಯ ಪರಿಚ್ಚೇ ದ ೪೭ 


ದಿಗ್ಗಒ--ಅದೇನು? ಆವಾಗ ವಾತನಾಡಿದೆ? 
ಆಶ್ಮನಿ-(ಬಹಳ ನಕ್ಕು) ಇಗೋ! ಮಾತನಾಡಲಿಲ್ಲವೆ? 
ದಿಗ್ಗಟ--ಸರೀ--ಸರಿ--ಸರಿ; ಪುನಃ ಊಟಬಮಾಡಕೂಡದು. 
ಲೆಶ್ಮನಿ ಕೂಡದು, ಹಾಗಾದರೆ ಎದ್ದು ಬಾಗಿಲನ್ನು ತೆಗೆ. 


ಆಶ್ಚನಿಯು ಬಾಗಿಲ ಕಂಡಿಯಿಂದ ನೋಡಲಾಗಿ ಬ್ರಾಹ್ಮಣನು ನಿಜ 
ವಾಗಿ: ಏಳುತ್ತಿದ್ದುದನ್ನು ಕಂಡು, "ಬೇಡ ಬೇಡ ಉಳಿದಿರುವ ಅಸ್ಸ ವನ್ನು 


ತಿಂದು ಮುಗಿಸು' ಎಂದಳು, 

ದಿಗ್ಗಜ ಇಲ್ಲ; ಪುನಃ ಊಟಮಾಡಕೂಡದು. ಮಾಾತನಾಡಿಬಟ್ಟೆನು. 

ಆಶ್ಮನಿ--ನನ್ನಾ ನೆ ಊಟಮಾಡಬೇಕು. 

ದಿಗ್ಗಜ ರಾಮ ರಾಮ! ಹೇಗೆ ಮಾಡಲಿ? ಮಾತನಾಡಿಬಿಟ್ಟೆ ? 

ಆಶ್ಮನಿ--ಹಾಗಾದರೆ, ನಾನು ಹೋಗುವೆನು; ನಿನ್ನೊಂದಿಗೆ ಬಹಳವಾಗಿ 
ಏಕಾಂತಮಾಡು ವ್ರದಿದ್ದಿತು, ಹೇಳುವುದಕ್ಕಿ ಲ್ಲ, ಹೊರಟನು. 

ದಿಗ್ಗಜ--ಬೇಡ ಬೇಡ, ಲಶ್ಮನಿ! ಕೋಪ ಗೊಳ್ಳ ಬೇಡ, ಇದೋ ಊಟಿ 
ನಡ ವಖಗಸುವಿಸರ 

ಬ್ರಾಹ್ಮಣನು ಪ್ರನಃ ಊಟಮಾಡತೊಡಗಿದನು. ಎರಡು ಮೂರು ಗ್ರಾಸ 
ಗಳನ್ನು ತೆಗೆದುಕೊಂಡ ಬಳಿಕ ಆಶ್ಮಸಿಯು, . "ಒಳ್ಳೆಯ ಕೆಲಸಮಾಡಿದೆ, ಎದ್ದು 
ಬಾಲ ಶೆಗೆ' ಎಂದಳು, 


ಸೆ 


ಬಾಹ್ಮಣನು ಉತ್ಕರಾಪೋಶನವನ ಸ್ರ ತೆಗೆದುಕೂಂಡೆದ್ದೆನು. ಅವನಾವಾ 
ಗಲೂ ಪರಮೈೈಕಾಂತಿ, ಹೆಚ್ಚಿ ನೈನೇದ್ಯಕಲಾಪವುಳ್ಳವನಾಗಿದ್ದವನು. 


ಬದಳು ಗ್ಗ ಒರ ೫) ದ್ಲೃಣ | ಗು ಪ್‌ ಬಂದ ಪ್ರಣಯಿಸಿ 
ಸರಸವಾಗಿ ಅಭ್ಯರ್ಥನವನ್ನು ಪನಾಡಬೇಕೆಯ ಆಸಯುಳ್ಳವನಾ!: ಕೈಯನ್ನು 
ಮುಂದಕ್ಕೆ ಚಾಚಿ ಅವಳ ಮುಖಕ್ಕೆ ಸಸನಾನಾಗಿತ್ತಿ ಕಳಕ್ಕಿಳಿಸುತ್ತಾ, "ಓಂ 


ಲಶ್ಚನಿಯು, "ಈ ಕವಿತ್ತವು ಸರಸವಾದುದು; ಭ ನಿ ನಿನಗೆ ಹೇಗೆ 
ಹೊಳೆಯಿತು?' ಬಂದು ತೇಳಿದಿಳ 
ದಿಗ ಜಮ ನಿನೆಗೋಸ್ಕರ ಇಂದದನ್ನು ರಚಿಸಿದೆನು, 


೪೮ ಜಗ್ಗ ಶನಂದಿನಿ 


ಆಶ್ಮನಿ--ಅದುಸಲುವಾಗಿಯೇ ನಿನಗೆ ರಸಿಕರಾಜ ರಸೋಪಾಧ್ಯಾಯನೆಂದು 
ಹೆಸರಿಟಿ ರುವುದು. 

ದಿಗ್ಗಟ- ಸುಂದರಿ! ಕುಳಿತಿರು. ನಾನು ಕೈತೊಳೆದು ಕೊಂಡು ಬರುವೆನು, 
"ರಸಿಕೂ ಕೌಶಿಕೋವಾಸಃ'ಃ: 

ಆಶ್ಮನಿಯು ಮನಸ್ಸಿನಲ್ಲಿ, "ಅಯ್ಯೋ ಭ್ರಷ್ಟ! ಕೈತೊಳೆದುಕೊಳ್ಳುವಿಯಾ? 
ನಿನಗೆ. ಪುನಃ ಊಟಿಮಾಡಿಸದಿದ್ದರೆ ನಾನು ಹೆಂಗಸಲ್ಲ'ವೆಂದೆಂದುಕೊಂಡು, 
ವ್ಯಕ್ತವಾಗಿ, "ಅದೇನು? ಆಗಲೇ ಕೈತೊಳೆದುಕೊಳ್ಳುತ್ತಿ ? ಅನ್ನ ವನ್ನು ಪೂರ್ತಿ 
ಯಾಗಿ, ಊಟಮಾಡುವುದಿಲ್ಲವೆ?' ಎಂದಳು. 

ದಿಗ್ಗಜ--ಏನು ಮಾತು! ಊಟಮಾಡಿ ಎದ್ದಿದ್ದೇನೆ. ತಿರುಗಿ ಊಟ 
ಮಾಡುವುದುಂಟಿ ? 

ಲಶ್ಮನಿ- ಅನ್ನವು ಹಾಗೆಯೇ ಉಳಿದಿದೆ. ಉಪವಾಸಮಾಡುವಿಯಾ? 
ಏನು? 

ದಿಗ್ಗಜನು ಸ್ವಲ್ಪ ವ್ಯಸನಾಕ್ರಾಂತನಾಗಿ, "ಏನು ಮಾಡಲಿ! ನೀನು ಬಂದು 
ಅವಸರಪ ಡಿಸಿದೆ' ಎಂದು ಹೇಳುತ್ತ, ಉಳಿದಿದ್ದ ಅನ್ನವನ್ನು ಕುತೂಹಲದಿಂದ 
ನೋಡಿದನು. 

ಆಶ್ಮನಿ--ಹಾಗಾದರೆ ಪ್ರನಃ ಊಟಮಾಡಬೇಕು. 

ದಿಗ್ಗಜ--ರಾಧೆಮಾಧವ ! ಆಪೋಶನವನ್ನು ತೆಗೆದುಕೊಂಡಿದ್ದು ತಿರುಗಿ 
ಊಬಟವೆ ? 

ಆಶ್ಮನಿಯು, "ಅಹುದು ಊಟಮಾಡಬೇಕು. ನನಗಾ ಪಾಪಬೇಡ, 
ಬೇಕಾದರೆ ನಾನೂ ಊಬಟಮಾಡುವೆನು ' ಎಂದು ಹೇಳಿ, ಹೋಗಿ ತಪ್ಪಲೆಯೆಲ್ಲಿದ್ದ 
ಅನ್ನದಲ್ಲೊಂದು ಗ್ರಾಸವನ್ನು ತೆಗೆದು" ಸ್ವಲ್ಪ ತಿಂದು ಅದರ ಉಚ್ಛಿಷ್ಟವನ್ಸದ 
ರಲ್ಲಿಯೇ ಹಾಕಿದಳು. 

ಬ್ರಾಹ್ಮಣನು ನೋಡಿ ಒಡನಾಗಿ ನಿಂತನು. 

ಆಶ್ಮನಿಯು--(ಉಚ್ಜಿಷ್ಟವನ್ನು ಅನ್ನಪಾತ್ರದಲ್ಲಿ ಹಾ ಊಟಮಾಡು. 

ಬ್ರಾಹ್ಮಣನ ವಾಜಕ್ನಿಷ್ಟತ್ತಿಯೇ" ಹೋಯಿತು. | 

ಆಶ್ಮನಿಯು, ER ನೀನು ನನ್ನ ಉಚ್ಜಿಷ್ಟವನ್ನು ತಿಂದೆ 
ಯೆಂದಾರಿಗೂ ಹೇಳುವುದಿಲ್ಲ; ಆರಿಗೂ ತಿಳಿಯದಿದ್ದರೆ ಅದರಲ್ಲಿ ದೋಷವೇನು!' 
ಎ೦ದು ಹೇಳಿ, ಕಿವಿಯಲ್ಲೆ (ನೋ ಏಕಾಂತವಾಗಿ ಉಸುರಿದಳು. 





* ಅನೇಕರು ಪಾಂಡಿತ್ಯಪ್ರ ದಶ: ನಾಥ: ವಾಗಿ ಬಾಯಿಗೆ ಬಂದಾವದಾದರೂ ಒಂದೊಂದು ವಚನ 
ವನ್ನು ಹೇಳುವ ಪದ್ದತಿ, 
ಸ್ಯ ಪಾಬ್ದೂ ಷ್ಟ ತ್ರ = ವಿವರವಾದ ಉಟ ರಣ್‌. 


ಹದಿನಾಲ್ಕನೆಯ ಪರಿಚ್ಛೇದ ೪೯ 


ಎ ಇ (ಜಪ ಅಜ ಹಾ pS ~~ pS ಈ ಪ ಹ ಎನು - pa x RR TN ಜ್‌ 8 ~ 


ದಿಗ್ಗಜ ಅಹುದು, ಹಾಗಾದರೆ ದೋಷವಿಲ್ಲ, ಅದು ಕಲಿಧರ್ಮದಲ್ಲಿ 
ದ್ವಿಜವರ್ಯರಿಗೋಸ್ಕರ ಉಕ್ತವಾಗಿದೆ. 

ದಿಗ ಜನು ಉಚ್ಚಿ ಷ್ಟ ವನ್ನು ನುಂಗಲಾರದೆ ಉಗುಳಿದರೆ ಪ್ರಿಯೆಗೆ ಅವಮಾನ 
ಜಸತ ಜೂ ತನ್ನನ್ನ ಹೇಳುವಳೆಂದೂ 3ರ ಉಭಯ ಸಂಕಟಿ 
ದಿಂದ ನೀಲಕಂಠನು ಗಳದಲ್ಲಿ ವಿಷವ ನ್ಲಿಟೆ ಕೊಂಡಿದ್ದಂತೆ ತುತ್ತನ್ನು ಸ ಗಳದಲ್ಲಿಟ್ಟು 
ಕೊಂಡಿದ್ದನು. 

ಆ ಸಮಯದಲ್ಲಿ ಆಶ್ಮನಿಯು ದೀಪದಲ್ಲಿದ್ದೊಂದು ಬತ್ತಿಯನ್ನು ತೆಗೆದು 
ದಿಗ್ಗಜನ ಮೂಗಿನಲ್ಲಿಟ್ಟಳು. ಕೂಡಲೇ ಶೀನು ಬಂದು ನುಂಗಲಾರದೆ ಇಟ್ಟು 
ಕೊಂಡಿದ್ದ ಅಧರಾಮೃ ಸಂಬಂಧದ ಉಜ್ಜಿಷ್ಟವು ದಿಗ್ಗಜನ ಮೈತುಂಬಾ ಅಭಿಷೇಕ 
ವಾಯಿತು. ಅನಂತರ ಬ್ರಾಹ್ಮಣನು ಉಭಯ ಸಂಕಟದಿಂದ ನಿವೃತ್ತನಾಗಿ ಈ 
ಕೆಳಗಣ ಮಂತ್ರೋಚ್ಚಾರಣೆಮಾಡುತ್ತ ಮೈತೊಳದುಕೊಳ್ಳುತ್ತಿದ್ದನು. 

"ದಕ್ಷಿಣೆ ಪಶ್ಚಿಮೆ ಮಾಪಿ ನಕುರ್ಯಾದ್ದಂತಧಾವನಂ ' 


ಹದಿನಾಲ್ಕನೆಯ ಪಲಚ್ಛ ದ 
ಆ | 


Ri ಜನು ಮೈತೊಳೆದು ಕೊಳ್ಳುತ್ತಿದ್ದ ಸಮಯದಲ್ಲಿ ಏಮಲೆಯು ಕುಟೀರದ 
ಹೊರಗೆ ಬಂದು ಬಾಗಿಲನೊ )ಿ (ರೆಮಾಡಿ! ವ ನಿಂತು ಎಲ್ಲವನ್ನೂ 


ನೋಡುತಿದ್ದಳು. ಬಾಗಿಲ ಶಬ್ದವಾಯಿತು. ಶಬ್ದವನ್ನು ಹೇಳಿ ದಿಗ ಬನು 
ವ್ಯಾಶುಲವುಳ್ಳೆ ವನಾಗಿ, "ಒಂದವರಾರೋ,  ಅವೇಳೆಯಲ್ಲಿ ಸ್ನಾ ರ 


ವುದನ್ನು ಕಂಡರೆ ಪ್ರಕಾರಾಂತರ ತಿಳಿದುಕೊಳ್ಳುವರು ' ಎ೦ದು ಹೇಳಿದನು. 
ಆಶ್ಮನಿಯು, "ಎಲ್ಲಾದರೂ ಅವಿತುಕೊಂಡಿರು ' ಎಂದು ಹೇಳಿದಳು. 
ಆಶ್ಚನಿಯು, ಆಕತ್ತ ಶಲೆ ಕೋಣೆಗೆ ಹೋಗಿ ಆವುದಾದರೂ ಒಂದು ಗುಡಾಣ 
ವನ್ನು ತಲೆಯಮೇಲೆ ವುುಚ್ಚಿ ಕೊಂಡು ಕುಳಿತಿರೆಂದು ಹೇಳಿದಳು. ಅವಳಾ ಬುದ್ಧಿ 
ಕೌಶಲಕ್ಕೆ ಮೆಚ್ಚಿ ದಿಗ್ಗಒನು ಮೈಯಿಂದ ನೀರು ತೊಟಕುತಿದ್ದಹಾಗೆ ಹೋಗಿ 
ಕತ್ತಲೆ ಕೋಣೆಯಲ್ಲಿ ತಡವರಿಸಿ, ಕೈಗೆ ಸಿಕ್ಕಿದೊಂದು ಗುಡಾಣವನ್ನು ತೆಗೆದು 
ತಲೆಯಮೇಲೆ ಕವಿತುಕೊಳ್ಳುವುದರೊಳಗಾಗಿ ಗುಡಾಣದಲ್ಲಿದ್ದ ಅರಳಹಿಟ್ಟು 
ತಲೆಯಿಂದ ಕಾಲು ಪರ್ಯ ಜ್‌ ಶತಧಾರೆಯಾಗಿ ಸುರಿಯಲಾರಂಭಿಸಿತು. ಅದ 
ಸ್ವರಿತು ಹಿಟ್ಟು, ಚಲ್ಲಿಹೋಗದಹಾಗೆ ಗುಡಾಣವನ್ನು ಬೇಗನೆ ತಲೆಗೆ ಸಿಕ್ಕಿಹಾಕಿ 
ಕೊಳ್ಳ ಅದರ ಬಾಯಿಯು ಚಿಕ್ಕದಾಗಿದ್ದಕಾರಣ, ಆ ಅಡ್ಡಿಯಾಗಿ ಕಣ್ಣಿ ಸನವರೆಗೆ 


ಕ್‌ ಕಾ gd ಆಜಾ 
* ಮಂತ್ರಾಥ ವನ್ನು ತಿಳಿಯದೆ ಮಂತ್ರನನ್ನು ಪ್ರ ಪಸ ಸಕ್ಷ ಮಾದ ಕಾರ್ಯಕ್ಕೆ ಅನರ್ಥಕವಾಗಿ 
ವಿಸಿಯೋ ಗಮಾಡುವ ರೀತಿ, 

4 


೫೦ ಸು ಶನಂದಿನಿ 


1 ತಲೆಯು ಮಾತು ಗುಡಾಣದ ಬಾಯಿಗೆ ಬಿರಿಡೆಯ ಹಾಗೆ ಮುಚ ಡ್ವಲ್ಪಟ್ಟು, 
ಹಿ ನ ಪುವಾಹವು ಕಡಿಮೆಯಾಗ ಸಣ್ಣ ಸಣ್ಣ ಧಾರೆಯಾಗಿ ಸುರಿಯುತ್ತಿ ಶ್ರಿದ್ಧಿತು. 
ಸ್ಥಂಧದಿಂದಲೂ ವದೆಯಿಂದಲೂ ಬೆನ್ನಿಂದಲೂ ಬಾಹುಗಳಿಂದಲೂ ಹಿಟ್ಟು 
ಸುರಿಯುತ್ತಿರಲು, ನೋಡಿದವರಿಗೆ ಪರ್ವತದಿಂದೇಕ ಕಾಲದಲ್ಲಿ ಅನೇಕ ನದಿಗಳು 
ಭೂತಲಗಾಮಿ ಯಾಗುವಂತೆ ಕಾಣುತಿದ್ಬುವು. ಬತ್ತರವಾದಾ ನಾಸಿಕವು ಅರಳ 
ಹಿಟ್ಟಿನ ಧಾರಾವಿಶಿಷ್ಟವಾಗಿ ಪುಕಾಶಿಸುತಿದ್ದಿತು. ಆ ಸಮಯದಲ್ಲಿ ನಿಮಲೆಯು 
ಶುಟೀರದೊಳಗೆ ಪ್ರವೇಶಿಸಿ ದಿಗ್ಗಜನ ಶೋಭಾರಾಶಿಯನ್ನು ನೋಡಿದಳು. ದಿಗ್ಗಜ 
ನವಳನ್ನು ನೋಡಿ ಆಮೂಲ ಕರ್ಣಾಂತವಾಗಿ ಹಲ್ಲುಗಳು ಕಾಣುವಹಾಗೆ ಬಾಯಿ 
ತೆರೆದು ಅಳುತ ನಿಂತನು. ವಿಮಲೆಯು ಅದನ್ನು ಕಂಡು ಕನಿಕರದಿಂದವನನ್ನು 
ಕುಳಿತುಕೊಳ್ಳುವಂತೆ ಹೇಳಿ, ಶಲೆಗೆ ಸಿಕ್ಕಿಹಾಕಿಕೂಂಡಿದ್ದಾ ಗುಡಾಣವನ್ನೊಡಿ 
ಯದ ಹಾಗೆ ಉಪಾಯದಿಂದ ತೆಗೆದು ಪುನಃ ಸ್ನಾನವಾಡೆಂದಳು. ದಿಗ್ಗಬನು 
ಸ್ನಾನಮಾಡಿ ನಾಮಧಾರಣೆಯನ್ನು ಮಾಡಿಕೊಂಡು ಸ್ಥಿರಚಿತ,ನಾದನು. ಬಳಿಕ 
ಆಶ್ಮನಿಯು ದಿಗ್ಗಜನನ್ನು ಕುರಿತು, "ಇಂದು ನಿನ್ನ ಪುಣ್ಯವಿಶೇಷ, ನಿನ್ನ 
ಚಂದ್ರುವಳಿಯೂ ಬಂದಿದ್ದಾಳೆ!' ಎಂದು ಹೇಳಿದಳು. 

ದಿಗ್ಲಒನು, "" ನನ್ನ ಪ್ರಣ್ಯವಿಶೇಷವೇ ಅಹುದು, ಒಬ್ಬ ಳೀ ಸಾಕಾಗಿದ್ದಿತು ; 
ಇಬ್ಬರು ಬಂದಿರುವುದಕ್ಕೆ. ಎಷ್ಟೊ ೦ದು ಹೇಳಿದರೂ ಗ್ರ ಶಾಸ್ತ್ರಕಾರರು 
ಕ ಎಕ್ಸ ೦ದ್ರಸ,ಮೊ ಹಂತಿ ನಚ ನ ಶತೈೈರಪಿ*' ಬಂದು ಹೇಳಿದ್ದಾರೆ'' 
ಸಃ 

ಆಶ್ಮನಿಯು ವಿಮಲೆಯನ್ನು ಕುರಿತು, "ನೀನು ಕೇಳಿದಿಯಾ? ನಮ್ಮ ರಸಿಕ 
ರಾಜನಿಗೆ ಜಾತಿಯು ಹೋಯಿತು !' ಎಂದಳು. 

ರಸಿಕರಾಜನು, "ಹೇಗೆ ಹೋಯಿ ತು?' ಎಂದು ಕೇಳಿದನು. 

ಆಶ್ಮನಿ--ನಾನು ತಿಂದು ಬಿಟ್ಟಿದ್ದ ಅನ್ನವನ್ನು ನೀನು ತಿನ್ನಲಿಲ್ಲವೆ? 

ದಿಗ್ಗಜ--ಅದರಲ್ಲೇನು ಸಾತಕ? ಆರಿಗೂ ಹೇಳದಿದ್ದರೆ ಜಾತಿಯು ಹೇಗೆ 
ಹೋದೀತು? ದೊಡ್ಡವರು ಮಾಡುವಹಾಗೆ ದೊಡ್ಡ ದೊಡ್ಡ ನಾಮಗಳನ್ನು 
ಧರಿಸಿದರೆ ಸಾಕು. 

ಏಮಲೆಯು ಆಶ್ಮನಿಯನ್ನು ಕುರಿತು, "ಹೊತ್ತಾಯಿತು; ಇವನು ಬರು 
ವನೋ ಇಲ್ಲವೋ?' ಎಂದು ಕೇಳಿದಳು. ಆಶ್ಮನಿಯು, "ನಾನಾ ವಿಚಾರ 
ಮಾಡಿಲ್ಲ' ಎಂದಳು. 

ವಿಮಲೆಯು, ತಾನು ವಿಚಾರಿಸುವುದಾಗಿ ಹೇಳಿ ದಿಗ .ಜನನ್ನು ಕುರಿತು, 
"ಅಯ್ಯಾ ರಸಿಕತಿಖಾಮಣಿ! ನಿನ್ನ ಸಂಗಡ ವಿಶೇಷ ಮಾತನಾಡುವುದಿದೆ' ಎಂದಳು. 

ಜೇ ಪ್ರಸ್ತಾ ಪ ಕ್ಸ (ಕ ಅಥವಾ ವಚನಗಳನ್ನು ತಪ್ಪಾ ಗಿ ಊಉಊದಹರಿಸಿ ಡೊಂಕು ಅರ್ಥಮಾಡುವ ರೀತಿ, 


ನಚತಾರಾ ಶತೈರಪಿ'' ಎಂದಿರಬೇಕು. 





ಹದಿನಾಲ್ಕನೆಯ ಪರಿಚ್ಛೇದ ೫೧ 


ದಿಗ್ಗಜ--ಅದೇನು? 

ವಿಮಲೆ--ನೀನು ನಮ್ಮಿಬ್ಬರನ್ನೂ ಪ್ರೀತಿಸುತ್ತೀಯಾ? 

ದಿಗ್ಗಜ--ಅದಕ್ಕೆ ಅನುಮಾನವೇನು? 

ವಿಮಲೆ--ನಮ್ಮಿಬ್ಬರನ್ನು? 

ದಿಗ್ಗಜ--ಇಬ್ಬರನ್ನೂ ಪ್ರೀತಿಸುತ್ತೇನೆ. 

ವಿಮಲೆ--ನಾನು ಹೇಳುವ ಹಾಗೆ ಮಾಡುವಿಯಾ? 

ದಿಗ್ಗಜ--ಅದರಲ್ಲಿ ನೀನೇಕೆ ಅನುಮಾನಿಸಬೇಕು? 

ವಿಮಲೆ-ಈ ಕೂಡಲೆ? 

ದಿಗ್ಗಜ ಈ ಕೂಡಲೆ. 

ವಿಮಲೆ- ಈ ನಿಮಿಷದಲ್ಲಿ? 

ದಿಗ್ಗಜ ಈ ನಿಮಿಷದಲ್ಲ. 

ವಿಮಲೆ--ನಿನ್ನ ಬಳಿಗೆ ನಾವಿಬ್ಬರೂ ಬಂದಿರುವುದೇಕೆ? ಕಾರಣವು 
ಗೊತ್ತಿದಿಯೆ? 

ದಿಗ್ಗಜ--ಗೊತ್ತಿ,ಲ್ಲ. 

ಆಶ್ಮನಿ--ನಾವಿಬ್ಬರೂ ನಿನ್ನೊಡನೆ ಎಲ್ಲಿಗಾದರೂ ಪಲಾಯನವಾಗಿ ಹೋಗ 
ಬೇಕೆಂದು ಬಂದೆವು. 

ಬ್ರಾಹ್ಮಣನು ಮಾತುಹೋದವನಹಾಗಾಗಿ ಸುಮ್ಮನಿದ್ದನು. 

ವಿಮಲೆಯು ಉಕ್ಕಿಬರುತಿದ್ದ ನಗುವನ್ನು ಕಷ್ಟದಿಂದಡಗಿಸಿಕೊಂಡು, 
"ಮೌನವೇಕೆ?' ಎಂದು ಕೇಳಿದಳು. 

ದಿಗ್ಗ ಜನಾ ನ್ಯಾ ನ್ಯಾ ತಾತಾ ತ ಎನ್ನುತ್ತಿದ್ದನು. 
ವಾಜಕ್ನಿಷ್ಟತ್ತಿಯಿಲ್ಲವಾಯಿತು. 

ಆಶ್ಮನಿ--ಹಾಗಾದರೆ, ನೀನು ನಮ್ಮ ಸಂಗಡ ಬರಲಾರೆ? 

ದಿಗ್ಗಜ-ನಸ್ಯಾಯ ಶಾಸ್ತ್ರ ಪಾಠವನ್ನು ಹೇಳುವ ಗುರುಗಳಿಗೆ ಹೇಳಿ ಬರುನೆನು. 

ವಿಮಲೆ ಗುರುಗಳಲ್ಲಿ ಹೋಗಿ ವ್ಯವಸ್ಥ ಮಾಡಿಕೊಂಡು ಬರುವುದಕ್ಕಿಂದು 
ನಿಮ್ಮ ತಾಯಿಯ ಶ್ರಾದ್ಧವೆ? 

ದಿಗ್ಗಜ--ಹಾಗಾದರೆ, ಬೇದ, ನಾನು ಹೋಗುವುದಿಲ್ಲ, ಆದರೆ ಎಂದು 
ಹೊರಡಬೇಕು? 

ವಿಮಲೆ--ಈಗಲೇ ಹೊರಡು. ಕಾಣುವುದಿಲ್ಲವೆ? ನಾನು ನನ್ನ ಆಭರಣ 
ಗಳೊಡನೆ ಬಂದಿರುವುದು? 

ದಿಗ್ಗಜ--ಈಗಲೇವೇ 

ವಿಮಲೆ--ಕೂಡದೇಕೆ? ಬೇಕಿಲ್ಲದಿದ್ದರೆ ಬರುವುದಿಲ್ಲವೆಂದು ಹೇಳು. ನಾವು 
ಮೆತೋಬನನು, ಹುಡುಕಿಕೊಂಡು ಹೋಗುವೆವು. ಆದರೆ ನಮ್ಮ ಮನಸ್ಸ 


ಇತಿ ಚ 
ನ್ನೇ ನೋ ನಿನ್ನಲ್ಲಿಟ್ಟು ಹೋಗುವೆವು, 


೫೨ ದುರ್ಗೇ ಶನಂದಿನಿ 

ಗಬಪತಿಯು ಹೆಚ್ಚು ತಾಳಲಾರದೆ, "ನಡಿ, ಬರುತ್ತೇನೆ' ಎಂದು 
ಹೇಳಿದನು. 

ವಿಮಲೆ--ಹೊದ್ದುಕೊಳ್ಳುವುದಕ್ಕೆ ಭೃರವಾಸವನ್ನು ತೆಗೆದುಕೊ. 

ದಿಗ ಒನೆ ಕೀಷವಸ್ತೃವನ್ನು ಮೈಮೇಲೆ ಹಾಕಿಕೊಂಡನು. ನಂಜು 
ಹೊರಡಲು ಸನ್ನದ್ಧೆಯಾದಳು. ಅವಳ ಹಿಂದೆ ದಿಗ್ಗಒನು ಹೊರಟವನು ವಿಮಲೆ 
ಯನ್ನು ಕುರಿತು, "ಸುಂದರಿ!' ಎಂದು ಕೂಗಿದನು. 

ನಿಲಿ 

ದಿಗ್ಗಜ ನಾವು ಹಿಂದಿರುಗಿ ಬರುವುದಾವಾಗ? 

ವಿವುಲೆ-- ಹಿಂದಿರುಗಿ ಬರುವುದೆ? ಕಡೆಕಟ್ಟಾಗಿ ಒಮ್ಮೆಗೆ ಹೊರಟು 
ಹೋಗುವುದು. 

ದಿಗ್ಗಜನು ಮಂದಹಾಸಪರಿಪೂರ್ಣವದನನಾಗಿ, "ನನ್ನ ತಪಲೆ ಚೊಂಬು 
ಹಿಂದುಳಿದು ಹೋಯಿತಲ್ಲ!” ಎಂದನು. 

ವಿಮಲೆ--ಅದನ್ನೆ ಲ್ಲಾ ಹೋದೆಡೆ ತೆಗೆದುಕೊಡುತ್ತೇನೆ. 

ಬ್ರಾಹ್ಮಣನು ಸ್ವಲ್ಪ ವ್ಯಸನಪಟ್ಟು ಪ್ರತಿಹೇಳಿದರೆ ಹೆಂಗಸರು ತಮ್ಮಲ್ಲಿ 
ನಿಸ್ತಾಸವಿಲ್ಲದವನೆಂದು.. ತಿಳಿಯುವರೆಂಬ ಭೀತಿಯಿಂದ ನಿರ್ವಾಹವಿಲ್ಲದೆ, 
"ಹಾಗಾದರೆ ನನ್ನ ಹಣಚಿಂಟಿಗೆಯನ್ನಾದರೂ ತರುವೆನು' ಎಂದನು, 

ವಏಿಮಲೆ-- ಶೀಘ್ರವಾಗಿ ತೆಗೆದುಕೊಂಡು ಬಾ. 

ವಿದ್ಯಾದಿಗ್ಗ ಜನು ಹಣೆಗೆ ಹಚ್ಚುವ ನಾಮದ ಪಟ್ಟಿಗೆಯನ್ನೂ ಒಂದು 
ಚೊಂಬಿನಲ್ಲಿ ತುಂಬಾ ಅವಲಕ್ಕುಯನ್ನೂ ತೆಗೆದುಕೊಂಡು ಹಾಗೆಯೇ ಅವನಲ್ಲಿದ್ದ 
ವ್ಯಾಕರಣ ಸ್ಮ್ರೃತಿಸಂಹಿತೆಗಳ ಪುಸುಕಗಳನ್ನು ನೋಡಿ, ವ್ಯಾಕರಣವು ತನಗೆ 
ಕಂಠಸ್ಥವಾಗಿದೆಯೆಂದೆಂದು ಕೊಂಡು, ಅದನ್ನು ಅಲ್ಲಿಯೇ ಬಿಟ್ಟು ಸ್ಮೃತಿಯನ್ನು 
ಪೆಟ್ಟಿಗೆಯೊಂದಿಗೆ ಕಟ್ಟಿ, ಎದ್ದು, "ಮುಖ್ಯಪ್ರಾಣ! ಶ್ರೀಹರಿ! ವೆಂಕಟ್ರಮಣ!’ 
ಎ೦ದು ದೇವರ ಸ್ಮರಣೆಯನ್ನು ಮಾಡುತ್ತಾ, ವಿಮಲೆ ಆಶ್ಮನಿಯರ ಹಿಂದೆ ಯಾತ್ರೆ 
ಗೋಸ್ಕರ ಹೊರಟನು. 

ಆಶ್ಮನಿಯು, "ನೀವು ಮುಂದೆ ಹೋಗುತತಿರಿ, ನಾನು ಹಿಂದೆ ಬರುವೆನು 
ಎಂದು ಹೇಳಿ ಮನೆಯ ಕಡೆಗೆ ಹೊರಟುಹೋದಳು. ವಿಮಲೆ ಮತ್ತು ಗಜಪತಿ 
ಇವರಿಬ್ಬರು ಮುಂದೆ ತೆರಳಿ ಅಂಧಕಾರದಲ್ಲಾರಿಗೂ ಕಾಣಿಸಿಕೊಳ್ಳದೆ ಕೋಟಿಯ 
ಬಾಗಿಲನ್ನು ದಾಟಿದರು. ಸ್ವಲ್ಪು ದೂರ ಹೋದ ಬಳಿಕ ದಿಗ್ಗಜನು, "ಇದೇನು? 
ಆಶ್ಮನಿಯು ಬರಲೇ ಇಲ್ಲ!' ಬಂದನು. 

ವಿಮಲೆ--ಅವಳು ಬರಲಾರಳೆಂದು ತೋರುತ್ತೆ. ಅವಳಿಂದೇನಾಗಬೇಕು? 


೫ ಶೇ ಷವಸ್ತ್ರ-ಇಗುರುಗಳು ಉಪನನೋ ಗಿಸಿ ಅನುಗೃ್ರಹರೂಪವಾಗಿ ಶಿಷ್ಯನಿಗೆ ಕೊಟ್ಟ ಬಬ್ಬ. 


ಹದಿನೈ ನೆಯ ಪರಿಚ್ಛೇದ ಜನ್ನಿ 


ರಸಿಕರಾಜನು ಮೌನವಾಗಿದ್ದು, ಬಳಿಕ ನಟ್ಟು ಸಿರನ್ನು ಬಿಟ್ಟು, "ನನ್ನ 
ತಪಲೆ ಜೊಂಜು !' ಎಂದು ಹೇಳಿದನು. 








ಹಲನ್ಸೆದನೆಯ ಪರಿಚ್ಚೇದ 
ದಿಗ್ಗಜ ಸಾಹಸ 
4೪11೬ ವೇಗವಾಗಿ ನಡೆಯುತಿದ್ದುದರಿಂದ ಸ್ಪಲ್ಪ ಹೊತ್ತಿನಲ್ಲಿಯೇ 
ಮಂದಾರಣವು ಬಹಳ ದೂರ ಬ ಜಯತು. ರಾತ್ರಿ ಕತ್ತಲು; 
ನಕ್ಲ್ನತುದ ಬೆಳಕಿನಲ್ಲಿ ಜಾಗರೂಕತೆಯಿಂದ ನಡೆಯುತ ದೊಡ್ಡ ಮಾರ್ಗಕ್ಕೆ ಸೇರು 
ತಲೆ, ವಿಮಲೆಯು ಸ್ವಲ್ಪ ಶಂಕಾನ್ರಿತೆಯಾದಳು. ಸ೦ಗಡ ಬರುತ್ತಿದ್ದವನು ನಿಶ್ಶಬ್ಧ 
ವಾಗಿ ಹಿಂದೆ ಬರುತ್ತಿ ದನು; ಮಾತಿಲ್ಲ. ಅಂತಹ ಸಮಯದಲ್ಲಿ ಮನುಷ್ಯರ 


ಶಬ್ದವನ್ನು ಕೇಳಿದರೆ ಧ್ಸೈರ್ಯವುಂಟಾಗುವುದಲ್ಲದೆ ಕೇಳುವುದಕ್ಕೂ ಇಚ್ಛೆ 
ಸಣ ಭವ ಆದಕಾರಣ ವಿಮಲೆಯು ಭಜ, ಕುರಿತು 
ಟ್‌ ನ್ನು ಕುರಿತು ಯೋಚಿಸುತ್ತಿರುವೆ?' ಎಂದು ಕೇಳಿದಳು. ರಸಿಕ 
ರತನನು ಖಳ ಕ್ಯಾ ತಳ ಸಿಸು ನ ಏನೊಂದುತ್ತರನನ್ನೂ 


ಹೊಡದೆ ತನೆ ಗಳ ತಾನೇ ನಕ್ಕು, ಬಳಿಕ ದಿಗ್ಗಜನನ್ನು ಕುರಿತು, "ನೀನು 
ನಿಶಾಚಿಗೆ ನಾಬ್‌ ಎಂದು ಕೇಳಿದಳು. 

ದಿಗ್ಗಜನು, "ರಾಮ! ರಾಮ!' ಎಂದು ರಾಮಸ್ತರಣೆ ಮಾಡೆಂದು ಹೇಳಿ, 
ವಿಮಲೆಗೊಂದು ಗಜ ಸವಿೋಸಪ ಬಂದನು. 

ವಿಮಲೆಯು ಅದನ್ನು ಕಂಡು, "ಮಾರ್ಗದಲ್ಲಿ ಪಿಶಾಚಿಗಳು ಹೆಚ್ಚು ' ಎಂದು 

ಹೇಳೋಣ, ದಿಗ್ಗಜನು po ವಿಮಲೆಯ ಸೆರಗನ್ನು ಹಿಡಿದುಕೊಂಡನು, 
ವಿಮಲೆಯು ಮುಂದೆ ಹೇಳತೊಡಗಿದಳು :-" ನಾವು ಅಂದು ಶೈಲೇಶ್ವರನ 
ಪೂಜಿಗೆ ಸಲುವಾಗಿ ಬರುತ್ತಿದ್ದಾಗ ಮಾರ್ಗದಲ್ಲಿ ಅರಳೀಮರದ ಬುಡದಲ್ಲೊಂದು 
ಅದ್ಭುತ ಏಕಟಾಕಾರದ ಸ ರೂಪವು ಕುಳಿತಿತ್ತು' ಎಂದಳು. 

ಮಲಯ ಸೆರಗು ಪಟ ಪಟ ಬಡಿದುದರಿಂದ, ಬ್ರಾಹ್ಮಣನು ಥರ ಥರ ನಡು 
ಗುತ್ತಿದ್ದನೆಂದು ತಿಳಿದು, ಹೆಚ್ಚು ಹೆದರಿಸಿದರೆ ಬ್ರಾಹ್ಮಣನ. ಗತಿಶಕ್ಷಿಯು ನಿಂತು 
ಹೋಗುವುದೆಂದು ಸುಮ್ಮನಾಗಿದ್ದು ಸ್ವಲ್ಪ ಹೊತ್ತಾದ ಬಳಿಕ ವಿಮಲೆಯು 
"ರಸಿಕರಾಜ ! ನಿನಗೆ ಹಾಡುವುದಕ್ಕೆ ಬರುವುದೆ?' ಎಂದು ಕೇಳಿದಳು. 

ರಸಿಕಪುರುಷನು, "ಸಂಗೀತವು ಬಾರದಿರುವುದಾರಿಗೆ? ತತಾ. ರಸಿಕರಿಗೆ 
ಫೇಳಬೇಕೇ?' ಎಂದನು 

ವಿಮಲೆಯು, ಹಾಗಾದರೆ, ಆವ್ರದಾದರೂ ಒಂದು ಗೀತವನ್ನು ಹಾಡು 
ಎಂದಳು. 


೫೪ Cl ಸತಿ 


ದಿಗ್ಗಜನು ಪ್ಲಾ aT ಹುಂ ಉಹೂಂ 
Hs | ಶರಣು ವಿಮಲೆಯ ಚರಣಕೆ ॥ ಪಲ್ಲವಿ ॥ 
ತಪ್ಪಲೆ ಚೊಂಬಃ ಬಿಟ್ಟು, 
ಈ ಪರಿಯ ಕಪ್ಪಾನೆ ಕತ್ತಲೇಲಿ, 
(ಅಯ್ಯಯ್ಯೋ) ಈ ಪರಿಯ ಕಪ್ಪನೆ ಕತ್ತಲೇಲಿ 
ಆ ಪಾಪಿಯೆನು ನಂಬಿ ಈ ಪಾಪಿಯೊಡ ಬಂದು 
ನಾ ಪಾಪಿಯಾದೆ ಹರನೆ, 
ಹರನೆ, ಶರಣು ವಿಮಲೆಯ ಚರಣಕೆ 
ಎಂದು ಪಲ್ಲವಿಯು ಮುಗಿಯುವುದರೊಳಗೆ ಮಾರ್ಗದ ಸಕ್ಕೆದಲ್ಲಿ ನಿರಾ 
ತಂಕವಾಗಿ ಮೆಲಕುಹಾಕುತ್ತಾ ಮಲಗಿದ್ದೊಂದಾಕಳು ಅಸಾಧ್ಯವಾದಾ ಸಂಗೀತ 
ವನ್ನು ಕೇಳಿ ಭಯಪಟ್ಟು ಪ್ರಾಣದಮೇಲೆ ಆಶೆಯಿಲ್ಲದೆ ಪಲಾಯನವಾಗಿ ಓಡಿ 
ಹೋಯಿತು. 
ದಿಗ್ಗಜನು ಬಿಡದೆ ಸ್ಪಲ್ಪ ಹೊತ್ತು ಹಾಡಿದನು: 
ಭೋಜನವ ಬಿಟ್ಟೆದ್ದೆನು 
ದ್ವಿಜನಾಗಿ ಬಿಟ್ಟಿದನು ಮತ್ತುಂಡೆನು, 
(ಅಯ್ಯಯ್ಯೋ) ಯ೦ಜಲನು ನಾ ತಿಂದೆನು, 
ಮಜ ನವ ಮಾಡಿದೆನು ಯಂಬಲಿನ ನೀರಿನಲಿ, 
ಸೋಜಿಗವಿಂದಾಯು, ಬಗಕೆ, ಹರನೆ, 
ಶರಣು ವಿಮಲೆಯ ಜಗಕೆ 
ತ೦ಬುಲವ ತಿಂದುದಾಯು,, 
ಕುಂಭಮದ ಶಿರದಲ್ಲಿ ಮಕುಟಿಮಾಯ್ತು, 
ತಂಬಿಗೆಯ ಅರಳ್ಲಿಟ್ಟು ಭಸ್ಮ ಮಾಯ್ತು,, 
ಕಂಬು ಕಂಧರಿಯೆಂದು ನಂಬಿ ನಾನೀ 
ಪರಿಯ ಕಷ್ಟಕೀಡಾದೆ ಹರನೆ, 
ಹರನೆ, ಶರಣು ವಿಮಲೆಯ ಚರಣಕೆ. 
ಪುನಃ ಹಾಡಲುದ್ಯಮಿಸಿದನು. ಆದರೆ ಅವನ ಹಾಡು ಸಾಗದೆ ನಿಂತಿತು. 
ಹಟಾತುು, ಅವನ ಶ್ರವಣೇ೦ದ್ರಿಯವು ಮುಗ್ದವಾಗಿ ಅಮ )ತೆಮಯಮಾನಸೂ 
ನ್ಮಾದಕ ಅಪ್ಸರಹಸ್ಮಸ್ಥಿತ ವಿಕಾರ Ne 8. ಸಂಗೀತ ಧ್ವನಿ 
ಯೊಂದವನ ಕಿವಿಗೆ ಬಿದ್ದಿ ಟಿಸ್‌ ಸ್ವಂತವಾಗಿ ತನ್ನ ಪೂರ್ಣ ಸ್ಪರದಿಂದ 
ಸಂಗೀತವನ್ನು ಆರಂಭ ಮಾಡಿದ್ದಳು. ಅದು ಅಸ್ಟೃಪದಿಯಲ್ಲೊಂದು ಚರಣ 
ವಾಗಿದ್ದಿತು 
ಯಾಹಿ ಮಾಧವ ಯಾಹಿ ಕೇಶವ 
ಮಾವದ ಕೈತವ ಮಾದಂ | 


ಹದಿನೈದನೆಯ ಪರಿಚ್ಛೇದ ೫೫ 
ಎಂದು  ಕೇತಾರಗ”ಳದಲ್ಲಿ ಹಾಡುತ್ತಿರಲು, ನಿಶ್ಯಬ್ದವಾದಾ ಮಾರ್ಗದ 
ಮಧ್ಯೆದಲ್ಲಿ ಗಿಗನವು ಅವಳಾ ಸಪ್ತಸ್ವರ ಪರಿಪೂರ್ಣ ಧ್ವನಿಯಿಂದ ಮ್ಯಾಪ್ತ 
ವಾಯಿತು. ಧ್ವನಿಯು ಶೀತಲವಾದಾ ಮಂ೦ದವಾಾರುತದೊಡನೆ ಸಮ್ಮಿಶ್ರವಾಗಿ 
ಹೋಗುತಿತ್ತು. 

ದಿಗ್ಗಜನು ಉನಿರುಬಿಡದೆ ಕೇಳುತಿದ್ದನು. ವಮುಲೆಯು ಗಾನವನ್ನು 
ನಿಲ್ಲಿಸಲು, ಗಜಪತಿಯು "ಮತ್ತೂ, ಸ್ವಲ್ಪ' ವೆಂದನು. 

ವಿಮಲೆಮತ್ತೂ ಸ್ವಲ್ಪುವೆಂದರೇನು? 

ದಿಗ್ಗಜ--ಮತೊ,೦ಡು ಹಾಡು. 

ವಿಮಲೆ--ಆವುದನ್ನು ಹಾಡಲಿ? 

ದಿಗ್ಗಬ--ಒಂದು ಕೃತಿಯನ್ನು ಹಾಡು. 

ಆಗಲಾ ವಿಮಲೆಯು ಹಾಡುನೆನೆಂದು ಹೇಳಿ ತನ್ನ ಮನಸ್ಸನ್ನು ಸ್ಪರ 
ದೊಳೊಳಪಡಿಸಿ ತದೇಕಾಯತ್ತಳಾ!: ಸಂಗೀತವನ್ನು ಹಾಡುತಿದ್ದಾಗ ಒಮ್ಮಿಂ 
ದೊಮ್ಮೆ ಅವಳ ಜೇೀಲಾಂಚಲವನ್ನು 8 ಹಿಡಿದೆಳೆದ ಹಾಗಾಗಲು ಏನಾಶ್ಚರ್ಯ 
ವೆಂದು ಹಿಂದಿರುಗಿ ನೋಡುವುದರೊಳಗಾಗಿ, ಗಜಪತಿಯು ಪ್ರಾಣ ಬಿಡುವವನ 
ಹಾಗೆ, ಅವಳ ಸೆರಗನ್ನು ಭದ್ರಮುಷ್ಟಿಯಿ೦ದ ಹಿಡಿದು, ಬಿಡದೆ ಅದಕ್ಕೆ ತೊಡರಿ 
ಕೊಂಡು ಬಂದು ಅವಳ ಕಾಲಿನಮೇಲೆ ಬಿದ್ದನು. ವಿಮಲೆಯು, ಮೃತಪ್ರಾಯ 
ನಾಗಿ ಕಾಲಿನಮೇಲೆ ಬಿದ್ದಾ ಗಜಪತಿಯನ್ನು ನೋಡಿ ಆಶ್ಚರ್ಯಪಟ್ಟು, "ಏನಾ 
ಯಿತು? ಪುನಃ ಪಿಶಾಚಿಯು ಬಂದಿತೆ?' ಎಂದು ಕೇಳಿದಳು. ಬ್ರಾಹ್ಮಣನು 
ಉತ್ತರವು ಹೊರಡದೆ ಬೆರಳ ಸನ್ನೆಯಿಂದ "ಗೋ ಗೋ!' ಎಂದುಸುರಿದನು. 

ಏಮಲೆಯು ನಿಸ್ತಬೈಯಾಗಿ ಅತ್ಮಕಡೆಿ ದೃಷ್ಟಿಸಿ ನೋಡಿದಳು. ದೀರ್ಫ್ಥ 
ನಿಶ್ಚಾಸವನ್ನು ಬಿಡುವಂತೆ ಶಬ್ದವು ಕೇಳಿ ಬಂದು ಅತ್ತೆಡೆ ಮಾರ್ಗವನ್ನು ಬಟ್ಟು 
ಪಾರ್ಶ್ವದಲ್ಲಿದ್ದಾವದೋ ಒಂದು ಪದಾರ್ಥವು ಕಣ್ಣಿಗೆ ಕಂಡಿತು. ಆಗವಳು 
ಧ್ವರ್ಯಾವಲಂಬನೆಯಿಂದ ಹತ್ತಿರ ಹೋಗಿ ನೋಡಿದಳು. ಆರೋಹಿಸುವುದಕ್ಕೆ 
ಸಿದ್ಧವಾಗಿರುವ೦ತೆ ತಡಿ, ಕಡಿವಾಣ ಮುಂತಾದುವ್ರಗಳೂಡನೆ ಶೋಧಿಸುತಿದ್ದ 
ತುರಗವಾಗಿ ಪೂರಾ ಪೆಟ್ಟುಬಿದ್ದು ಪ್ರಾಣಯಾತನೆಯಿಂದ ಉಚ್ಛ್ವಾಸ ನಿಶ್ಚಾಸ 
ಗಳನ್ನು ಬಿಡುತ್ತ ಬಿದ್ದಿದ್ದಿತು. ಅದನ್ನು ನೋಡಿ ವಿಮಲೆಯು ಪುನಃ ತನ್ನ 
ಮಾರ್ಗವನ್ನು ಹಿಡಿದುಕೊಂಡು ಹೋಗುತ್ತ ಸುಸಜ್ಜೀಭೂತವಾದಾ ಸೈನ್ಯದ 
ಕುದುರೆಯು ಮಾರ್ಗದಲ್ಲಿ ಮುಮೂರ್ತಾವಸ್ಥೆಯಲ್ಲಿ ಬಿದ್ದಿರಲೇಕೆ೦ಂದು ಅತ್ಯಂತ 
ಚಿಂತಾಕ್ರಾಂತೆಯಾಗಿ, ಬಹಳ ಹೊತು, ಮಾತನಾಡದೆ ಅರ್ಧ ಹರಿದಾರಿ ಮುಂದಕ್ಕೆ 
ಸಾಗಿಹೋದಳು. ಆಗ ಗಜಪತಿಯು ಪುನಃ ಅವಳ ಸೆರಗನ್ನು ಹಿಡಿದೆಳೆದನು. 


* ಜೇಲಾಂಚಲವನ್ನು ಎಉತ್ತರಿಳಿಯದ ಸೆರಗನ್ನು. 


೫೬ ದುರ್ಗೇ ಶನಂದಿನಿ 


ವಿಮಲೆಯು ಏನೆಂದು ಕೇಳಿದಳು. ಗಜಪತಿಯು ದಾರಿಯಲ್ಲಿ ಬಿದ್ದಿ 


ದೊಂದು ಬಟ್ಟೆಯನ್ನು ತೆಗೆದು ತೋರಿದನು. ಅದೊಬ್ಬ ಅಶ್ವಾರೋಹಿಯ 


ಉಪ್ಲೀಷವಾಗಿದ್ದಿತು. ಏಮಲೆಯು ಅದನ್ನು ನೋಡಿ ಪುನಃ ಮತ್ತಷ್ಟು ಚಿಂತಾ 
ಕ್ರಾಂತೆಯಾಗಿ ಮನಸ್ಸಿನಲ್ಲಿ, ಮಾರ್ಗದಲ್ಲಿ ಸಾಯುತ ಬಿದ್ದಿದ್ದ ಕುದುರ ಯಾರದೋ, 
ಈ ರುಮಾಲು ಸಹ ಅವನದೇ ಆಗಿರಬಹುದೇ? ಎಂದು ಯೋಚಿಸಿ, ಪುನಃ 
ಹಾಗಿರಲಾರದು, ಆದಾವನೋ ಸಾದಚಾರಿಯಾದೊಬ್ಬ ಯೋಧಿಯ ರುಮಾ 
ಲಾಗಿರಬೇಕೆಂದು ಯೋಚಿಸುತಿರುವುದರಲ್ಲಿ ಚಂದ್ರೋದಯೆವಾಯಿತು. ಬಮ 
ಲೆಯು ಮತ್ತೂ ಹೆಚ್ಚು ಚಿಂತಾಮಗ್ಗ ಳಾದಳು. ಆಗ ಗಜವತಿಯು ಧ್ಭೈರ್ಯ 
ಗೊಂಡು ವಿಮಲೆಯನ್ನು ಕುರಿತು, "ಸುಂದರಿ! ಮಾತನಾಡುವುದಿಲ್ಲವೇಕೆ?' 
ಎಂದು ಕೇಳಿದನು. 

ವಿಮಲೆ--ಮಾರ್ಗದಲ್ಲಾವುದಾದರೂ ಗುರುತುಗಳು ಕಾಣುತ್ತಿನೆಯೆ ? 

ಗಜಪತಿ--(ದೃಷ್ಟಿಸಿ ನೋಡಿ) ಅಹುದು; ಅನೇಕ ಕುದುರೆಗಳು ಹೋದಹಾಗೆ 
ಗುರುತುಗಳಿವೆ. 

ವಿಮಲೆ--ನೀನು ಬುದ್ದಿವ೦ತನೇ ಅಹುದು, ಅದರಿಂದ ನೀನೇನೆಂದೂ 
ಹಿಸುತ್ತಿ? 

ಗಜಪತಿ ನನೆಗಾವದೂ ಗೊತ್ತಾಗುವುದಿಲ್ಲ. 

ವಿಮಲೆ ಅಲ್ಲಿ ಪೂರಾ ಪೆಟ್ಟುಬಿದ್ದ ಕುದುರೆ, ಮತ್ತೊಂದೆಡೆ ಒಬ್ಬ 
ಯೋಧಿಯ ರುಮಾಲು, ಇಲ್ಲಿ ಇಷ್ಟೊಂದು ಕುದುರೆಗಳ ಹಬ್ಬೆಯ ಕುರುಹುಗಳು 
ಅವುಗಳನ್ನೆಲ್ಲಾ ನೋಡಿದರೂ ಏನೂ ಗೊತ್ತಾಗುವುದಿಲ್ಲವೆ? ನಾನಾರ 
ಸಂಗಡ ಮಾತನಾಡುತ್ತೇನೆ? ಎಲ್ಲಿ ಕೇಳುತಿ? 

ದಿಗ್ಗಒ--ಐಏನು? 

ವಿಮಲೆ--ಈ ಮಾರ್ಗವಾಗಿ ಬಹಳ ಸೈನ್ಯವು ಹೋಗಿರುವಹಾಗೆ ಕಾಣುವು 
ದಿಲ್ಲವೆ? 

ಗಜಪತಿಯು ಭಯಗೊಂಡು, "ಹಾಗಿದ್ದರೆ ನಾವು ಮೆಲ್ಲನೆ ಹೋಗೋಣ, 
ಅವರು ಮುಂದೆ ಹೋಗಲಿ' ಎಂದನು. 

ವಿಮಲೆಯು ನಕ್ಕು, "ಆಯ್ಯೋ ಮೂರ! ಅವರು ಮುಂದೆ ಹೇಗೆ 
ಹೋಗುವರು? ಕುದುರೆಗಳ ಗೊರಸಿನ ಗುರುತುಗಳಾವಕಡೆ ತಿರುಗಿವೆ, ಕಾಣುವು 
ದಿಲ್ಲವೆ? ಕುದುರೆಗಳು ಮಂದಾರಣದುರ್ಗದ ಕಡೆಗೆ ಹೋಗಿವೆ' ಎಂದು ಹೇಳಿ, 
ವ್ಯಸನಗೊಂಡು ಮಂದೆ ಸ್ವಲ್ಪ ದೂರ ಹೋಗುವುದರೊಳಗೆ ಧವಳಾಕಾರ ರಾಶಿ 
ಯಂತಿದ್ದ ಶೈಲೇಶ್ವರನ ಮಂದಿರವು ಕಣ್ಣೊಳಿಸಿತು. ಆಗವಳು ಮನಸ್ಸಿನಲ್ಲಿ, 
ಬ್ರಾಹ್ಮಣನನ್ನು ನೋಡುವುದರಿಂದ ರಾಜಕುಮಾರನಿಗಾವ ಪುಯೋಜನವೂ 
ಇಲ್ಲ, ಅದರಿಂದ ತೊಂದರೆಯೇ ಸಂಭವಿಸುವ್ರದಾದಕಾರಣ ಹಿಂದಕ್ಕವನನ್ನು 


ಜು ದನೆಯ Ki ಆದ ೫೭ 


mre VT ne ~ 


ಕಳುಹಿಸುವ ಸತ್ತು ಈುರಿತು a ರಲಾಗಿ, ದಿಗೆ | ಜನು ವಿಮಲೆಯ 
ಬಳಿಗೆ ಓಡಿ ಬಂದು ಚ ಸೆರಗನ ಶಿ ಹಿಡಿದುಕೊಂಡನು. 

ವಿಮಲೆ--ಮತ್ತೇನು ಚೂ 

ದಿಗ್ಗಜನು ಅಸ್ಬುಲ ಸ್ವರದಿಂದ, " ಅದು ಮತ್ತಷ್ಟು ದೂರ?' ಎಂದು 
ಕೇಳಿದನು 

ಏಮಲೆ--ಅವದು? 

ದಿಗ್ಗಒ--ಆ ವಟಿವೃಕ್ಟಕ್ಕೆ ? 

ಏಮಲೆ--ಆವ ವಟವೃಕ್ಟಕ್ಕೆ? 

ದಿಗ್ಗಜ--ನೀವು ಅಂದು ವಟಿವೃಕ್ನದ ಹತ್ತಿರ ನೋಡಿದುದು? 

ವಿಮಲೆ--ನೋಡಿದ್ದುದಾ ಬ್ರಹ? 

ದಿಗ್ಗಜ--ರಾತ್ರಿ ಹೊತ್ತು ಹೆಸರನ್ನು ಹೇಳಕೂಡದುದು. 

ವಿಮಲೆಯು ಸಂಗತಿಯನ್ನರಿತವಳಾಗಿ ಸಮಯವು ನಿಕ್ಕಿತೆ೦ದು ಭಾವಿಸಿ 
ಗಂಭೀರ ಸ್ವರದಿಂದ, "ಓ! ಅದೇ!' ಎಂದಳು. 

ಬ್ರಾಹ್ಮಣನು ಯತ್ಸರೋನಾಸಿ ಭಯಗ್ರೃಸ,ನಾಗಿ, "ಸಂಗತಿಯೇನು? 
ದಯವಿಟ್ಟು ಹೇಳು ' ಎಂದನು 

ವಿಮಲೆಯು ಮೆಲ್ಲನೆ ಶೈಲೇಶ್ವರನ ಮಂದಿರಕ್ಕೆ ಸಮಾಪದಲ್ಲಿದ್ದ ವಟವೃಕ್ಷ 
ವನ್ನು ತೋರುತ್ತೆ "ಅದಾ ವಟಿವೃ ತ 'ವೆಂದಳು. 

ದಿಗ್ಗಜನು ಕೇಳಿ ನೆುಂದಳ್ಳಿ ಹಚ್ಚೆ ಯಿುಡಲಿಲ್ಲ. ಅರಳೀಮರದೆಲೆಯಂತೆ 
ನಡುಗುತ ನಿಂತನು. 

ಏಮಲೆಯು ಮುಂದೆ ಒರಹೇಳಿದಳು, ಬ್ರಾಹ್ಮಣನು ಕಂಪಿತ ಕಳೇಬರ 
ನಾಗಿ, "ಮುಂದೆ ಒರಲಾರೆನು ' ಎಂದನು. 

ವಿಮಲೆಯು ತನಗೂ ಭಯವಾಗುವುದಾಗಿ ಹೇಳಿದಳು. 

ಬ್ರಾಹ್ಮಣನದನ್ನು ಕೇಳಿ ಒಂದು ಕಾಲನ್ನು ಹಿಂದಕ್ಕಿಟ್ಟು ಪಲಾಯ 
ನೋದ್ದುತನಾದನು 

ವಿಮಲೆಯು ದೃಷ್ಟಿಸಿ ನೋಡಿದಳು, ವಟಿವೃಕ್ಚದ ತಳಗಡೆ ಬಿಳುಪಾ 
ದೊಂದು ಪದಾರ್ಧವಿದ್ದಂತೆ ಕಂಡಿತು. ಗುಡಿಯ ಗೂಳೀಬಸವವು ಮಲಗಿರ 
ಬಹುಡೆಂದೂಹಿಸಿ, ಗಟಪತಿಯೆನ್ನು ಕುರಿತು, "ಗಜಪತಿ! ನಿನ್ನಿಷ್ಟ ದೇವತೆಯ 
ಹೆಸರನ್ನು ಧ್ಯಾನಿಸು, ವೃಕ್ಷ ಮೂಲ ದಲ್ಲರುವ್ರದನ್ನು ನೋಡಿದಿಯಾ?' ಎಂದಳು. 

ಗಜಪತಿಯು, "ಆಯ್ಯಯ್ಯೊ! ಅಪ್ಪಪ್ಪಾ ನಾನಿಲ್ಲಿಗೆ ಬರಬಹುದೆ! 
ಕೆಟ್ಟೈನಲ್ಲಾ! ಮುಂದೇನುಗತಿ!' ಎಂದು ಕೂಗುತ ದಿಕ್ಕೆಟ್ಟು' ಹಿಂದಿರುಗಿ 
ನೋಡದೆ ಓಡಿದನು. ಪಾಠಕ ಮಹಾಶಯರಿಗೆ ಅವನ ಕಾಲಿನ ಪ್ರಮಾಣವನ್ನು 
ಕುರಿತು ಮೊದಲೇ ಹೇಳಿರುವೆವಷ್ಟೆ. ಆ ಕಾಲುಗಳಿಂದ ಮಾರುಹೆಜ್ಜಿಯನ್ನು 


೫೮ ದುರ್ಗೇಶನಂದಿನಿ 
ಹಾಕುತ್ತಾ ಒಂದೆರಡು ನಿಮಿಷಗಳಲ್ಲಿ ಎರಡು ಮೈಲಿಯ ದೂರ ಪಾರಾಗಿ 
ಹೋದನು. ವಿಮಲೆಯು ಗಜಪತಿಯ ಸ್ವಭಾವವನ್ನರಿತಿದ್ದಳಾಗಿ ಅವನು 
ಮಂದಾರಣದ ಕೋಟೆಯ ಬಾಗಿಲಲ್ಲಿ ಹೋಗಿ ನಿಂತಿರುವನೆಂದು ತಿಳಿದು ನಿಶ್ಚಿಂತೆ 
ಯಾಗಿ ಶೈಲೇಶ್ವರನ ಮಂದಿರಾಭಿಮುಖವಾಗಿ ಹೋದಳು. 

ಮನೆಯನ್ನು ಬಟ್ಟು ಹೊರಟಾಗ ಸಂಗತಿಯನ್ಸೆಲ್ಲಾ ಮುಂದಾಗಿ 
ಯೋಚಿಸಿ ಹೊರಟಿ ವಿಮಲೆಯು, ಕುಮಾರನು ಶೃೈಲೇಶ್ವರನ ಮಂದಿರಕ್ಕೆ ಬಂದಿರು 
ವನೆ? ಎಂಬ ಸಂಗತಿಯನ್ನು ಯೋಚಿಸಿರಲಿಲ್ಲ. ಅದಕ್ಕೆ ಸಲುವಾಗಿ ಕಳವಳ 
ಗೊಂಡು, ನಿಸ್ತಬ್ಛೆಯಾ! ಸ್ವಲ್ಪ ಚಿಂತಿಸಿ ಬಳಿಕ ರಾಜಕುಮಾರನು ಅಂದು 
ತನ್ನನ್ನು ಮಂದಿರದಲ್ಲಿ ನೋಡದಿದ್ದರೆ, ಪ್ರನಃ ಮತ್ತೆಲ್ಲಾದರೂ ನೋಡಲಾರೆ 
ನೆಂದು ಹೇಳಿದ್ದನೆ ಹೊರತು ಖಂಡಿತವಾಗಿ ಬರುವುದಾಗಿ ಹೇಳಿರಲಿಲ್ಲವಾದಕಾರಣ 
ಬಾರದಿರುವ ಸಂಭವವೇ ಹೆಚ್ಚಾಗಿ ತೋರುವುದೆಂದುಕೊಂಡಳು. 

ರಾಜಕುಮಾರನು ಅಲ್ಲಿಗೆ ಬಂದಿರದಿದ್ದರೆ ಅಷ್ಟೊಂದು ಶ್ರಮವೂ ವ್ಯರ್ಥ 
ವಾದಹಾಗಾಗುವುದೆಂದು ವಿಮಲೆಯು ಏಷಣ್ಣವದನೆಯಾಗಿ ತನ್ನೊಳುತಾನೇ, 
ಸಂಭವಗಳನ್ನೆಲ್ಲಾ ಯೋಚಿಸದೆ, ಬ್ರಾಹ್ಮಣನನ್ನು ಹಿಂದಕ್ಕಟ್ಟಬಿಟ್ಟಿನೇಕೆಂದೂ 
ರಾತಿ) ಒಬ್ಬಳೇ ಹಿಂದಿರುಗಿ ಹೋಗುವ ಬಗೆ ಹೇಗೆಂದೂ ಮರಮುರುಗಿ "ಶೈಲೇ 
ಶ್ರರನ ಇಚ್ಛಾನುಸಾರವಾಗಲಿ' ಎಂದೆಂದು ಕೊಂಡಳು. 

ತೈಲೇಶ್ವರನ ಮಂದಿರಕ್ಕೆ ಹೋಗಬೇಕಾದರೆ ವಟಿವೃಕ್ಚದ ತಳಗೆ ಹಾದು 
ಹೋಗಬೇಕು. ವಿಮಲೆಯೂ ಹಾದಿಗೊಂಡು ಹೋಗುತ ಮೊದಲವಳು ಮರ 
ದಡಿ ನೋಡಿದ ಧವಳಾಕಾರ ಪದಾರ್ಥವು ಕ೦ಡುಬರಲಿಲ್ಲವಾಗಿ ಸ್ವಲ್ಪ ಚಕಿತೆ 
ಯಾದಳು. ಗುಡಿಯ ಗೂಳಿಯಾಗಿದ್ದರೆ ಅದಲ್ಲಿಯೇ ಮೆಯ್ಯಖ್ಯುತಿದ್ದಿತು. ಮೊದಲ 
ವಳು ಊಹೆಗೊಂಡುದುದು ತಪ್ಪೆಂದು ತಿಳಿದು ಅಲ್ಲೇ ನಿಂತು ವೃಳಕ್ಸಮೂಲವನ್ನು 
ದೃಷ್ಟಿಸಿ ನೋಡಿದಳು. ಮರದಾಜೆ ಆವನೋ ಮನುಷ್ಯನೊಬ್ಬನು ನಿಂತು ಅವನ 
ಬಳಿತಾದ ಉಡುಪಿನಲ್ಲಿ ಸ್ವಲ್ಪು ಭಾಗವು ಮಾತ್ರ ಕಂಡಿತು. ಅದನ್ನು ಕಂಡು, 
ಹೆಚ್ಚು ಭಯಗೊಂಡು ಕಳವಳಿಸುತ ಎರಡು ಮೂರು ಮೆಟ್ಟುಗಳನ್ನೊಟ್ಟೊ 
ಟ್ಟಾಗಿ ಹಾರಿ ಹತ್ತುತ ಸೋಪಾನ ಪಜಕ್ಲಿಯನ್ನು ಹತ್ತಿ ಮಂದಿರದ ಬಾಗಿಲಿಗೆ 


ಲ್ಲ 
ಬಂದು ಬಾಗಿಲನ್ನು ಬಲವಾಗಿ ತಬ್ಬಿದಳು. ಬಾಗಿಲೊಳಗಣ ಅಗಣಿಯು 
ಹಾಕಲ್ಪಟ್ಟಿದಿ ತು. 
6 6. 


ಒಳಗಾರೋ ಗಂಭೀರ ಸ್ವರದಿಂದ, "ಯಾರು? ಎಂದು ಕೂಗಿದರು. ಆ 
ಪ್ರಶ್ನೆಯು ಮಂದಿರದ ಮುಂಭಾಗದಲ್ಲಿ ಪ್ರತಿಧ್ವನಿತವಾಯಿತು. 

ವಿಮಲೆಯು ಧೃರ್ಯಗೊಂಡು, "ಪಥಶ್ರಾಂತೆಯಾದ ಹೆಂಗಸು” ಎಂದು 
ಉತ್ತರವನ್ನು ಕೊಟ್ಟಿಳು. ಬಾಗಿಲು ತೆರಿಯಲ್ಬಟ್ಟಿತು. ಮಂದಿರದೊಳಗೆ ದೀಪವು 


ಹದಿನಾರನೆಯ ಪರಿಚ್ಛೇದ ೫೯ 
ಉರಿಯುತಿದ್ದಿತು. ಅದರೆದುರಿಗೆ ಒರೆಕೂರಿಸಿದ ಕತ್ತಿಯನ್ನು ಹಿಡಿದು ದೀರ್ಫಾ 
ಕಾರ ಮನುಷ್ಯನೊಬ್ಬನು ನಿಂತಿದ್ದನು. 

ವಿಮಟೆಯು ನೋಡಿದಳು. ಕುಮಾರ ಜಗತ್ತಿಂಹನಾಗಿದ್ದನು. 


ಹದಿನಾರನೆಯ ಪರಿಚ್ಛೆ ದ 
ಶೈಲೇಶ್ವರನ ಸಾಕ್ಸಾತ್ತು 

ಮಲೆಯು ಮಂದಿರದೊಳಗೆ ಹೋಗಿ ದಣುವಾರಿಸಿಕೊಂಡು ನತಭಾವದಿಂದ 
ಈಖ ಶೈೈಲೇಶ್ವರನಿಗೆ ಸುಣಾಮವನ್ನು ಮಾಡಿ, ಬಳಿಕ ರಾಜಕುಮಾರನಿಗೆ 
ಪ್ರಣಾಮವನ್ನು ಮಾಡಿದಳು. ಸ್ಪಲ್ಪ ಹೊತ್ತು ತಮ್ಮ ತಮ್ಮ ಮನೋಭಾವ 
ವನ್ನು ವ್ಯಕ್ತಪಡಿಸಲಾರದೆ ಇಬ್ಬರೂ ಮೌನವಾಗಿದ್ದರು. ಇಬ್ಬರಿಗೂ ಚಿತ್ತ 
ಚಾ೦ಚಲ್ಯವುಂಟಾಗಿದ್ದಿತು. ಅಂತಹ ಸಂದರ್ಭದಲ್ಲಿ ಮಾತಿಗೆ ತೊಡಗುವ ಬಗೆ 
ಹೇಗೆ? ಶೆ 

ಈ ವಿಚಾರಗಳಲ್ಲಿ ಸಂಧಿ ವಿಗ್ರಹಗಳನ್ನು ನಡೆಯಿ ಸುವುದರಲ್ಲಿ ಚತುರೆಯಾದ 
ವಿಮಲೆಯು ಹಾಸ್ಯವದನೆಯಾಗಿ ರಾಜಕುಮಾರನನ್ನು ಕುರಿತು, "ಯುವ 
ರಾಜನೆ! ಶೈಲೇಶ್ರರನ ಅನುಗುಹದಿಂದೆನಗೆ ತಮ್ಮ ಸಂದರ್ಶನವಾಯಿತು. ರಾತಿ) 
ಮಾರ್ಗದಲ್ಲೊಬ್ಬಳೇ ಬರಲು ಭೀತಿಗೊಂಡಿದ್ದವಳಿಗೆ ನಿಮ್ಮ ಸಂದರ್ಶನದಿಂದ 
ಧೈೈರ್ಯವುಂಟಾಯಿತು' ಎಂದಳು. 

ಯುವರಾಜ--ನಿಮ್ಮಲ್ಲೆಲ್ಲರೂ ಸೌಖ್ಯವಷ್ಟೆ? 

ಯುವರಾಜನಿಗೆ ತಿಲೋತೃಮೇಯು ಮೇಲೆ ಅನುರಾಗವು ಹುಟ್ಟಿರುವುದೆ? 
ಅಥವಾ ಇಲ್ಲವೇ ಎಂಬುದನ್ನು ಪ್ರಥಮತಃ ತಿಳಿದು ಬಳಿಕ ಬೇರೆ ಪ್ರಸ್ತಾಪವನ್ನೈತ್ತ್ಯ 
ಬೇಕೆಂದುದ್ದೇಶಿಸಿ ವಿಮಲೆಯು ಕುಮಾರನನ್ನು ಕುರಿತು, "ಅಹುದು, ನಮಗೆ 
ಮಂಗಳವನ್ನಿ€ಯಲೆಂದೆಳಸಿ ಶೈಲೇಶ್ವರನ ಪೂಜೆಗೆ ಸಲುವಾಗಿ ಬಂದವಳು ಇಲ್ಲಿ 
ನೋಡಿದರೆ, ಶೈಲೇಶ್ವರನು ನಿಮ್ಮ್ಮ ಪೂಚೆಯಿಂದಲೇ ಪರಿತೃಪ್ತನಾಗಿ ನಮ್ಮ 
ಪೂಜೆಯನ್ನ ಂಗೀಕರಿಸುವಂತೆ ಕಾಣುವುದಿಲ್ಲವಾದಕಾರಣ ಅಪ್ಪಣೆಯನ್ನು ಕೊಟ್ಟರೆ 
ಹಿಂದಿರುಗಿ ಹೊರಟು ಹೋಗುವೆನು ' ಬಂದಳು. 

ಯುವರಾಜ--ಒಳ್ಳೆಯದು, ಹೋಗಬಹುದು, ಆದರೆ ನೀನೊಬ್ಬಳೇ ಹೋಗ 
ಕೂಡದು; ನಾನು ನಿನ್ನ ಸಂಗಡ ಬಂದು ಮನೆಯಲ್ಲಿ ಬಿಟ್ಟುಬರುವೆನು. 

ವಿಮಲೆಯು, ರಾಜಕುಮಾರನು ನಿರಂತರವಾಗಿ ಯುದ್ಧ ಕಾರ್ಯದಲ್ಲಿಯೇ 
ಸಂಸಕ್ತ ಮನಸ್ಸುಳ್ಳ ವನಾಗಿರಲಲ್ಲವೆಂದು ತಿಳಿದು, " ಒಬ್ಬಳೇ ಹೋಗಕೂಡ 
ದೇಕೆ?' ಎಂದು ಕೇಳಿದಳು. 

ಯುವರಾಜ ಮಾರ್ಗದಲ್ಲಿ ಅಸಾಯವುಂಟು. 


೬೦ ದುರ್ಗೇಶನಂದಿನಿ 


9 


ವಿಮಲೆ--ಹಾಗಿದ್ದರೆ, ನಾನು ಮಹಾರಾಜಾ ಮಾನಸಿಂಹನ ಬಳಿಗೆ 
ಹೋಗುವೆನು. 

ಯುವರಾಜ--ಅಲ್ಲಿಗೆ ಹೋಗಲೇಕೆ? 

ಏಮಲೆ--ಆತನಲ್ಲೊಂದು. ದೂರಿಡಬೇಕಾಗಿದೆ; ಆತನು ನಿಯಮಿಸಿದ 
ಸೇನಾಪತಿಯಿಂದ ನಮ್ಮ ಮಾರ್ಗದ ಭಯ ಕಂಟಕಗಳು ನಿವಾರಣೆ ಮಾಡಲ್ಪಡ 
ಲಿಲ್ಲ; ಸೇನಾಪತಿಯು ಶತ್ರು ನಾಶ ಮಾಡಲಸಮರ್ಥನೆಂದು ತೋರುತ್ತದೆ. 

ಯುವರಾಜನು ಸ್ಪಲ್ಪ ಲ್ಸ ನಕ್ಕು, "ಅದಕ್ಕೆ ಸೇನಾಪತಿಯು ಉತ್ತರ ಹೇಳುವ 
ನೇನೆಂದರೆ: SN ಮಹಾದೇವನಿಗೂ ಸಾಧ್ಯವಿಲ್ಲ; ಫತಾನವ 
ನೀನನ್ನ ವಕಾಡಬಲ್ಲನು! ಈಗ ನೋಡು, ಸಾಕಾ ತ್ತು ಮಹಾದೇವನು 
ತಪಸ್ಸನ್ನು ಮಾಡುತಿದ್ದ ತಪೋವನದಲ್ಲಿ ಶತ್ರುವಾಗಿ ಬಂಡೆದುರಿಗೆ ನಿಂತ ಮನ್ಮಥ 
ನನ್ನು ಭಸ್ಮರಾಶಿಯಾಗಿ. ಮಾಡಿದ್ದರೂ ಅದೇ ಮನ್ಮಥನು ಈಗೊಂದು ಪಕ್ಲಕ್ಕೈ 
ಹಿಂದೆ ಆ ಮಹಾದೇವನಿದೇ ಮಂದಿರದಲ್ಲಿ ಅವನೆದುರಿಗೆ ಎಷ್ಟೊಂದು ದೌರಾತ್ಮ್ರ್ಯ 
ವನ್ನು ನಡೆಯಿಸಿದ್ದಾನೆ! ಶತು)ನಾಶವಾದೀತು ಹೇಗೆ? 

ವಿಮಲೆ(ಸ್ವಲ್ಪ ನಕ್ಕು) ಅಷ್ಟೊಂದು ದೌರಾತ್ಮ್ಯೃುವನ್ನಾರಮೇಲೆ ನಡೆಯ 
ಸಿದನು? 

ಯುವರಾಜ ಸೇನಾಪತಿಯಮೇಲೆ ನಡೆಯಿಸಿದ್ದಾನೆ. 

ವಿಮಲೆ-ಮಹಾರಾಜನು ಅಸಂಭವವಾದಾ ನುಡಿಯನ್ನು ನಂಬುವನೆ? 

ಯುವರಾಜ--ನನಗೆ ಸ ಸಾಕ್ಚಿಯುಂಟು, 

ಏಮಲೆ--ಆ ಸಾಕ್ಸಿ ಯಾರು? 

ಯುವರಾಜ--ಸುಚರಿತ್ರೆಯುಳ್ಳ ee 

ವಿಮಲೆ-- (ಮಾತನ್ನು ಫೂರೈಸಗೊಡಿಸದೆ) ದಾಸಿಯಾದ ನಾನು ಕೇವಲ ಕುಚರಿ 
ತ್ರಳು- ನನ್ನನ್ನು ವಿಮಲೆಯೆಂದು ಸಂಜೋಧಿಸಬೇ ಕು. 

ಯುವರಾಜ ಆ ಬಿಮಲೆಯೇ ಸಾಕ್ಸಿ. 

ವಿಮಲೆ--ವಿಮಲೆಯು ಅಂತಹ ಸಾಕೆ | ಕ ೊಡಲಾರಳು. 

ಯುವರಾಜ--ಹಾಗೇವೆ ಕಾಣುತ್ತದೆ; ಈಗ್ಗೆ ಹದಿನೈದು ದಿನಗಳಲ್ಲಿ 
ಮಾಡಿದ ವಾಗ್ಗಾನವನ್ನು ಮರೆತಿರುವವಳು ನಿಜವಾದ ಸಾಕ್ಸ್ಟ್ಯವನ್ನೆಂದಿಗೂ 


ಹೊಡಲಾರಳು. 
ವಿಮಲೆ--ಮಹಾಶಯರೆ! ನಾನಾವ ವಾಗ್ದಾನವನ್ನು ಮಾಡಿದ್ದೆನು ? 


ಅಪ್ಪಣೆಯಾಗಲಿ, 

ಯುವರಾಜ ನಿನ್ನೆ ಸಖಿಯ ಪರಿಚಯವನ್ನು ಹೇಳುವುದಾಗಿ. 

ಇ ಗಾಗ, ಲೆ(ವ್ಯ ಗೊ ತ್ರಿ ಗಳನ್ನು ಬಿಟ್ಟು ಗಂಭೀರಭಾವದಿಂದ) ಯುವರಾಜ! | 
ಪರಿಚಯವನ್ನು ಹೇಳುವುದಕ್ಕೆ ES ದೆ; ಪರಿಚಯವನ್ನು ತಿಳಿದು 
ನೀವು ಡಿ 


ಹದಿನಾರನೆಯ ಪರಿಚ್ಛೇ ದ ೬೧ 


ಯುವರಾಜ (ಸ್ಪಲ್ಪ ಯೋಚಿಸಿ ವ್ಯಂಗ್ಯೋಕ್ತಿಗಳನ್ನು ಬಿಟ್ಟು) ವಿಮಲೆ! ನಿಜವಾದ 
ಪರಿಚಯದಿಂದ ಅಸುಖಿಯಾಗುವುದಕ್ಕೆ ಕಾರಣವುಂಟಿ? 

ವಿಮಲೆ--ಕಾರಣವುಂಟು. 

ರಾಜಕುಮಾರನು ಪುನ? ಚಿಂತಾಮಗ್ಗ ನಾಗಿ, ಕ್ಸಣೈೆಕಪರದಲ್ಲಿ, "ಹೇಗಾ 
ದರೂ ಆಗಲಿ ' ನನ್ನಿಷ್ಟವನ್ನು ಪೂರ್ತಿಗೊಳಿಸು ; ನಾನೀಗನುಭವಿಸುವ ಯಾತನೆ 
ಗಿಂತ ಮತ್ತಾವದೂ ಹೆಚ್ಚು ಅಸು ಖವನ್ನುಂಟುಮಾಡಲಾರದು ; ನೀನು 
ಹೇಳುವದು ನಿಜವಾದರೂ ಅದೆನಗೆ ಸುಖಕರವಾಗಿರುವುದು; "ವಿಮಲೆ! ಈ 
ಮಾಸಾರ್ಧಮಧ್ಯಕಾಲದಲ್ಲಿ ಕುದುರೆಯ ಬೆನ್ನನ್ನು ಹೊರತು ಹಾಸಿಗೆಯನ್ನು 
ಕಂಡವನಲ್ಲ; ಅತ್ಯ೦ತ ವ್ಯಾಕುಲಚಿತ್ತನಾಗಿದ್ದುದರಿಂದ ನಿನ್ನನ್ನು ಸಾರಿಬಂದೆನು ' 
ಎಂದನು. 

ವಿಮಲೆಯು ಯು ವರಾಜನಾ ಮಾತನ್ನು ಹೊರಡಿಸಬೇಕೆಂದು ಅಷ್ಟೊಂದು 
ಪ್ರಯತ್ನ ಪಟ್ಟಿಳು ; ಮತ್ತೂ ಸ್ಪಲ್ಪ ಹೆಚ್ಚು ತಿಳಿಯಲು ಹೇಳತೊಡಗಿದಳು : 
"ಯುವರಾಜ! ನೀವು ರಾಜನೀತಿಯಲ್ಲಿ ವಿಚಕ್ಸಣರು ಕ ವಿವೇಚನೆಯನ್ನು ಮಾಡಿ 
ನೋಡಿರಿ; ನಿಮಗೆ ದುಷ್ಬಾ )ಪ್ಯ ರಮಣಿಯಲ್ಲಿ ಮನಸ್ಸನ್ನಿ ಡುವುದು ಚಿತವೆ? 
ನಿಮ್ಮಿಬ್ಬರ ಕ್ಲೇಮಾರ್ಥವಾಗಿ ಹೇಳುವೆನೇನೆಂದರೆ:--ನನ್ನ ಸಖಿಯನ್ನು ಮರೆತು 
ಬಿಡಲು ಪ್ರಯತ್ನ ಮಾಡಿರಿ; ಪ್ರಯತ್ನ ಪಟ್ಟರೆ, ಯುದ್ಧದಲ್ಲಿ ಉತ್ಸಾಹವು ಹುಟ್ಟಿ 
ಕೃತಕಾರ್ಯರಾಗುವಿರಿ' ಎಂದು ಹೇಳಿದಳು. ಅದನ್ನು ಕೇಳಿ ಯುವರಾಜನ 
ಅಧರದಲ್ಲಿ ಮನಸ್ಸಿನ ತಾಪದ್ಯೋತಕವಾದ ಹಾಸ್ಯವು ಪುಕಟಿತವಾಗಿ, ಅವನು 
ವಿಮಲೆಯೆನ್ನು ಕುರಿತು, "ಆರನ್ನು ಮರೆಯಲಿ? ನಿನ್ನ ಸಖಿಯ ಸಕೃದ್ಧರ್ಶನ 
ದಿ೦ದವಳ ರೂಪವು ನನ್ನ ಹೃದಯದಲ್ಲಿ ಶಾಶ್ವತವಾಗಿರುವಂತೆ ಅಂಕಿತವಾಗಿದೆ; 
ಈ ಹೃದಯವು ದಗ್ಗವಾಗುವವರಗೂ ಅದು ಅಳಿಸಿಹೋಗದು ; ಒನರು ನನ್ನನ್ನು 
ಪಾಷಾಣಹೃದಯನೆಂದು ಹೇಳುತ್ತಾರೆ; ಅಂತಹ ಪಾಷಾಣಹೃದಯುದಲ್ಲಿ ಅಂಕಿತ 
ವಾದ ಮೂರ್ತಿಯು ಪಾಷಾಣವ್ರ ನಷ್ಟವಾಗದೆ ಹೇಗೆ ನಷ್ಟವಾಗಬಲ್ಲದು ? 
ವಿಮಲೆ! ನಾನು ನಿನ್ನೆ ಸಖಿಯನ್ನು ನೋಡಿದಾರಭ್ಯ ಯುದ್ಧಕಾರ್ಯದಲ್ಲಿಯೇ 
ವ್ಯಾಪೃತನಾಗಿದ್ದೆನು. ಅಂತಹ ರಣಕ್ಟೇತ್ರವೇನು, ಶಿಬಿರವೇನು, ಶಯ್ಯೆಯೇನು, 
ಎಲ್ಲೆಲ್ಲಿಯೂ ಒಂದು ಕ್ಷಣವಾದರೂ ಆ ರೂಪನ್ನು ಮರೆಯಲಾರದೆ ಹೋದೆನು? 
ನಿಶೇಷ ಹೇಳಲೇಕೆ? ಒವೆನ್ಮು ಪಠಾನನೊಬ್ಬನು ನನ್ನ ಶಿರಚ್ಛೇದವನ್ನು ಮಾಡಲು 
ಖಡ್ಗ ವನ್ನೆತ್ತಿದಾಗ ಸಖಿಯನ್ನು ನೋಡದೆ. ಹೋಗುವೆನೆಂದೂ, ಪ್ರಥಮ 
ದರ್ಶನವೇ ಕಡೆಯ ದರ್ಶನವಾಯಿತೆಂದೂ ಭಾವೋದಯವಾಯಿುತು; ಮತ್ತಾ 
ವದೂ ಮನಸ್ಸಿಗೆ ಹೊಳಿಯಲಿಲ್ಲ. ವಿಮಲೆ! ಎಲ್ಲಿಗೆ ಹೋದರೆ ನಿನ್ನ ಸಖಿಯನ್ನು 
ನೋಡುವೆನು?' ಎಂದು. ಮುಂತಾಗಿ ಪೋಮಪೂರ್ಣವಾದ ಮಾತುಗಳನ್ನು 
ಹೇಳಿದನು, 


ದರೂರ ಪ್ರ, ಯೂ 


೬೨ ದುರ್ಗೇ ಹತ 


ಏಮಟಲೆಗೆ ಹೆಚ್ಚು ಯೂ ಜತನ ಆವಶ್ಚತಕವಿರಲಿಲ್ಲ; ಏನನ್ನು ತಿಳಿಯ 
ಬೇಕೆಂದಿದ್ದಳೋ ಅದನು ನ್ಫು ಆಪಾದತಃ ಜಟ ಬಳಿಕ ಅವಳು, 
ಸುಂದರಿಯಾದ ತಿಲೋತೃಮೆಯು ವೀರೇ೦ಂದ್ರಸಿ೦ಂಹನ ಕನ್ನೆ !' ಎಂದುಸುರಿದಳು, 

ಅದನ್ನು ಕೇಳಿದಕೂಡಲೆ ಜಗತ್ತಿಂಹಸು ಕಾಲಸರ್ಪದ೦ಶನವಾದಂತೆ ನಿಸ್ತಬ್ಧ 
ಭಾವದಿಂದ ಕೈಲಿದ್ದ ಖಡ್ಗವನ್ನೂರಿಟ್ಟು ಅದರಮೇಲೂರಿಕೊಂಡು ಅಧೋಮುಖ 
ನಾಗಿ ನಿಂತನು. ಬಹಳ ಹೊತ್ತು ಹಾಗೆ ನಿಂತಿದ್ದು ಬಳಿತ ನಿಟ್ಟು ಸಿರವ NN ಬಿಟ್ಟು, 
"ನಿನ್ನ ಮಾತು ನಿಜವಾಯಿತು; ತಿಲೋತ್ಸಮೆಯೆನಗೆ ಪ್ರಾ ಜು | 
ಯುದ್ಧಕೆ ಕ್ಸ್ಟೇತ್ರಕ್ಕೆ ಹೊರಟು ಹೋಗುವೆನು ; ಶತ್ರುವಿನ ರಕ್ತದಲ್ಲಿ ನನ್ನ ಸುಖಾಭಿ 
ಲಾಷೆಯನ್ನು ನಿಸಜರನೆಮಾಡುನೆನು:' ಎಂದನ್ನು 

ಕೂ ರಾಜಕುಮಾರನ ಕಾತರೋಕ್ತಿ ಗಳನ್ನು ಫೇಳಿ "ಯುವ 
ರಾಜನೆ! ಈ ಪ್ರಪಂಚದಲ್ಲಿ ಆಂತರಿಕವಾದ ಸೈ ಸ್ಲೀಹಾನುರಾಗಗಳಿಗೆ ತಕ್ಕ ಪುರಸ್ಕಾರ 
ವುಂಟೆಂಬುದು ನಿಜವಾಗಿದ್ದರೆ, ನೀವು ತಿಲೋತ್ತಮೆಯನ್ನು ಹೊಂದುವುದಕ್ಕೆ 
ಸರ್ವಾಂಶದಲ್ಲಿಯೂ ತಕ್ಕವರು; ನೀವು ಒಮ್ಮೆಗೆ ನಿರಾಶರಾಗಲೇಕೆ? ವಿಧಿಯು 
ಇಂದು ೫ 2೫818 ೂ ನಾಳೆ ಸದಯ ನಾಗಬಹುದು ' ಎಂದಳು. 

ಆಶೆ ಯಾವಾಗಲೂ ಮಧುರಭಾಸಿಣೀ ; ಎಂತಹ ವಿಪತ್ಯ್ವಾಲದಲ್ಲಿಯೂ 
ವಿಪಡದ್ಗ )ಸ್ತ BS ಧ್ವರ್ಯೆವುಂಟಾಗುವಂತೆ ಮೃದುವಾಗಿ ಕಿವಿಯಲ್ಲಿ ಹೇಳುತಿರುವು 
ದೇನೆಂದರೆ:--" ಪ್ರಳಯಕಾಲದಲ್ಲಿ ಮುಸುಕಿ ಬರುವ ಮೇಘಪಜತ್ಥಿ ,.ಯೂ ಚಿರ 
ಸ್ಕಾ ಅಸುರ SRE ದುಃಖಿತನಾಗಬೇಡ; ನನ್ನ ಮಾತನ್ನು 
ತರುತ ಎಂದು, 

ಜಗತ್ತಿಂಹನಾ ಆಶೆಯ ಹೇಳಿಕೆಗೆ ಕಿವಿಕೊಟ್ಟಿನು, ಆಶೆಯು ಹೇಳಿಶೇ 
ನೆಂದರೆ: ವ ಶೈರೇಜ್ಛೆಯೆನ್ನಾರು ತಿಳಿಯುವರು? ವಿಧಾತನು ಲಲಾಟದಲ್ಲಿ 
ಬರದ ವಿಪಿಯನ್ನಾ ರೋದಬಲ್ಲರು? ಸಂಸಾರದಲ್ಲಿ ಅಸಾಧ್ಯವಾದುದಾವದು! 
ಬಷ್ಟೊಂದಸಾದಧ್ಯವಾದುದು ಸಾಧ್ಯವಾಗಿಲ್ಲ?' ಎಂದು. 

ಜಗತ್ತಿಂಹನಾ ಆಶೆಯ ಉಪದೇಶಕ್ಕೆ ಕಿವಿಗೊಟ್ಟು )» ಸ್ಪಲ್ಪ ಹೊತ್ತು ಮೌನ 
ವಾಗಿದ್ದು, ತರುವಾಯ ನಿಮಲೆಯನ್ನು ಕುರಿತು, "ಇಂದೆನ್ನ ಮನಸ್ಸು ಅಸ್ಲಿರ 
ವಾಗಿದೆ; ಅತಃ, ಕರ್ತವ್ಯಾಕರ್ತವ್ಯವನ್ನು ಮಾಡಲಾರೆನು; ಅದೃಷ  ದಲ್ಲಿರುವುದು 
ಅವಶ್ವಕವಾಗಿ ಘಟಿಸುವುದು; ಅದನನ್ಯಥಾ ಮಾಡುವುದಕ್ಯಾರಿಂಡ ಸಾಧ್ಯ ! 
ಪ್ರಕೃತ, ನನ್ನ ಸ್ವಾಭಿಪಾ)ಯನನ್ನು ಮಾತ) ಹೇಳಬಲ್ಲೆನ ನು' ಎಂದು ಹೇಳಿ, 
ಶೈಲೇಶ್ವರನೆದುರಿಗೆ ತಿರುಗಿಕೊಂಡು, "ಸರ್ವಜೈತನ್ಯಸ ಸ್ವರೂಪನಾದೀ ಶೈಲೇಶ ರನ 
ಸಮುಖದಲ್ಲಿ ಸತ್ಯವನ್ನು ನುಡಿಯುವೆನು೨-ನಾನು. ತಿಲೋತ್ರ್ತ್ಕ ಸ್ವ ಪಾಣಿ 
ಗ್ರಹಣವನ್ನು ಮಾಡುವವನೇ ಹೊರತು ಮತ್ತಾರನೂ ಕಣ್ಣೈ ತ್ರಿ ನೋಡೆನು. 


ಜೆ 
ನಮಲ? ಹಾರು ನಿನ್ನೆದುರಿಗೆ ಹೇಳಿರುವುದನ್ಕೆಲ್ಲಾ ನಿನ್ನ ಸಖಿಗೆ ತಿಳಿಸಬೇಕೆಂದು 


ಹದಿನಾರನೆಯ ಪರಿಚ್ಛೇದ ಕ್ಕಿ 


ವಿನಯದಿಂದ ಬೇಡಿಕೊಳ್ಳುತ್ತೇನೆ; ಹಾಗೂ ಮತ್ತೊಂದಾನರ್ತಿ ಮಾತ್ರ ಅವಳ 
ಸಂದರ್ಶನವನ್ನು ತೆಗೆದುಕೊಳ್ಳಲು ಕುತೂಹಲವುಳ್ಳವನಾಗಿದ್ದೇನೆಂದೂ ದಯ 
ಎಟ್ಟು ಹೇಳು, ಪುನಃ ನಿನಗೆ ತೊಂದರೆಯನ್ನು ಕೊಡನು ' ಎಂದು ಹೇಳಿದನು. 

ವಿಮಲೆಯ ಮುಖವು ಹರ್ಷೊೋತ್ಸುಲ್ಲವಾಯಿತು. ಆಗವಳು, "ಯುವ 
ರಾಜ! ನಿಮ್ಮ ಅಪ್ಪಣೆಯ ಪ್ರಕಾರ ಹೇಳುವೆನು; ಆದರೆ ತಿರೋತ್ತಮೆಯ ಪುತ್ಕು 
ತರನು ನಿಮಗೆ ತಿಳಿಯುವ ಬಗೆ ಹೇಗೆ' ಎಂದು ಹೇಳಿದಳು. 

ಯುವರಾಜನು, "ನಿನಗೆ ಪುನಃಪುನಃ ತೊಂದರೆಯನ್ನು ಕೊಡಲಾರೆನು, 
ಆದರೆ ನೀನೀ ಮಂದಿರದಲ್ಲಿ ನನ್ನನ್ನು ಮತ್ತೊಂದಾವರ್ತಿ ನೋಡುವಿಯಾದರೆ, 
ನಾನು ನಿನಗೆ ಕೃತಜ್ಞನಾಗಿರುವೆನು ; ಕಾಲಾನುಕಾಲದಲ್ಲಿ ಒಗತ್ತಿಂಹನಿಂದ 
ನಿನಗೆ ಪ್ರತ್ಯುಪಕಾರವಾಗದಿರದು ' ಎಂದನು. 

ವಿಮಲೆಯು, "ಯುವರಾಜ! ನಾನು ತಮ್ಮ ಆಜ್ಞಾ ನುವರ್ತಿನಿ, ಆದರೆ 
ರಾತ್ರಿ ಒಬ್ಬಳೇ ಬರಲು ಬಹಳ ಧೆಯವಾಗುವುದು; ಮೊದಲು ಬರುವುದಾಗಿ 
ಮಾತುಕೊಟ್ಟು, ಅದಕ್ಕೆ ತಪ್ಪತಕ್ಟುದಲ್ಲವೆಂದು ಬಂದೆನು; ಪ್ರಕೃತ ಈ ಪ್ರದೇಶವು 
ಶತ್ತುಪೀಡಿತವಾಗಿದೆ. ಆದುದರಿಂದ ಪುನಃ ಇಲ್ಲಿಗೆ ಬರಲು ಭೀತಿಗೊಂಡಿದ್ದೇನೆ' 
ಬಂದಳು. 

ರಾಜನುತ)ನು ಸ್ಪಲ್ಪ ಯೋಜಿಸಿ, ಬಳಿಕ, ನಿನ್ಫಾ ಕ್ಸೇಪಣೆಯಿಲ್ಲದಿದ್ದರೆ 
ನಿನ್ನ ಸಂಗಡ ನಾನೇ ಮಂದಾರಣದುರ್ಗಕ್ಕೆ ಬಂದು ಅಲ್ಲೊಂದು ಸಂಕೇತಸ್ಕಾನ 
ದಲ್ಲಿ ಕಾದಿರುವೆನು, ನೀನು ಹೋಗಿ ಅವಳು ಹೇಳುವುದನ್ನು ತಿಳಿದು ಬಂದೆನಗೆ 
ಹೇಳು ' ಖಂದನು. 

ವಿಮಲೆಯು ಹೃಷ್ಟಚಿತ್ಕಳಾಗಿ, "ಹಾಗಾದರೆ, ಬರೋಣಾಗಲಿ' ಎಂದಳು, 

ಇಬ್ಬರೂ ಹೊರಡಬೇಕೆಂದಿದ್ದ ಸಮಯದಲ್ಲಿ, ದೇವಾಲಯದ ಹೊರಗಡೆ 
ಜಾಗರೂಕತೆಯಿಂದಾರೋ ನಡೆದಾಡುತ್ತಿದ್ದ ಶಬ್ದವು ಕೇಳಿಸಿತು. ಅದನ್ನು ಫೇಳಿ, 
ಯುವರಾಜನು ನಿಮಲೆಯನ್ನು ಕುರಿತು, "ನಿನ್ನ ಸಂಗಡಾರಾದರೂ ಬಂದಿದ್ದರೆ?' 
ಎಂದು ವಿಚಾರಿಸಿದನು. ವಿಮಲೆಯು "ಒಂದವರಾರೂ ಇಲ್ಲ'ನೆಂದು ಹೇಳಿದಳು, 

"ಮತ್ತಾರು ಶಬ್ದವನ್ನು ಮಾಡಿರಬಹುದು? ನಾವು ಮಾತನಾಡುತಿದ್ದು 
ದನ್ನಾರೋ ಹೊಂಚಿ ಕೇಳಿಕೊಂಡಿದ್ದಂತಿದೆ' ಎಂದೆಂದು ಯುವರಾಜನು ಹೊರಗೆ 
ಬಂದು ದೇವಸ್ಥಾನದ ಸುತ್ತಲೂ ಹೋಗಿ ನೋಡಿದನು. ಆರೂ ಕಾಣಲಿಲ್ಲ, 


೬.೪ ಸುಸು 


ಹದಿನೇಳನೆಯ ಪರಿಚೆ ಚೀದ 
ನೀರಪಂಚನಿ | 
€.ಎ) ನಂತರ ನಿಮಲೆಯೂ ಒಗತ್ಸಿಂಹನೂ ಶೈಲೇಶ್ರರನಿಗೆ ಪ್ರಣಾಮವನ್ನು 
ಮಾಡಿ ಸಶಂಕತಚಿತ್ತರಾ1, ಮಂದಾರಣದುರ್ಗಾಭಿಮುಖವಾಗಿ ಹೊರ 
ಟಿರು, ಸ್ವಲ್ಪ ದೂರ ಮಾತನಾಡದೆ ಹಾದಿ ನಡದು, ಬಳಿಕ ರಾಜಕುಮಾರನು, 
"ವಿಮಲೆ! ನನಗೊಂದು ಕೌತೂಹಲವು ಹುಟ್ಟಿದೆ; ನೀನದನ್ನು ತಿಳಿದರೆ ಏನೆಂದು 
ಹೇಳುವಿಯೋ, ಕಾಣೆ' ಬಂದನು. 


ವಿಮುಲ ಎನನ? 
ಜಗತ್ತಿಂಹ-ನೀನೆಂದೂ ಪರಿಚಾರಿಕೆಯ ಬ್ಲವೆಂದೆನಗೊಂದು ನಂಬಿಕೆಯು 
ಹುಟ್ಟಿದೆ. 


ವಿಮಲೆ(ಸ್ವಲ್ಪ ನಕ್ಕು) ಆ ನಂಬುಗೆಗೆ ಕಾರಣವೇನು? 

ಜಗತ್ಸಿ೦ಹ--ವೀರೇಂದ್ರಸಿಂಹನ ಮಗಳು ಅಂಬರಪತಿಯಾದ ಮಾನಸಿ೦ಂಹ 
ನಿಗೆ ಪುತ್ರವಧೂ* ಆಗಕೂಡದೆಂಬುದಕ್ಕೊಂದು ವಿಶೇಷಕಾರಣವುಂಟು. ಅದು 
ಅತ್ಯಂತೇಕಾಂತವಾದ ವೃತ್ತಾ೦ತವಾಗಿದೆ; ನೀನು ಕೇವಲ ಪರಿಚಾರಿಕೆಯಾಗಿದ್ದಿ 
ದ್ದರೆ, ಏಕಾಂತವಾದಾ ವೃತ್ತಾ, ೦ತವನ್ನು ಹೇಗೆ ತಿಳಿಯುತ್ತಿ ದ್ದೆ 

ನಿರುಲಿಯತ್ತಿ ಬಿಸುಸುಯುು ಹ _ರದಿಂ, ನೀವು ಯಥಾರ್ಥವನ್ನೂ ಹಿ 
ಸಿದಿರಿ; ನಾನು ಅದ ಎಹೃದೋಷದಿಂದ ಪರಿಚಾರಿಕೆಯಂತಿರಬೇಕಾಗಿದೆ ; ಅದ್ಭ ನ್ನ 
ವನ್ನೆ «ತೆ ನಿಂದಿಸಲಿ? ನನ್ನ್ನ ಹಣೆಯಲ್ಲಿ ಅಂತಹ ಮಂದಭ ನಾಗ್ಗವು ಶಾಶ ತವಾಗಿ. 
ಬಕೆದಿರಲಾರದು ' ಜೀ: 

ಜಗತ್ಸಿ೦ಂಹನಾ ಪ್ರಸ್ತಾಪದಿಂದ ನಿಮಲೆಯ ಮನಸ್ಸಿನಲ್ಲಿ ಪರಿತಾಪವುಂಟಾಯಿ 
ತೆಂದು ತಿಳಿದವನಾಗಿ, ಮತ್ತಾ ಮಾತನ್ನೆ ತ್ರಲಿಲ್ಲ. ಟಃ ತಾನಾಗಿಯೇ, 
"ಯುವರಾಜ! ನಿಮ್ಮೊಂದಿಗೆ ವೃತ್ತಾಂತವನೆಲ್ಲಾ ಹೇಳುವೆನು; ಆದರೆ ಈಗ 
ಚೇಡ'ವೆಂದು ಹೇಳಿ, ಹಿಂದಿರುಗಿ ನೋಡಿ, "ಅದೇನೋ ಶಬ್ದವಾಯಿತು; ಹಿಂದೆ 
ನಮ್ಮನ್ನಾರೋ ಬೆನ್ನಟ್ಟಿ ಬಸವಕದಗಳ 

ಇಬ್ಬರಾರೋ ಪುತ್ರಿ ಷ್ಠರು ನಡೆದುಬರುವ ಶಬ್ದವು ಚೆನ್ನಾಗಿ ಕೇಳಿಒಂತಲ್ಲದೆ, 
ಅವರವರು ಮಾತನಾಡಿಕೊಳ್ಳುವಹಾಗೂ ಕೇಳಿಸಿತು. ಅಷ್ಟೊಂದು ಹೊತ್ತಿ, 
ಗಾಗಲೇ ದೇವಾಲಯವನ್ನು ಬಟ್ಕೊ ೦ದು ಮೈಲಿಯ ದೂರ ಹಾದಿಯು ಸಾಗಿತ್ತು. 
ಜಗತಿ ) ೦ಹೆನಿಗೂ ಕಸು ಚತ ಹೋಗಿ ನೋಡಿಬರುವುದಾಗಿ ಹೇಳಿ ಸ ಸ್ವಲ್ಪ 
ದೂರ. ಹಿಂದಕ್ಕೆ ಹೋಗಿ ಅಲ್ಲಲ್ಲಿ ನೋಡಿದನು. ಮನುಷ್ಯರಾರೂ ಇದ್ದಹಾಗೆ 
ಕಾಣಲಿಲ್ಲ. ಹಿಂದಿರುಗಿ ಬಂದು ನಿಮಲೆಯನ್ನು ಕುರಿತು, "ನನಗೂ ಅನುಮಾನ 


೫ * ಪುತ್ರವಧೂ-ಸೊಸೆ. 


ಫೇ ಳನೆಯ ಪರಿಚ್ಛೆ ದೆ ೬.೫ 


ವಾಗಿದೆ, ನಮ್ಮ ಬಃ ರಂಘಾಕ್ವೇಶಣತತ್ತ ರರಾಗಿ ಜೆ 
ಸಂದೇಹವಿಲ್ಲ, ಮೆಲ್ಲನೆ ಮಾತನಾಡು ' ಎಂದನು 

ಇಬ್ಬರೂ ಮೆಲ್ಲನೆ isda ಸ್ವಲ್ಪಹೊತ್ತಿಗೆ ಮ೦ದಾರಣ 
ದುರ್ಗವು ಸವಿತಾಸಿಸಿತು. ಕುಮವಾಗಿ ಇಬ್ಬರೂ ಈ ೋಟಿಬಾಗಿಲ ಬಳಿ ಬಂದರು. 
ರಾಜಕುಮಾರನು ವಿಮಲೆಯನ್ನು ಕುರಿತು, "ರಾತ್ರಿ ಬಾಗಿಲಹಾಕಿರುವ ಕೋಟಿ 
ಯೊಳಗೆ ಹೇಗೆ ಹೋಗಬಲ್ಲೆ?' ಎಂದು ಕೇಳಿದನು. ಅದಕ್ಕುವಳು, "ಚಿಂತಿಸಬೇಡಿ, 
ಮನೆಯಿಂದ ಹೊರಡುವಾಗಲೇ ಅದಕ್ಟೊಂದುಪಾಯೆವನ್ನು ಹೂಡಿ ಬಂದೆನು' 
ಎಂದಳು. ರಾಜಕುಮಾರನು ನಕ್ಕು, "ಹಾಗಾದರೆ, ಬೇರೆ ರಹಸ್ಯವಾದ 
ಮಾರ್ಗವಿದಿಯೆ ?' ಎಂದು ಕೇಳಿದನು. ವಿಮಲೆಯೂ ನಕು, "ಕಳ್ಳ ನಿರುವೆಡೆ 
ರಂಧ)ವಿರುವುದು' ಎ೦ದಳು. ಕ್ಲಣಕಾಲದ ಬಳಿಕ ರಾಜಕುಮಾರನು, "ವಿಮಲೆ! 
ನಾನಿನ್ನು ಮುಂದುವರಿದು ಬರುವುದು ಸರಿಯಾಗಿಲ್ಲ; ನಾನೀ ಅರಮನೆಯ 
ಪಕ್ಕದಲ್ಲಿರುವ ಮಾವಿನ ತೋಪಿನಲ್ಲಿರುವೆನು, ನನ್ನವಳಾಗಿ ನನಗೋಸ್ಟರ ನಿನ್ನ 
ಸಖಿಯಲ್ಲಿ ನಿಷ್ಠ ಪಟಿವಾದೆನ್ನ ವಿನತಿಯನ್ನು ತಿಳಿಸು, ನಾನವಳನ್ನು ನೋಡಿ 
ಪಕ್ಚವಾಗಿದಿಯೋ, ಮಾಸವಾಗಿದಿಯೋ, ವತ್ಸರವೇ ಆಗಿಹೋಯಿಶತೋ,. 
ಮತೊಂದು ತಡವೆ ಅವಳನ್ನು ನೋಡಿ ಕಣ್ಣುಗಳನ್ನು ಸಾರ್ಥಕಗೊಳಿಸಿಕೊಳ್ಳುವೆ 
ನೆಂದು ಹೇಳು ' ಎಂದನು. ಏ 

ವಿಮಲೆಯು, ಮಾವಿನ ತೋಪು ವಿಜನವಾದುದಲ್ಲವಾಗಿ ನನ್ನೊಂದಿಗೆ 
ದಯಮೂಡಿ' ಎಂದಳು. 

ಜಗತ್ತಿ೦ಹ--ಎಷ್ಟು ದೂರ? 

ವಿಮಲೆ--ಅರಮನೆಯೊಳಗೆ ಬನ್ನಿ. 

ಬಗತ್ತಿ೦ಹ--(ಸ್ವಲ್ಪ ಆಲೋಚಿಸಿ) ವಿಮಲೆ! ನಾನೊಳಗೆ ಬರಕೂಡದು. 
ದುರ್ಗೇಶನ ಅನುಮತಿಯಿಲ್ಲದೆ ನಾನೆಂದೂ ಅರಮನೆಯೊಳಗೆ ಪುವೇಶಿಸೆನು. 

ಏಮಲೆಭಯಪಡುವಿರಾ, ಏನು? 

ರಾಜಕುಮಾರನು ಗರ್ಮೀತಭಾವದಿಂದ, "ರಾಜಪ್ರತ್ರರಾವಸ್ತ ಬಳಕ ಹೋಗ 
ಬೇಕಾದರೂ ಅಂಜುವವರಲ್ಲ; ಆದರೆ, ವಿವೇಚನೆಯನ್ನು ಮಾಡಿ ನೋಡು, ಅಂಬರ 
ಪತಿಯ ಔರಸನಾಗಿ HASSE ಅನುಮತಿಯಿಲ್ಲದೆ, ಅವನಿಗೆ ತಿಳಿಸದೆ ಕಳ್ಳನ 
ಹಾಗವನ ಅರಮನೆಯೊಳಗೆ ಪ್ರವೇಶಿಸುವುದೆನಗು ಚಿತವೆ ?' ಎಂದು ಹೇಳಿದನು. 

ವಿಮಲೆ- ನಿಮ್ಮನ್ನು ತೆರೆದು ಕೊಂಡುಹೋಗು ವವಳು ನಾನಾಗಿದ್ದೇನೆ. 

ಬಗತ್ತಿಂಹ ಆದರೆ ನೋಡು, ನಾನು ನಿನ್ನನ್ನು ಪರಿಚಾರಿಕೆಯೆಂದು 
ಭಾವಿಸಿದ್ದೇನೆ; ಕೋಪ ಗೊಳ್ಳ ಬೇಡ; ಹಾಗೆನ್ನನ ನ್ನು ಅರಮನೆಯೊಳಗೆ ಕರಕೊಂಡು 
ಹೋಗಲು ನಿನಗಾವ ಭದ ? ಇದ್ದರೆ, ಜಟ 


೬ ದುರ್ಗೇ ಷಾ ದಿನಿ 


ve um 


ESSE ಅಧಿಕಾರವನ್ನು ಸಹಕ ಒಳಗೆ ಸ ಪ್ರವೇಶಿಸು 
ವುದಿಲ್ಲವೆ? 

ಉತ್ಕರ--ಎಂದಿಗೂ ಆಗಲಾರದು. 

ವಿಮಲೆಯು ರಾಜಕುಮಾರನ ಕಿವಿಯಲ್ಲೇನೋ ಒಂದೇ ಕಾಂತವನ್ನು 
ಸುರಿದಳು, 

ಒಗತ್ತಿಂಹ--ಹಾಗಾದರೆ, ದಯೆಮಾಡಿರಿ, ಬರುವೆನು. 

ವಿಮಲೆ ನಾನು ದಾನಿಯು, ದಾಸಿಗಿಷ್ಟುಪಚಾರವಾಗಿ ಹೇಳಕೂಡದು ; 
"ನಡೆ, ಹೋಗು' ಎಂದು ಮುಂತಾಗಿ ಅಪ್ಪಣೆ ಮಾಡಬೇಕು. 

ಜಗತ್ಸಿ೦ಹ--ಹಾಗೇ ಆಗಲಿ. 

ಆಗವರಿಬ್ಬರೂ ಹೋಗುತಿದ್ದ ಮಾರ್ಗವು ಅರಮನೆಯ ಮುಂಬಾಗಲಿಗೆ 
ಹೋಗತಕ್ಕುದಾಗಿದ್ದಿತು. ಅರಮನೆಯ ಪಕ್ಕದಲ್ಲೊಂದು ಮಾವಿನ ತೋಪು. 
ಅರಮನೆಯ ಮಹಾದ್ವಾರದಲ್ಲಿ ನಿಂತು ನೋಡಿದರದು ಕಾಣುತ್ತಿರಲಿಲ್ಲ. ಅರ 
ಮನೆಯ ಹಿಂಭಾಗದಲ್ಲಿ ಆಮೋದರನದಿಯು ಹರಿಯುತಿದ್ದೆಡೆ ಹೋಗಬೇಕಾದರೆ 
ಆ ಮಾವಿನ ತೋಪಿನಲ್ಲಿ ಹೊಕ್ಕು ಹೋಗಬೇಕು. ವಿಮಲೆಯು ದೊಡ್ಡ 
ಮಾರ್ಗವನ್ನು ಬಿಟ್ಟು ರಾಜಪುತ್ರನನ್ನಾ ಮಾವಿನ ತೋಪಿಗೆ ಕೊ೦ಡೊಯ್ದಳು. 

ತೋಪಿನೊಳಗೆ ತೇವ. ಲೇ ಒಜನರಾರೋ ಪ ಹಾಗೆ 
ತರಗೆಲೆಗಳ ಮುರುಮುರು ಶಬ್ದವು ಕೇಳಿತು. 

ವಿಮಲೆಯು, " ಪುನಃ ಶಬ್ದವಾಗುತ್ತದೆ' ಎಂದಳು. 

ಜಗತ್ತಿಂಹನು, "ಸ್ವಲ್ಪ ನಿಲ್ಲು, ಹೋಗಿ ನೋಡಿಬರುವೆನು' ಎಂದು ಹೇಳಿ, 
ಘತ್ರಿ, ಯನ್ನೊ ರೆಯಿುಂದೆಳೆದು ಶಬ ವು ಕೇಳಿಬಂದೆಡೆ ಹೋಗಿ ನೋಡಲಾಗಿ ಆವದೂ 
ಕಂಡುಬರಲಿಲ್ಲ. ತೋಪಿನಲ್ಲಿ ಗಿಡಗಳೂ, ಆರಣ್ಣ ಲತಾದಿಗಳೂ ದಟ್ಟವಾಗಿ ಬೆಳೆದು 
ಕತ್ತಲೆಯಾಗಿದ್ದುದರಿಂದ ರಾಜಕುಮಾರನು ನಿಂತಲ್ಲಿಂದ ದೂರ ನೋಡಲಸಾಧ್ಯ 
ವಾಯಿತು. ಕಾಡುಮೃಗಗಳ ಸಂಚಾರದಿಂದುಂಟಾದ ಶಬ್ದವಿರಬಹುದೆ೦ಬ 
ಅನುಮಾನವಾಯಿತು. ಆವದಾದರೂ ಆಗಲಿ, ಅನುಮಾನ ಸರಿಚ್ಛೇದಮಾಡಿಕೊಳ್ಳ 
ಸ್ತ ರಾಜಕುಮಾರನೊಂದು ಮರದಮೇಲೇರಿ ಸುತ್ತಲೂ ನೋಡಿದನು. 

ಲ್ಸ ಹೊತ್ತು ನೋಡಲಾಗಿ ಬೆಳೆದಿಂಗಳಲ್ಲಾರದೋ ಇಬ್ಬರ ರುಮ್ಮಾಲು ಮಾತ್ರ 
"ತ ಮರಗಳ ನೆರಳಿನಿಂದವರಾಕೆಂಬುದು ಗೊತ್ತಾ ಗೆಲಲ್ಲ. 

ರಾಜಕುಮಾರನು ದೃಷ್ಟಿಸಿ ನೋಡಿ, ಮನುಷ್ಯರಾಗಿರಬೇಕೆಂ೦ದು ನಿಶ್ಚೈಸಿ 
ಅವರು ನಿಂತಿದ್ದ ಸ್ಪಳದ ಕುರುಹನ್ನು ತೋರುವ ಮರವನ್ನು ಗುರುತಿಸಿಕೊಂಡು, 
ಘೆಳೆಗಿಳಿದು ಮಲೆಯ ಬಳಿಗೆ ಬಂದು ತಾನು ತಿಳಿದ ಸಂಗತಿಂ ಯನ್ನವಳಿಗೆ ತ್ರಿಳಿಸಿ, 
"ಈಗೆರಡು ಭಲ್ಲೆಯಗಳಿದ್ದರೆ' ವಂದು ಹೇಳುವುದರೊಳಗಾಗಿ, ಬಿ ವಿಮಲೆಯು, 
"ಭಲ್ಲೆಯಗಳಿಂದೇನನ್ನು ಮಾಡಬಲ್ಲಿರಿ?” ಎಂದಳು, 


Wu ee 


ಹದಿ ನು ಭೆ ೬೭ 


ಎಣಿ ಬ ಅಹಿ ಬಡಿ ಇಂ ಯ SE rR ್ಥಕಿ ~ RE NNT TO ೬ 


ಜಗತ್ತಿ ಮ ಗೊತ್ತುಮಾಡುತ್ತಿದ್ದೆನು ; ಲಕ್ಷಣಗಳನ್ನು 
ನೋಡಿದರೆ ಗ ಕಂಡುಬರುವುದಿಲ್ಲ ; 'ದುರಾತ್ಮರಾದ ಪಠಾನ 
ರಾರೋ ದುರಭಿಪ್ರಾಯದಿಂದ ನಮ್ಮ ಹಿಂದೆ ಎಡಬಿಡದೆ ಬಂದಿರುವಂತಿದೆ. 

ಅದನ್ನು ಕೇಳಿ ವಿಮಲೆಗೆ ಶೈಲೇಶ್ವರನ ಮಂದಿರಕ್ಕೆ ಹೋಗುತಿದ್ದಾಗ 
ದಾರಿಯಲ್ಲಿ ಮರಣಯಾತನೆಯಿ೦ದ ಬಿದ್ದಿ ದ್ದ ಕುದುರೆಯೂ, ಮಾರ್ಗದ ಪಾಶ್ರ 2 
ದಲ್ಲಿ ಬಿದ್ದಿದ್ದ ರುಮ್ಮಾಲೂ, ಕುದುರೆಗಳ 'ಹಜ್ಜಿ ಶುರುಹು ಸ ನೆನವಿಸೆ 
ಬಂದು, " ನೀವಿಲ್ಲಿರಿ, ನಿಮಿಷದೊಳಗೆ ಭಲ್ಲೆಯಗಳನ ನ್ದ ತರುನೆನು' ಎಂದು ಹೇಳಿ, 
ಜಾಗ್ರತೆಯಾಗಿ ಅರಮನೆಯ ತಳಹದಿಯು ಬಳಿ ಹೋದಳು. ಅಂದು ಸಾಯಂಕಾಲ 
ವಿಮಲೆಯು ಅಲ೦ಕರಿಸಿಕೂಳ್ಳುತ್ತಾ ಕುಳಿತಿದ್ದ ಮಹಡಿಯಮೇಲಣ ಚಿಕ್ಕಮನೆಗೆ 
ಸಮನಾಗಿ ತಳಭಾಗದಲ್ಲಿ ಮಾವಿನ ತೋಪಿಗೆದುರಾಗೊಂದು ಗೆವಾಕ್ಸವಿದ್ಧಿತು. 
ವಿಮಲೆಯು ಆ ಗವಾಕ್ಸದ ಮೇಲೆ ಹತ್ತಿದಳು. ಗವಾಕ್ಚದ ಬಾಗಲಿಗೊಂದು 
ಬೀಗವು ಹಾಕಿದ್ದಿತು. ವಿಮಲೆಯು ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡಿದ್ದ ಬೀಗದ 
ಕೈಯನ್ನ ಬೀಗಕ್ಕ ಹಾಕಿ ತಿರುಗಿಸಿ, ಗವಾಶ್ಸದೊಂದು ಕಬ್ಬಿಣದ ಕಂಬಿಯನ್ನು 
ಹಿಡಿದು ಹಿಂದಕ್ಕೆ ದಬ್ಬಿದಳು. ಶಿಲ್ಪಕೌಶಲದಿಂದ ಮಾಡಲ್ಪಟ್ಟಿದ್ದಾ ಕಿಟಿಕಿಯ 


ಬಾಗಿಲು ಚೌಕಟ್ಟಿನ ೫೫1 ಹಿಂದಕ್ಕೆ ತೆರೆಯಲ್ಪಟ್ಟು, ಚಿಕ್ಕಮನೆಯ ಗೋಡೆಯಲ್ಲಿ 
ಪ್ರವೇಶಕ್ತುನುಕೂಲವಾದ ದೊಡ್ಡದೊಂದು ರಂಧ್ರವುಂಟಾಯಿತು. ವಿಮಲೆಯು 
ಒಳಗೆ ಹೋಗಿ ಒಳಗಿನಿಂದ ಚೌಕಟ್ಟನ್ನು ಹಿಡಿದೆಳೆಯಲು ಕಿಬಿತಿಯು ಪೂರ್ವದಂತೆ 
ಮುಚ್ಚಲ್ಪಟ್ಟು, ಬೀಗದಕೈಹಾಕಿ ತಿರುಗಿಸಲು ಬಾಗಿಲು ಹೊರಗಿನಿಂದ ತೆಗೆಯಲು 
ಬಾರದಹಾಗೆ ಭದ್ರವಾಗಿ ಕೂತಿತು. 

ವಿಮಲೆಯು ಜಾಗ್ರತೆಯಾಗಿ ಶಸ್ತ್ರಶಾಲೆಗೆ ಹೋಗಿ, ಅಲ್ಲಿದ್ದ ಪಹರೇದವ 
ನನ್ನು ಕುರಿತು, "ನಾನು ಕೇಳುವುದನ್ನಾರಿಗೂ ಹೇಳಬೇಡ 'ವೆಂದು ಹೇಳಿ, 
"ನನಗೆರಡು ಭಲ್ಲೆ ಯಗಳನ್ನು ಕೊಡು, ಪುನಃ ತಂದುಕೊಡುವೆನು' ವಎ೦ದಳು. 

ಸಹರೇದವನ ುಚಮತ್ತ್ಸೃ ತನಾಗಿ, "ತಾಯೆ! ಭಲ್ಲೆಯಗಳನ್ನು ಕೊಂಡೊಯ್ದು 

ಮಾಡುವುದೇನು?' ಎಂದು ಕೇಳಿದನು. ಪ ತ್ಯುತ್ತನ್ನ ಮತಿಯಾದೂ ವಮಲೆಯು, 
"ಇಂದು ವೀರಪಂಚನಿಖಾ ವ್ರತವನ್ನು ಮಾಡುವೆನು; ಆ ವುತವನ್ನು ಮಾಡಿದರೆ 
ನೀರನಾದ ಪುತುನು ಹುಟ್ಟು ವನ ತ ತಕ್ಕ ರಾತ್ರಿ ಆಯುಧ ಧಪೂಜಿ ಮಾಡಬೇಕು; 
ವೀರಪುತ್ರನನ್ನು ಪ ಪಡೆಯಬೇಕೆಂಬಾಶೆಯಿಂದಾ ವ್ವ ತವನ್ನ್ನಾ ಹರಿಸುತ್ತೇನೆ; ಆರಿಗೂ 
ಹೇಳದಿರು' ಎಂದು ಹೇಳಿದಳು. 

ಪಹರೇದವನು ನಿಜನೆಂದು ತಿಳಿದು ಸುಮ್ಮನಾದನು. ಅರಮನೆಯಲ್ಲಿದ್ದ 
ಸೇವಕರೆಲ್ಲರೂ ವಿಮಲೆಯ ಆಜ್ಞ್ಯಾಕಾರಿಗಳಾಗಿದ್ದ ಕಾರಣ, ಎರಡನೆಯ ಮಾತಿಲ್ಲದೆ 
ನಹರೇದವನು ಎರಡು ಭಲ್ಲೆ ಯಗಳನ್ನು ತಿಗೆದುಕೂಟ ಟ್ರೈನು, 


* ಪ್ರತ್ಯುತ್ಸ ತ ನ್ದ ಮತಿ =ಘ್ರು ಠಾಗ್ರ ಬುದ್ಧಿ ಯುಳ್ಳ. 





ಓಲೆ ಗನ 


ಹವಾ ಹಾ ಭು ([ ಟ್ರ | ARN AANA ವಿವಾ NANA ANNIE 





ವಕ td ಯಗಳನ್ನು ತೆಗೆದುಕೊಂಡು ಗವಾಕ್ಚ ದ We ಬಂದು 
ಮೊದಲಿನಂತೆ ಅದರ ಬಾಗಿಲ ತೆರೆದು ಜಗತ್ಸಿ೦ಹನ ಬಳಿಗೆ ಹೋಗಿ ಭಲ್ಲೆಯಗಳ 
ನ್ಟ ವನಿಗೆ ತೊಟ್ಟಳು. 


ಅವಸರದ ನಿಮಿತ್ತದಿಂದಲೋ, ಅಥವಾ ಕೂಡಲೇ ಹಿಂದಿರುಗಿ ಬರುವೆನೆಂಬ 
ಭರವಸೆಯಿ೦ದಲೋ ವಿಮಲೆಯು ಹೊರಗೆ ಬಂದವಳು ಕಿಟಿಕಿಯ ಬಾಗಿಲನ್ನು 
ಹಾಕಿಕೊಳ್ಳದೆ ಹೊರಟುಹೋದಳು. ಅದರಿಂದೊಂದು ಪ್ರಮಾದವು ಸಂಭವಿಸಲು 
ಕಾರಣವಾಯಿತು. ಕಿಟಿಕಿಯ ಸವಿತಾಪದಲ್ಲೊಂದು ಮಾವಿನಮರ; ಅದರ ಮರೆ 
ಯಲೊ ಬ್ಬ ಚತ ಪುರುಷನು ನಿಂತಿದ್ದ ಕ ವಿಮಲೆಯು ಮಾಡಿದ ತಪ್ಪ ನ್ನು 
ಕಂಡುಕೊಂಡನು, ವಿಮಲೆಯು ಕಣ್ಣಿಗೆ ಮರೆಯಾಗುವವರೆಗೆ ಮರದ ಮರೆಯಲ್ಲಿ 
ನಿಂತಿದ್ದು, ಅವಳು we ತನ್ನ ಜಿರಿಕೀ ಜೋಡನ್ಸು ಮರದ ಬುಡದಲ್ಲಿ 
ಬಿಟ್ಟು ಶಬ್ದಮಾಡದೆ ಗವಾಕ್ಸದ ಬಳಿ ಬಂದು ಗವಾಕ್ಷದೊಳಗೆ ನೋಡಿ, ಅಲ್ಲಾರೂ 
ಇಲ್ಲದಿದ್ದುದನ್ನು ಕಂಡು ನಿಶ್ಯಬ್ಧವಾಗಿ ಒಳಗೆ ಪ್ರವೇಶಮಾಡಿ ಅಲ್ಲಿಂದ ಅಂತಃ 
ಪುರಕ್ಕೆ ಹೋದನು. 

ಇತ್ಕಲಾಗಿ ರಾಜಪುತ್ರನು ವಿಮಲೆಯ ಕೈಯಿಂದ ಭಲ್ಲೆಯಗಳನ್ನು ತೆಗೆದು 
ಕೊಂಡು ಮೊದಲಿನಂತೆ ಮರದಮೇಲೇರಿ, ಮೊದಲು ಗುರುತುಮಾಡಿಕೆಂಡಿದ್ದ 
ಮರಕ್ಕೆ ಸರಿಯಾಗಿ ನೋಡಲಾಗ ಒಂದೇ ಹ ಕಂಡುಬಂದಿತು ; 


ಟು 


ಮತ್ತೊಬ್ಬನು ಅಲ್ಲಿರಲಿಲ್ಲ. ರಾಜಕುಮಾರನೊಂದು ಭಲ್ಲೆ ಲ್ಲೆಯವನ್ನು ಎಡಗೈಯಲ್ಲಿ 


ಹಿಡಿದುಕೊಂಡು ಫತೆ ೦ದು ಕೈಯಿಂದ ಎರಡನೆಯ ಭಲ್ಲೆ ್ಲಯವನ್ನು ಹಿಡಿದು 
ಕಣ್ಣಿಗೆ ಕಂಡುಬರುತ್ತಿದ್ದಾ ರುವಸ್ಮಾಲಿಗೆ ಗುರಿನೋಡಿ ಬಲದಿಂದಿರಿದನು. ಕೂಡಲೇ 
ಮರದೆಲೆಗಳ ಮರ್ಮರ ಶಬ್ದವಾಗಿ, ನೆಲದ ಮೇಲೊಂದು ಭಾರವಾದ ಪದಾರ್ಥವು 
ಬಿದ್ದಂತಾಯಿತು. ರುಮ್ಮಾಲು ಕಾಣಲಿಲ್ಲವಾದಕಾರಣ ಭಲ್ಲೆಯದಿರಿತದಿಂದ 
ರುಮಾ, ಸಲಿನವನು ನೆಲಕ್ಕೆ ಬಿದ್ದಿರಬೇಕ್‌ಂದೆಂದು ಕೊಂಡು, ಮರದಿಂದಿಳಿದು ಬಂದು 
ಆ ಮನುಷ್ಯನು ಬಿದ್ದಿ ತ ಸ ಸ್ಥಳಕ್ಕೆ ಹೋಗಿ ನೋಡಲಾಗಿ ಅವನೊಬ್ಬ ಮು ಸಲಾ. ನ 
ನಾಗಿದ್ದನು. ಭಲ್ಲೆಯವು ವು ಕಣ್ಣಿ ನ ಪಾರ್ಶ್ರದಲ್ಲಿ ಚುಚ್ಚಿಕೊಂಡಿದ್ದಿ ಎ ಪ್ರಾಣವು 


ಹೋಗಿದ್ದಿತು. ಭಟ್ಟೆ ಯವ ಕಣಿ ನ ಪಾರ್ಶ್ವದಲ್ಲಿ ಚುಚ್ಚಿ ತಲೆಯ ಮೆದಳಿನ 


ವರೆಗೂ ಪ್ರವೇಶಿಸಿದ್ದಿತು. ಅವನ ಕವಚದ ಕನೆಯಿಂದೊಂದು ಕಾಗದದ 
ಕೊನೆಯು ಹೊರಗೆ ಕಾಣುತಿತ್ತು. ಜಗತ್ತಿಂಹನಾ ಕಾಗದವನ್ನು ತೆಗೆದು 


ಕೊಂಡು ಒಂದು ಬೆಳದಿಂಗಳ ಬೆಳಕಿನಲ್ಲೋದಿದನು. ಅದರಲ್ಲಿ ಬರೆದಿತ್ತೇನೆಂದರೆ:- 


4ಪಶ್ರಲೂಖಾನನ ಆಜ್ಞ್ಯಾನುವರ್ತಿಗಳಲ್ಲರೂ ಈ ಕಾಗದವನ್ನು 
ನೋಡಿದ ಕೂಡಲೇ ಕಾಗದವನ್ನು ತರುವವನ ಅಪ್ಪಣೆ ಪ್ರಕಾರ 
ನಡೆದುಕೊಳ್ಳಬೇಕು. .ತಲೂಖಾನ್‌ 


ಹದಿನೇಳನೆಯ ಪರಿಚ್ಛೇದ ೬.೯ 


ವಿಮಲೆಯು ದೂರ ನಿಂತು ಶಬ್ದವನ್ನು ಮಾತ್ರ) ತ ದಳು. ಇತರ 
ವಿದ್ಧಮಾನಗಳವಳರಿಯಳು. ರಾಜಕುವನಾರನ ವಳೆ ಬಳಿ ಬಂದು ನಡೆದುದನ್ನೆ ಲ್ಲಾ 
ವಿವರವಾಗಿ ಹೇಳಿದನು. ವಿಮಲೆಯು ಕೇಳಿ, "ಯುವರಾಜ ! ನಾನು ಮ 
ತಿಳಿದಿದ್ದರೆ ಭಲ್ಲೆಯೆಗಳನ್ನು ತಂದು ಕೊಡುತಿರಲಿಲ್ಲ. ಮಹಾಸಪಾತಕಮಾಡಿ 
ದಂತಾಯಿತು. ಅದಕ್ಕೆನಗೆ ಪ್ರಾಯಶ್ಚಿತ್ತವಾಗಬಹುದು' ಎಂದಳು. 

ಯು ವರಾಜನು, "ಶತ್ರು ವಭಯಾದುದಕ್ಕೆ ವ್ಯಸನಪಡಲೇಕೆ? ಶತ್ರುವಧೆ 
ಯುಕ್ಕವಾದುದೆಂದುಕ್ಕವಾಗಿದೆ' ಎಂದನು. 

ಭಾ "ಯದ ಮಾಡತಕ್ಕ ವರು ಹಾಗೆ ಹೇಳಬಹುದು. ನಾನಾ 
ದರೋ, ಹೆಂಗಸು' ಎಂದು ಹೇಳಿ, ಸ್ವಲ್ಪ ಹೊತ್ತು ಸುಮ್ಮನಿದ್ದು ಬಳಿಕ, 
"ರಾಜಕುಮಾರ! ಸಾವಕಾಶದಿ೦ಂದ. ಪ್ರಯೋಜನವಿಲ್ಲ; ಅರಮನೆಯೊಳಗೆ 
ಹೋಗೋಣ, ನಾನು ಬಾಗಿಲ ತೆರೆದು ಬಂದಿದ್ದೇನೆ' ಎಂದಳು. 

ಉಭಯರೂ ಅರಮನೆಯ ಬಳಿ ಬಂದು, ವಿಮಲೆಯು ಅರಮನೆಯೊಳಗೆ 
ಮೊದಲು ಪ್ರವೇಶಮಾಡಿದಳು. ಅವಳ ಹಿಂದೆ ರಾಜಕುಮಾರನು ಹೋದನು. 
ಪ್ರವೇಶಮಾಡುತಲೇ ರಾಜಕುವಾಾರನಿಗೆ ಹೃತ್ಯುಂಪವಾಗಿ ಕಾಲು ನಡುಗಿತು, 
ಶತಸಹಸ)ಸೇನೆಯೆದುರಿಗೆ ಸ್ಪಲ್ಪವೂ ಭಯಪಡದವನಿಗೆ ಆ ಸುಖಾಲಯಕ್ವೆ 
ಪ ರ ವೇಶಮಾಡಿದೊಡನೆ ಅಷ್ಟೊ ೦ದು ಹ ತ್ವೆಂಪವಾಗಲೇಕೆ? 

ವಿಮಲೆಯು ಮೊದಲಿನ ಹಾಗೆ ಗವಾಕ್ಸವನು ನ್ಟ ಮುಚ್ಚಿ ಅನಂತರ ರಾಜ 
ಕುಮಾರನನ್ನು ತನ್ನ ಚಿಕ್ಕುಮನೆಗೆ ಕ ತೊಡು ಗ ಅಲ್ಲೊ ೦ದು ಮಂಚದ 
ಮೇಲೆ ಕುಳ್ಳಿರಿಸಿ, "ತಮಗೆ ಬೇರೊಂದಾವ ಯೋಚನೆಯೂ ಇಲ್ಲದಿದ್ದರೆ, 
ಸಾಕ್ಟಾತ್ತು, ಭಗವಂತನು ವಟಿಪತ್ರಶಾಯಿಯಾಗಿದ್ದನೆಂಬುದನ್ಸು ಯೋಚಿಸುತಿರ 
ಬಹುದು ' ಎಂದು ಹೇಳಿ ಅಲ್ಲಿಂದ ಹೊರಟುಹೋದಳು. 

ಸ್ಪಲ್ಪ ಹೂತಿ, ನಲ್ಲಿ ರಾಜಕುಮಾರನು ಕುಳಿತಿದ್ದ ಚಿಕ್ಕಮಿನೆಯ ಪಕ್ಕದ 
ಬಾಗಿಲು ತೆರೆಯಲ್ಪಟ್ಟಿ ತು. ಅತ್ತ ಮತ್ತೊಂದು ಚಿಕ್ಕಮನೆ. ಅಲ್ಲಿ ನಿಂತು 
ಏಮಲೆಯು ರಾಜಕುಮಾರನನ್ನು, ಯುವರಾಜ! ಇತ್ತ ಬನ್ನಿ, ಸ್ವಲ್ಪ ವಿಚ್ಞಾ 
ನಿಸತಕ್ಕುದಿದೆ' ಎಂದು ಕರೆದಳು. 

ಯುವರಾಜನಿಗೆ ಹೃತ್ಕಂಪವು ಮತ್ತೂ ಹೆಚ್ಚಾಯಿತು. ಅದರರ್ಥವು 
ಅವನಿಗೆ ಚೆನ್ನಾಗಿ ವ್ಯಕ್ತವಾಗಿರಬಹುದು. ಯುವರಾಜನು ಮಂಜದಿಂದೆದ್ದು 
ಪಕ್ಕದ ಚಿಕ್ಕುಮನೆಗೆ ಹೋದನು. ಕೂಡಲೇ ವಿಮಲೆಯು ಮಿಂಚಿನಂತೆ ಮಾಯ 
ವಾಗಿ ಹೊರಟುಹೋದಳು. ಚಿಕ್ಕಮನೆಯು ಸ್ಪರ್ಗಸುಖಾನುಭವಕ್ಕಣಿಯಾದ 
ಸಾಮಗಿ)ಗಳಿಂದ ಘಮಘಮಿಸುತಿದ್ದಿತು. ಬೆಳ್ಳಿ ಯ ದೀಪದ ಕಂಭಗಳು ಚಾಬ್ವಲ್ಪ 
ಮಾನವಾಗಿ ಉರಿಯುತಿದ್ದುವು. ಚಿಕ್ಕಮನೆ ದಲ್ಲಿ ಅವಕು೦ಠನವತಿಯೊಬ್ಬ ಛು 
ನಿಂತಿದ್ದಳು. ಅವಳಾ ಕಿರೋತ್ತಮೆ, 


೬ ದುರ್ಗೇಶನಂದಿನಿ 


ಹದಿನೆಂಟನೆಯ ಪಂಚೆ "ದ 
ಚತುರಾಚೆತುರಿ 

ly ae ತನ್ನ ಸಂಕಲ್ಪವೀಡೇರಿಶೆಂದು ನಿರಾಲಶಲೋಚನೆಯಿಂದ ಚಿಕ್ಕಮನೆಗೆ 
yy ಒಂದು ಸುಖಪರ್ಯಂಕಾರೋಹಣಮುಾಡಿ ಕುಳಿತಳು. ಅವಳ ಮುಖವು 
ಹರ್ಷದಿಂದ ಪ್ರ ಫುಲ್ಲವಾಗಿದ್ದಿತು. ಚಿಕ್ಕಮನೆಯಲ್ಲಿ ದೀಪವು ಉರಿಯುತಿದ್ದಿತು. 
ಎದುರಿಗೆ ನಿಲವುಗನ್ನಡಿ, ಮುಹೂರ್ತಕಾಲ ದರ್ವಣದಲ್ಲಿ ತನ್ನ ವುತಿಬಿಂಬವನ್ನು 
ನೋಡಿದಳು. ಅವಳ ಮುಂಗುರುಳು ಪುದೋಷದಲ್ಲ ವಿನ್ಯಾಸವಾಗಿದ್ದ೦ತಿದ್ದಿತು. 
ವಿಶಾಲವಾದಾ ಲೋಜಚನಗಳಲ್ಲಿ ಅದೇ ಕಜ್ಜಲ ಪ್ರಭೆ; ಅಧರದಲ್ಲಿ ಅದೇ ತಾಂಬೂಲ 
ರಾಗ; ಕರ್ಣಗಳಲ್ಲಿ ಕವೋಲ ಸಂಸಕ್ಕವಾಗಿ ರುಳಕುತಿದ್ದ ಆದೇ ಕರ್ಣಾಭರಣ 
ಗಳು ಪ್ರಕಾಶಿಸುತಿದ್ದುವು. ವಿಶ್ರಾಂತಿ ನಿಮಿತ್ತವಾಗಿ ದಿಂಬನ್ನೊ ರಗಿಕೆೊಂಡು 
ಹಾಸಿಗೆಯಮೇಲೆ ಅರ್ಧಶಾಯಿತವಾಗಿ ಕುಳಿತಿದ್ದಳು. ಮುಕುರದಲ್ಲಿ ನಿಜಲಾವಣ್ಣ 
ವನ್ನು ನೋಡಿಕೊಂಡು ಹಾಸ್ಕವೆದನೆಯಾಗುವಳು. ದಿಗ್ಗಜಪ೦ಡಿತನು ವಿವ 
ಯನ್ನು ಬಿಟ್ಟು ಹೊರಡಲನು ಮಾನಿಸಲಿಲ್ಲವೇಕೆಂದು ಮನದೊಳು ಯೋಜಿಸಿ 
ಕೊಳ್ಳುತ್ತೆ. ಮಂದಹಾಸವನ್ನು ತೋರುವಳು. 

ವಿಮಲೆಯು ಜಗತ್ತಿಂಹನೆ ಆಗಮನವನ್ನೆದುರು ನೋಡುತ್ತಾ ಕುಳಿತಿದ್ದಳು. 
ಅಕಸ್ಮಾತ್ತಾಗಿ ಮಾವಿನ ತೋಪಿನಲ್ಲಿ ಗಂಭೀರವಾದ ತುತೂರಿಯ ಧ್ವನಿಯಾಯಿತು. 
ವಿಮಲೆಯು ಗಾಬರಿಯಿಂದೆದ್ದು ಭೀತಿಗೊಂಡಳು. ಅರಮನೆಯ ಮಹಾ 
ದ್ವಾರದಲ್ಲಿ ಹೊರತು ಮತ್ತೆಲ್ಲಿಯೂ ತೂರ್ಯಧ್ರನಿಯಾಗುವ ಪದ್ದತಿಯಿಲ್ಲ. 
ತತ್ತಾಪಿ, ರಸಾಲ ಕಾನನದಲ್ಲಿ ರಾತ್ರಿ ತೂರ್ಯದಧ್ರನಿಯಾಡುದು ಹುಚ್ಚು ಯೋಜ 
ನೆಗೆ ಕಾರಣವಾಗಿ, ಆ ರಾತ್ರಿ) ಶೈಲೇಶ್ವರನ ಮಂದಿರಕ್ಕೆ ಹೋಗುವಾಗಲೂ 
ಮಂದಿರದಿಂದ ಹಿಂದಿರುಗಿ ಬರುವಾಗಲೂ ನೋಡಿದುದೆಲ್ಲವೂ ಮನಸ್ಸಿನಲ್ಲಿ 
ರುಡತಿಯಾಗಿ ನೆನವಿಗೆ ಬಂದು, ತುತೂರಿಯ ಧ್ವನಿಯು ಅಮಂಗಳ ಘಟನೆಗೆ 
ಪೂರ್ವ ಲಕ್ಷಣವೆಂದು ಸಶಂಕಚಿತ್ಕಳಾಗಿ ಗವಾಕ್ಚದ ಬಳಿಗೆ ಬಂದು ಮಾವಿನ 
ತೋಪಿನಕಡೆ ದೃಷ್ಟಿಸಿ ನೋಡಿದಳು. ತೋಪಿನೊಳಗೆ ವಿಶೇಷವೇನೂ ಕಂಡು 
ಬರಲಿಲ್ಲ. ಆಗವಳು ವ್ಯಸ್ತಚಿತ್ತಳಾಗಿ ತನ್ನ ಚಿಕ್ಕಮನೆಯಿ೦ದ ಹೊರಗೆ ಹೊರಟಳು, 
ಆ ಚಿಕ್ಕಮನೆಯ ಮುಂ೦ಭಾಗದಲ್ಲೊಂದು ಪಡಸಾಲೆ; ವಡಸಾಲೆಯ ಆಜೆ 
ಮತ್ತೊಂದು ನಡುಮನೆ; ನಡುಮನೆಯಲ್ಲಿ ಬಿಸಿಲ ಮಹಡಿಯಮೇಲೆ ಹತ್ತು 
ವುದಕ್ಕ ಮೆಟ್ಟುಗಳಿದ್ದುವು. ವಿಮಲೆಯು ಚಿಕ್ಕಮನೆಯಿಂದ ಹೊರಟು ಮೆಟ್ಟು 
ಗಳಮೇಲೆ ಹತ್ತಿ, ಬಿಸಿಲ ಮಹಡಿಯುಮೇಲೆ ಹೋಗಿ ಸುತ್ತ ನೋಡಿದಳು. 
ತೋಪಿನ ಗಭೀರವಾದ ಛಾಯಾಂಧಕಾರದಿಂದೇನೂ ಕಂಡುಬರಲಿಲ್ಲ. , ವಿಮ 
ಲೆಯು ಮೊದಲಿಗಿಂತ ಹೆಚ್ಚು ಉದ್ವಿಗ್ನ ಚಿತ್ತಳಾಗಿ ಮಹಡಿಯ ಅರಗಿನಲ್ಲಿದ್ದ 


ಹದಿನೆಂಟನೆಯ ಪರಿಚ್ಛೇದ ೬೧ 


ಕೈನಿಡಿಯ ಗೋಡೆಯ ಹತ್ತಿರ ಹೋಗಿ, ಗೋಡೆಯಮೇಲೆ ವಕ್ಚವನ್ನಿಟ್ಟು 
ಬೊಗ್ಗಿ ಅರಮನೆಯ ತಳಹದಿ ಕಾಣುವವರೆಗೂ ನೋಡಿದಳು. ಏನೇನೂ 
ಕಾಣಲಿಲ್ಲ. ಶ್ಯಾಮೋಜ್ಬಲವಾದ ಶಾಖಾಪಲ್ಲವಗಳು ಸ್ನಿಗ್ಗವಾದ ಚಂದ್ರಕಿರಣ 
ದಲ್ಲಿ ಪ್ಲಾವಿತವಾಗಿ ಅನನ್ಯ ಸದೃಶ ಕಾಂತಿಯನ್ನು ತಾಳಿ ಮಧ್ಯೆ ಮಧ್ಯ ಮಂದ 
ಮಾರುತದಿಂದ ಕಂಪಿತವಾಗಿ ಪಿಂಗಳ ವರ್ಣವನ್ನು ಧಾರಣೆಮಾಡುತಿದ್ದುವು. 
ತೋಪಿನೊಳಗೆ ಘೋರಾಂಧಕಾರವಾಗಿದ್ದರೂ ಅಲ್ಲಲ್ಲಿ ಮರದೆಲೆಗಳ ನೆರಳಿಲ್ಲದೆಡೆ 
ಚಂದ್ರಕಿರಣವು ನೆಲದಮೇಲೆ ಬಿದ್ದಿದ್ದುದು ಕಾಣುತಿದ್ದಿತು. ಆಮೋದರನದಿಯ 
ಸ್ಫಿರಾಂಬುರಾಶಿಯ ಮಧ್ಯದಲ್ಲಿ ನೀಲಾಂಬರದಲ್ಲಿದ್ದ ತಾರಾಸಹಿತನಾದ ಚಂದ್ರನು 
ಪುತಿಬಿಂಬಿತನಾಗಿ ಪ್ರಕಾಶಿಸುತಿದ್ದನು. ನದಿಯ ಆಜೆಯ ದಡದಲ್ಲಿ ಅನತಿದೂರ 
ಗಗನಸ್ಪರ್ಶಮಾಡುತಿದ್ದ ಅನೇಕವಾದ ಅರಮನೆಗಳು ಕಣ್ಣೊಳಿಸುತಿದ್ದುವು; 
ಅವುಗಳ ಪ್ರಾಸಾದಗಳಮೇಲೆ ವಿರಳವಾಗಿ ಅಲ್ಲಲ್ಲಿ ನಿಂತಿದ್ದ ಪ್ರಹರಿಗಳ ಆಕಾರವು 
ಕಾಣುವುದು. ಮತ್ತ್ವಾವದೂ ಕೆಂಡುಬರುತ್ತಿರಲಿಲ್ಲ. ವಿಮಲೆಯು ವ್ಯಸನಾ 
ಕಾ)೦ತೆಯಾಗಿ ಹಿಂದಿರುಗುವುದರೊಳಗೆ ಏವಿನ್ಮಿಂದೊಮ್ಮೆ ಬೆನ್ನಿನಮೇಲಾರೋ 
ಕೈಯಿಟ್ಟಿಂತಾಯಿತು. ಏಮಲೆಯು ಚಮಕಿತೆಯಾಗಿ ಹಿಂದಿರುಗಿ ನೋಡಿದಳು. 
ಅಪರಿಚಿತ ಮನುಷ್ಯನೊಬ್ಬನು ಸಶಸ್ತ್ರಪಾಣಿಯಾಗಿ ನಿಂತಿದ್ದನು. ಅವನನ್ನು 
ಕಂಡು ಚಿತ್ರಾರ್ಪಿತ ಪ್ರತಿಮೆಯಂತೆ ನಿಸ್ಫಂದವಾಗಿ ನಿಂತಳು. 


ಶಸ್ತ್ರಧಾರಿಯು ಏಮಲೆಯನ್ನು ಕುರಿತು, "ಕೂಗಬೇಡ; ಸುಂದರಿಯರಿಗದು 
ತಕ್ಕುದಲ್ಲ; ಕೂಗಿದರೆ ಒಮ್ಮೆಗೆ ಕೈಪಿಡಿಯ ಗೋಡೆಯಿಂದಾಜೆಗೆ ಹಾರಿಸಿ 
ಬಿಡುವೆನು' ಎಂದು ಹೇಳಿದನು. 


ವಿಮಲೆಯನ್ನು ಹೀಗೆಂದು ಹೆದರಿಸಿದ ಮನುಷ್ಯನು ಪಠಾನ ಜಾತಿಯವರ 
ಸೈನಿಕರಂತೆ ಉಡುಪನ್ನು ಟ್ಟಿದ್ದನು. ಅವನುಡುಪುಗಳನ್ನು ನೋಡುವುದರಿಂದಲೇ 
ಅವನೊಬ್ಬ ಮಹತ್ಪದಾಭಿಷಿಕ್ಕನೆಂದು ಅನಾಯಾಸವಾಗಿ ಬೋಧಯಾಗುವುದು. 
ಅವನ ವಯಸ್ಸು ಮೂವತ್ತು ವರ್ಷಗಳಿಗೆ ಖಾರಿರಲಿಲ್ಲ;, ಅತಿಶಯ ಕಾಂತಿ 
ಯುಳ್ಳವನಾಗಿದ್ದನು. ತಲೆಯಮೇಲಿದ್ದ ಉಷ್ಣ್ರೀಷದಲ್ಲಿ ಮಹಾರ್ಥವಾದೊಂದು 
ವಜ್ರವು ಪ್ರಕಾಶಿಸುತಿದ್ದಿತು. ವಿಮಲೆಯ ಮನಸ್ಸು ಸ್ಕ್ಫರ್ಯವಾಗಿದ್ದಿದ್ದರೆ, 
ಅವನನ್ನು ಜಗತ್ತಿಂಹನಿಗೆ ತದಿಮೆಯಾದ ಮನು ಸ್ಯನಲ್ಲವೆಂದು ತಿಳಿಯುತಿದ್ದಳು. 
ಅವನು ಜಗತ್ಸಿಂಹನಹಾಗೆ ದೀರ್ಫಕಾಯನಾಗಿ ವಿಶಾಲ ವಕ್ಚಸ್ಥಳವುಳ್ಳವನಾಗಿಲ್ಲ 
ದಿದ್ದರೂ, ತತ್ಸೃದೃಶ ವೀರತ್ವ ವ್ಯಂಜಕವಾದ ಕಾಂತಿಯುಳ್ಳವನಾಗಿ - ತವಧಿಕ 
ಸುಕುಮಾರ ದೇಹವುಳ್ಳವನಾಗಿದ್ದನು. ಅವನ ಕಟಿಬಂಧನದಲ್ಲಿ ಬಹುಮೂಲ್ಯದ 
ಪುವಾಳೆಜಡಿತವಾದ ದಮಾಸ್ಕದೇಶದೊಂದೊರೆ ಮುಚ್ಚಿದ ಚೂರಿಯಿದ್ದಿತು; ಕೈಯ 
ಲ್ಲೊಂದು ಬಿಜ್ಚುಕತ್ತಿಯನ್ನು ಹಿಡಿದಿದ್ದನು. ಮತ್ತಾವ ಆಯುಧವೂ ಇರಲಿಲ್ಲ. 


೭೨ ದುರ್ಗೇಶನಂದಿನಿ 

ಸೈನಿಕವೃತ್ತ ತ್ರಿಯುಳ್ಳಾ ಪುರುಷನು ಪುನಃ ವಿಮಲೆಯನ್ನು ಕುರಿತು, 
"ಗೆದ್ದೇ _ಲಮಾಡಬೇಡ; ಮಾಡಿದರೆ ವಿಪತ್ತುಂಟಾಗುವುದು' ಎಂದು ಹೇಳಿದನು. 

ಪುತ್ಯುತ್ಪನ್ನ ಸಿತಿ ಹಗ ರತನ ಕ್ಷಣಕಾಲ ಮಾತ್ರ ಬುದ್ಧಿ ಶೂನ್ಯ 
ವಾದವಳಹಾಗಿದ್ದವಳು ಶಸ್ತ್ರಧಾರಿಯ ಭಾತಿನಿಂದವನ ಅಭಿಪ್ರಾಯವನ್ನು ತಿಳಿದು 
ಕೊಂಡಳು. ವಿಮಲೆಯ "ಡೆನ್ನನ ಹಿಂದುಗಡೆ ಮಹಡಿಯ ಅಂಚು, ಎದುರಿಗೆ 
ಶಸ ಪಾಣಿ; ವಿಮಲೆಯನ್ನು ಮಹಡಿಯ ಮೇಲಿನಿಂದ ಕೆಳಕ್ಕೆ ತಳ್ಳುವ್ರದವನಿಗೆ 
ಕಷ್ಟ ಕಾರ್ಯವಾಗಿರಲಿಲ್ಲ.. ವಿಮಲೆಯು ಅದನ್ನೆಲ್ಲಾ ಯೋಚಿಸಿ ಧೈರ್ಯ 
ಜೂ 21 ಸೈನಿಕನನ್ನು ಕುರಿತು, "ನೀನಾರು?' ಎ೦ದು ಕೇಳಿದಳು. 

ಸೈನಿಕನು, "ನನ್ನ ಪರಿಚಯದಿಂದ ನಿನಗೇನು ಪ್ರಯೋಜನ?' ಎಂದುತ್ತರ 
ವನ್ನು ಕೊಟ್ಟನು 

ವಿಮಲೆಯು, "ನೀನು ಅರಮನೆಯೊಳಗೇಕೆ ಬಂದೆ? ಕಳ್ಳರು ಶೂಲಕ್ಕೆ 
ಗುರಿಯಾಗುವರೆಂದು ನೀನು ಕೇಳಿ ತಿಳಿದಿಲ್ಲವೆ?' ಎಂದಳು. 

ಸ್ಫೆನಿಕನು--ಸುಂ೦ದರಿ! ನಾನು ಕಳ್ಳನಲ್ಲ 

ವಿಮಲೆ--ನೀನು ಅರಮನೆಯೊಳು ಹೇಗೆ ಬಂದೆ? 

ಸ್ಫನಿಕ ನಿನ್ನ ದಯೆಯಿಂದ; ನೀನು ಗವಾಕ್ಪವನ್ನು ತೆರದು ಹೊರಟು 
ಹೋದಾಗ; ನಿನ್ನ ಹಿಂದೆ ಮಹಡಿಯಮೇಲೆ ಬಂದೆನು 

ವಿಮಲೆಯು ಕೈಯಿಂದ ತಲೆಯನ್ನು ಹೊಡಿದು ಕೊಂಡು, ಪುನಃ "ನೀನಾರು?' 
ಎಂದು ಕೇಳಿದಳು. 

ಸೈನಿಕನು, " ನಿನಗೆನ್ನ ಪರಿಚಯವನ್ನು ಹೇಳುವುದರಿಂದ ಹಾನಿಯೇನೂ 
ಇಲ್ಲ' ಎಂದು ಹೇಳಿ, "ನಾನು ಪಠಾನನು' ಎಂದನು. 

ವಿಮಲೆ- ಅದರಿಂದ ಪರಿಚಯವನ್ನು ಹೇಳಿದಹಾಗಾಗಲಿಲ್ಲ; ನೀನು ಬಾತಿ 
ಯಲ್ಲಿ ಪಠಾನನೆಂದು ನಿನ್ನ ಮೋರೆಯಿಂದ ಗೊತ್ತಾಯಿತು. ನೀನಾರು? ಹೇಳು, 

ಸೈನಿಕ--ಈಶ್ವ ರಚ್ಚೆ ಯೆಲ್ಲೀ ದೀನನಾದವನ ಹೆಸರು ಉಸ್ಮ್ಮಾನ್‌ಖಾನ್‌. 

ನಿಮಲೆ- ಉಸ್ಮಾನ್‌ ಖಾನನೆಂಬವನನ ಶಿ ನಾನೆಂದೂ ಕೇಳಿ ಅರಿತಿಲ್ಲ. 

ಸೈನಿಕ--ಕತಲೂಖಾನನ ಸೇನಾಪತಿ ಸ್ಯಾ ನ್‌ ಖಾನ್‌. 

ಅದನ್ನು ಕೇಳಿ ವಿಮಲೆಯೆ ಶರೀರವು ನಡುಗಲಾರಂಭವಾಯಿತು. ಹೇಗಾ 
ದರೂ ಅವನ ಕೈಯಿಂದ ತಪ್ಪಿಸಿಕೊಂಡು ಹೋಗಿ ವೀರೇಂದ್ರಸಿಂಹನಿಗೆ ಸಮಾಚಾರ 

ನ್ನು ಕೊಡಬೇಕೆಂದವಳಿಗಿಷ್ಟವುಂಟಾಯಿ ತು. ಆದರೆ ಅದಕ್ಕಾವ ಉಪಾಯವೂ 

ತೋರಲಿಲ್ಲ. ಸೇನಾಪತಿಯು ಗತಿರೋಧಮಾಡಿಕೊಂಡು ಅವಳೆದುರಿಗೆ ನಿಂತಿದ್ದನು 
ಉಪಾಯಾಂತರನಿಲ್ಲದೆ ವಿಮಲೆಯು ಆವನಾದರೂ ಪ್ರಹರಿಯು ಬರುವತನಕ 
ಸೇನಾಪತಿಯನ್ನು ಮಾತನಾಡುವ ನೆಪದಿಂದ ನಿಲ್ಲಿಸಿಕೊಂಡಿದ್ದರೆ ತನ್ನ' ಸಂಕಲ್ಪ 
ವೀಡೇರುವುದಕ್ಕವಕಾಶವು ಸಿಗಬಹುದೆಂದು ಯೋಚಿಸಿ, ಪುನಃ ಅವನೊಂದಿಗೆ 


ಸು ಅಸು! ಪಷ್ಠಿ 


ಮಾತನಾಡುವುದಕ್ಕೆ, & ತೊಡಗಿ, ಜ್‌ "ದುರ್ಗದೊಳಗೇಕೆ 
ಪ್ರವೇ ಶಮಾಡಿದಿರಿ' ಎಂದು ಕೇಳಿದಳು. ' 

ಉಸ್ಟಾನ್‌ ಖಾನ್‌ ನಾವು ವೀರೇಂದ್ರುಸಿಂಹನಿಗೆ ನಮ್ಮ ಪಕ್ಚವಾಗಿರ 
ಬೇಕೆಂದು ದೂತನ ಸಂಗಡ ಹೇಳಿಕಳುಹಿದ್ದೆವು.  ವೀರೇಂದ್ರಸಿಂಹನು, ಸೈನ್ಯ 
ಸಮೇತರಾಗಿ ದುರ್ಗದೊಳಗೆ ಪ್ರವೇಶಮಾಡಬಹುದೆಂದು ಪ್ರತ್ನುತ್ತರವನ್ನು ಹೇಳಿ 
ಕಳುಹಿದ್ದನು. 

ಏಮಲೆ--ನೀವು ಹೇಳುವುದರಲ್ಲಿ ದುರ್ಗಾಧಿಪತಿಯು ನಿಮ್ಮೊಡನೆ ಮಿತ್ರ 
ಭಾವವನ್ನು ತಾಳದೆ ಮೊಗಲರ ಪಕ ವನ್ನು ವಹಿಸಿದುದರಿಂದ ದುರ್ಗವನ್ನು ಕೈವಶ 
ಮಾಡಿಕೊಳ್ಳು ವುದಕ್ಕಾಗಿ ನೀವು ತಟ ತೋರುತ್ತದೆ. ಆದರೆ, ನೀವೊಬ್ಬ ರೇ 
ಬಂದಿರುವಂತೆ ಕಾಣುತ್ತದೆ. 

ಉಸ್ಮಾನ್‌ ಖಾನ್‌--ಪ್ರಕೃತಕ್ಕೆ ನಾನೊಬ್ಬನಾಗಿದ್ದೇನೆ. 

ವಿಮಲೆಯು, "ಆ ಕಾರಣದಿಂದಲ್ಲವೆ? ಭಯಗೊಂಡು ನಾನು ಹೋಗುವುದ 
ನ್ನಡ್ಲಿಮಾಡಿರುವುದು?' ಎಂದಳು. 

ಉಸ್ಮ್ಮಾನ್‌ಖಾನನು ಸ್ಪಲ್ಪ ನಕ್ಕು, "ಸಸುರ ನಿನ್ನ eh, Ni ಹೊರತು 
ಮತ್ತಾವುದಕ್ಕೂ ಹೆದರಬೇಕಾದ ಆವಶ್ಯಕದಿಲ್ಲ; ಆದರೆ, ನಿನ್ನ ಲ್ಲಿ ನನ್ನದೊಂದು 
ಪಾರ್ಥನೆಯು೦ಟು' ಎಂದನು. 

ವಿಮಲೆಯು ಕುತೂಹಲದಿಂದ ಉಸ್ಮಾನ್‌ ಖಾನನ ಮುಖವನ್ನು ನೋಡುತ್ತ 
ನಿಂತಳು. 

ಉಸ್ಮಾನ್‌ ಖಾನ್‌ ನೀನೊ ಹೊದ್ದು ಕೊಂಡಿರುವ ಉತ್ತರೀಯದ ಸರಗಿ 

ನಲ್ಲರುವ ಗವಾಕ್ಚ ದ ಬೀಗದಕ್ಕ ಯನ್ನ ನಗೆ ಕೊಟ್ಟಿ ರೆ. ಬಹಳ ಬಾಧ್ಯಪಡುವೆನು. 

ನಿನ್ನ ಅ ಆ೦ಗಸ ; ರ್ಶೆದಿರಿದ ಸ ಅವಮಾನಪಡಿಸುವುದಕ್ತು ಸಂಕೋಜಪಡುತ್ತೇನೆ. 

ಸಚ ಬಕ ಸಂಕೋಚವಲ್ಲವೆ? ನಿಮಿಷಾರ್ಥಕ್ಕೆ ಹಿಂದೆ ನನ್ನನ್ನು 
ಮಹಡಿಮೇಲಿನಿಂದ ತಳಕ್ಕೈ ತಳ ನಿಬೇಕೆಂದಿರಲಿಲ್ಲವೆ ? 

ಉಸ್ಕ್ಯಾನ್‌--ಅವಶ್ಯೆಕವಾಡಕೆ ಈಗಲೂ ಆ ಉದ್ದೇಶವು ನೆರವೇರದಿರದು? 
ಆವಶ್ಯಕವಾದ ಕೆಲಸದಲ್ಲಿ ಮರ್ಯಾದೆಯುಂಬೆ? 

'ವಿಮಲೆಯು ಗವಾಕ್ಚದ ಬೀಗದಕ್ಕೆ ಸೆ ಸೇನಾಪತಿಯ ಅಭೀಷ್ಟ ಸಿದ್ದಿ ಗೆ ಆವಶ್ಯಕ 
ವಾದುದೆಂದು ತಿಳಿದು ಹೆಚ್ಚು ವಿಳಂಬಮಾಡದೆ, ಮನಸ್ಸಿನಲ್ಲಿ, ಬೀಗದಳ್ಳೆಯನ್ನು 
ಕೊಟ್ಟೇಕೊಡಬೇಕು; ಬಲಾತ್ಕಾರದಿಂದ ತಸು ಕೊಳ್ಳು ವನೆಂದು ಹೇಳುವವನು 
ಜೊಟಬೇಕೆಂದು ದೈನ್ಯದಿಂದ ಬೇಡು ವುದು ಮ ಹೊರತು ಬೇರೆ ಇರ 
ಲಾರದು ; ಕೊಡದಿದ್ದರೆ ಬಲಾತ್ಕಾರದಿಂದ ಕಸಕೊಳ್ಳದಿರಲಾರನೆಂದು ಯೋಚಿಸಿ 
ಕೊಂಡಳು. ಅಂತಹ ಕಾಲದಲ್ಲಿ ಬೇರೆ ಹೆಂಗಸಾಗಿದ್ದರೆ, ಬೀಗದಕ್ಳಯನ್ನು 
ಕೂಡಲೆ ಬಿಸುಟುಬಿಡುತಿದ್ದಳು. ಆದರೆ, ಚತುರೆಯಾದಾ ವಿಮಲೆಯು ಹಾಗೆ 


೭೪ ಬತ ಮುಸು 


ಮಿ 


ಮಾಡದೆ ಸೆ ಟ್‌ ರಿತು, "ಮಹಾಶಯುರೆ! ಕಟಾ ಲ 
ಕೈಯನ್ನು ಕೊಡದಿದ್ದರೆ ತಾವದನ್ನಾವ ಪುಕಾರ ತೆಗೆದುಕೊಳ್ಳುವಿರಿ?' ಎಂದು 
ಕೇಳುತ್ತ, ತಾನು ಹೊದ್ದಿದ್ದ ಅಂಗವಸ್ತ್ರ ವನ್ನು ತೆಗೆದು ಕೈಯಲ್ಲಿ ಹಿಡಿದು 
ಕೊಂಡಳು.  ಉಸ್ಟ್ಯಾನನು "ಅಂಗವ ದಮೋಲೆ ಕಣ್ಣಿ ಟ್ಟುಕೊಂಡು, "ನೀನಾಗಿ 
ಕೊಡದಿದ್ದರೆ ನಿನ್ನ ಊಟ ತ ತ್‌ $ವವನ್ನು ವ “ರಿದ 
ಹೇಳಿದನು. 

ವಿಮಲೆಯು, "ಹಾಗೇವೇ ಮಾಡಿರಿ' ಎಂದು ಹೇಳಿ, ಕೈಯಲ್ಲಿದ್ದ ಅಂಗ 
ವಸ್ತ್ರವನ್ನು ಮಾವಿನ ತೋಪಿನಕಡೆಗೆ ಬಿಸುಟುಬಿಟ್ಟಿಳು. ಉಸ್ಮ್ಮಾನನ ದೃಷ್ಟಿಯು 
ಹ 4 ದಮೇಲಿತಾ, ದಕಾರಣ ಅವನು ಕೈಚಾಚಿ ಆ ಬಟ್ಟೆ ಯೆನ್ನಾ ಶುಕೊಂಡನು. 

ಉಸ್ಕಾನನು ಅಂಗವಸ್ತ್ಯವನ್ನು ಭದುಪ ಡಿಸಿಕೊಂಡು 1 ಚ ಕೈಯಿಂದ 
ವಿಮಲೆಯ ಕೈಯನ್ನು ಹಿಡಿದು ಮತ್ತೊಂದು ಕೈಯಲ್ಲಿ ಅ೦ಗವಸ್ತೃವನ್ನು ಹಿಡಿದು, 
ಹಲ್ಲಂದದರ ಸೆರಗಿನಲ್ಲಿ ಕಟ್ಟಿದ್ದ ಬೀಗದಕೈಯನ್ನು ಬಿಚ್ಚಿ ತೆಗೆದು, ಕಟಿಬ೦ಧನ 
ದಲ್ಲದನ್ಸಿಟ್ಟು ಕೊಂಡನು. ಅನಂತರ ಅವನು ಮಾಡಿದ ಕೆಲಸದಿಂದ ವಿಮಲೆಯ 
ಮುಖವು ವಿಶುಷ್ಠವಾಗಿ ಹೋಯಿತು. ಉಸ್ಕ್ಮಾನ್‌ಖಾನನು ಏಮಲೆಗೆ ಸಲಾ 
ಮನ್ನು ಮಾಡಿ, ಕ್ಲಮಿಸ ಸಬೇಕಂದು ಹೇಳಿ, ಅಂಗವಸ ಸ್ವದಿಂದವಳ ಪ್ರ ್ರಗಳರಡನ್ನೂ 
ಕೈವಿಡಿಯ ಗೋಡೆಯ ಕಟಕಟೆಗೆ ಭದ್ರವಾಗಿ ಬಿಗಿದು ಇಟಿ ದನು. 

ವಿಮಲೆಯು, "ಇದೇನು!' ಎಂದು ಕೇಳಿದಳು. 

ಉಸ್ಮ್ಮಾನ್‌ಖಾನನು, "ಇದು ಯುದ್ಧಕಾಲದಲ್ಲಿ ಮಾಡತಕ್ಕ ಪ್ರಮ 
ಬಂಧನ'ವೆಂದನು. 

ಏಮಲೆ--ತವಿನ್ಮಾ ದುಷ್ಕರ್ಮದ ಫಲವನ್ನು ಸ್ವಲ್ಪಕಾಲದಲ್ಲನುಭವಿಸುವಿರಿ. 

ಉಸ್ಮಾನ್‌ ಖಾನನದನ್ನು ಕಿವಿಗೆ ಹಾಕಿಕೊಳ್ಳದೆ “ಅವಳನ್ನಾ ಅವನ್ಗೆ ಬಯಲ್ಲಿಟ್ಟು 
ಹೊರಟುಹೋದನು. Fe ಚೀತ್ಕಾರಮಾಡಲಾರಂಭಿಸಿದಳು. ಅದರಿಂದ 
ಫಲೋದಯವಾಗಲಿಲ್ಲ; ಆರಿಗೂ ಅವಳ ಕೂಗು ಕೇಳಿಸಲಿಲ್ಲ. 

ಉಸ್ಮಾನ್‌ ಖಾನನು ಮೊದಲು ತಾನು ಹೆತ್ತಿಬಂದ ಮಾರ್ಗದಲ್ಲಿಳಿದುಹೋಗಿ 
ವಿಮಲೆಯ ಕೊಟಿಡಿಯ ಕೆಳಗಿನ ಕೊಟಿಡಿಗೆ ಹೋದನು. ಅಲ್ಲಿ ವಿಮಲೆಯು 
ಮಾಡಿದ್ದಹಾಗೆ ಗವಾಕ್ಸದ ಬಾಗಿಲಿಗೆ ಬೀಗದಕ್ಕೆ ಹಾಕಿ ತಿರುಗಿಸಿ ಬಾಗಿಲನ್ನು 
ತಳ್ಳಿದನು. ಬಾಗಿಲು ತೆರೆದು ಗೋಡೆಯಲ್ಲಿ ಪ್ರವೇಶಸ್ತೈ ಮಾರ್ಗವಾಯಿತು. 
ಅಲ್ಲವನು ನಿಂತು ಮೆಲ್ಲನೆ ಶಿಳ್ಳ ಹಾಕಿದನು. ಶಿಳ್ಳೆಯ ಶಬ್ದವನ್ನು ಹೊಳಿ ಮಾವಿನ 
ತೋಪಿ ಸಿನಕಡೆಯಿಂದೊಬ್ಬನು ಗವಾಕ್ಚದ ಬಳಿಗೆ ಬಂದು ಅರಮನೆಯೊಳಗೆ ಪ್ರವೇಶ 
ಮಾಡಿದನು. ಅವನಾದಮೇಲೆ ಮತ್ತೊಬ್ಬನು, ಹೀಗೆ ಒಬ್ಬೊಬ್ಬನಾಗಿ ಅನೇಕ 
ಮಂದಿ ಅರಮನೆಯೊಳಗೆ ನುಗ್ಗಿದರು. ಕಡೆಯ ಮನುಷ್ಯನು ಬರುತಲೇ ಉಸ್ಮಾನ್‌ 
ಖಾನನು ಅವನನ್ನು ಭಕತ ಸಾಕು, ನೀನಿಲ್ಲಿದ್ದು ನಾನು ಮೊದಲು ಹೇಳಿರುವ 


ಹತ್ತೊಂಬತ್ತನೆಯ ಪರಿಚ್ಛೇದ ೭೫ 


ಸಂಕೇತಧ್ವನಿಯನ್ನು ಹೇಳಿದೊಡನೆ, ಅರಮನೆಯನ್ನು ಆಕ್ರಮಣಮಾಡುವಂತೆ 
ತಾಜಖಾನನಿಗೆ ಹೇಳು' ಎಂದು ಹೇಳಿದನು. ಅದನ್ನು ಹೇಳಿದಾ ಮನುಷ್ಯನು 
ಹೊರಟುಹೋದನು. ಉಸ್ಟ್ರಾನ್‌ಖಾನನು ಒಳಕ್ಕೆ ಒಂದವನು ಅಷ್ಟೊಂದು 
ಸೇನೆಯನ್ನೂ ತೆಗೆದುಕೊಂಡು ನಿಶ್ಯಬ್ಧವಾಗಿ ಮಹಡಿಯಮೇಲೆ ಹೋದನು. 
ಹೋಗುತ್ತ ವಿಮಲೆಯನ್ನು ಕಟ್ಟಿದ್ದ ಸ್ಥಳದಲ್ಲಿ ನಿಂತು ಸ್ಪನಿಕನೊಬ್ಬನ ನ್ನು ಕುರಿತು, 
"ರಹಿಂಷೇಕ್‌ ! ಈ ಹೆ೦ಗಸು ಬಹಳ ಚೆತುರಾಚತುರೀ, ಅವಳನ್ನಾವಾಗಲೂ ನಂಬ 
ಕೂಡದು; ನೀನವಳ ಹತ್ತಿರ ಪಹರೆ ನಿಂತಿರು; ಅವಳು ಸಲಾಯನವಾಗಲೆತ್ಟಿ 
ಸಿದರೂ, ಮತ್ತಾರ ಸಂಗಡ ಮಾತನಾಡಲೆತ್ಲಿ ಸಿದರೂ, ಅಥವಾ ಘಟ್ಟಿಯಾಗಿ ಕೂಗಿ 
ದರೂ ಸ್ತ್ರೀವಧೆಯನ್ನು ಮಾಡುವುದಕ್ಕೆ ಹಿಂಜರಿಯಬೇಡ' ಎಂದು ಹೇಳಿ 


ಸ 
ಹೊರಟುಹೋದನು. 
ರಹಿಮನು ಅಪ್ಪಣೆಯ ಪ್ರಕಾರವೆಂದು ಹೇಳಿ, ಅಲ್ಲಿ ಪಹರೆ ನಿಂತನು. ಪಠಾನ್‌ 


ಸ್ಫನ್ಯದವರು ಮಹಡಿಯಿಂದ ಮಹಡಿಗೆ ಹತ್ತಿ ಹೋಗಿ ಅರಮನೆಯ ಬೇರೆಕಡೆಗೆ 
ಹೋದರು. 


ರಾನಾ. 





ವೆ ಮ ಪ್ಪ 
ಹತ್ಕೊಂಬತ್ಮನೆಯ ಪರಿಚ್ಛ ೀದ 


ಪ್ರೇಮಿಕಾಪ್ರೇಮಿ 
ಮಲೆಯು ಚತುರನಾದ ಉಸ್ಮಾನ್‌ಖಾನನು ಬೇರೆಕಡೆಗೆ ಹೂೊರಟುಹೋದು 
ದನ್ನು ನೋಡಿ, ಮುಂದೆ ತನ್ನ ಕೌಶಲದಿಂದ ಪಹರೇದವನ ಅಧೀನದಿಂದ 
ತಪ್ಪಿಸಿಕೊಳ್ಳಬಹುದೆಂದು ಧ್ಭರ್ಯಗೊಂಡು ಅದಕ್ಕೆ ತಕ್ಕುಪಾಯವನ್ನು 
ಹೂಡಿದಳು. 
ವಿಮಲೆಯು ಸ್ಪಲ್ಪಹೊತ್ತಿನಮೇಲೆ ಕಾವಲಾಗಿ ನಿಂತಿದ್ದ ಪ್ರಹರಿಯ ಸಂಗಡ 
ಮಾತನಾಡತೊಡಗಿದಳು. ಪುಹರಿಯಾದರೇನು? ಸಾಕ್ಸಾತ್ತು ಯಮದೂತ 
ನಾದರೇನು? ಸುಂದರಿಯಾದ ರಮಣಿಯೊಡನೆ ಆರುತಾನೇ ಮಾತನಾಡ 
ದಿರುವರು? ವಿಮಲೆಯು ಪುಹರಿಯೊಡನೆ ಸಾಮಾನ್ಯ ಸಂಗತಿಯನ್ನು ಕುರಿತು 
ಮಾತನಾಡುವುದಕ್ಕ ತೊಡಗಿ ಕ್ರಮವಾಗಿ, ಪ್ರಹರಿಯ ಹೆಸರು, ಊರು, ಗೃಹ 
ಕೃತ್ಯ, ಸುಖದು8ಖ ಮುಂತಾದುವುಗಳನ್ನು ವಿಚಾರಿಸುವುದಕ್ಕೆ ಪ್ರಾರಂಭಿಸಿದಳು. 
ಪ್ರಹರಿಯು ತನ್ನ ಸ್ವಂತ ವಿಚಾರದಲ್ಲಿ ವಿಮಲೆಗೆ ಹುಟ್ಟಿದ ಉತ್ಸಾಹವನ್ನು ಕಂಡು 
ಅತ್ಯಂತ ಪ್ರೀತನಾದನು. ವಿಮಲೆಯು ಸಂದರ್ಭವನ್ನು ಕಂಡುಕೊಂಡು ಕುಮ 
ವಾಗಿ ತನ್ನ ನಯೆನ ತೂಣೀರದಿಂದ ಕಟಾಕ್ಟವೆಂಬ ತೀಕ್ಸೈವಾದ ಬಾಣಗಳನ್ನು 
ತೆಗೆದು ಬೀರುತಿದ್ದಳು. ಒತ್ತಟ್ಟು ವಿಮಲೆಯ ಅಮೃತಮಯವಾದ ರಸಾಲಾಪ; 
ಬೇರೊತ್ತಟ್ಟು ತದಧಿಕವಾದ ಅವಳ ನೇತ್ರಗಳ ಅವ್ಯರ್ಥ ಕಟಾಕ್ಸ ಸಂಧಾನಗಳು, 


೭೬ 515328 


pV 


ಇವುಗಳಿಂದ ಪ್ರಹರಿಯ ಹೃದಯವು ಕರಗುತ ಬಂದಿತು. ವಿಮಲೆಯು ಪುಹರಿಯ 
ಮುಖಭಾವದಿಂದವನು ಗುಂಡಿಗೆ ಬೀಳುವ ಸಮಯವು ಸಮವಮಿಾಾಪಿಸಿತೆಂದು ತಿಳಿದ. 
ಪ್ರಹರಿಯನ್ನು ಕುರಿತು, "ಷೇಕ್‌ಜಿಗಳೆ! ನನಗೇನೋ ಭಯವಾಗುತದೆ, ನೀವೆನ್ನ 
ಬಳಿ ಬಂದು ಕುಳಿತುಕೊಳ್ಳಲಾರಿರಾ?' ಎ೦ದು ಹೇಳಿದಳು. 

ಪ್ರಹರಿಯು ಅದನ್ನು ಕೇಳಿ ಚರಿತಾರ್ಥನಾದೆನೆಂದು ತಿಳಿದು, ವಿಮಲೆಯ 
ಪಕ್ಕದಲ್ಲಿ ಕುಳಿತುಕೊಂಡನು. ಕ್ಸಣಕಾಲ ಬೇರೆ ಮಾತುಗಳಾಡಿ, ಅನಂತಃ 
ವಿಮಲೆಯು ತಾನು ಪ್ರಯೋ! ನಿದ ಔಷಧವು ಚನ್ನಾಗಿ ಹಿಡಿಯಿತೆಂದು ತಿಳಿದಳು 
ಪ್ರಹರಿಯು ವಿಮಲೆಯ ಪಕ್ಕದಲ್ಲಿ ಕುಳಿತ ಮೊದಲ್ಲೊಂಡು, ಅವಳ ಮುಖವನ್ನು 
ಕುತೂಹಲದೃಷ್ಟಿಯಿಂದ ಬಾರಿ ಬಾರಿಗೂ ನೋಡುತಿದ್ದನು. ಆಗ ವಿಮಲೆಯು 
"ಹೇಕ್‌ಜೆ! ನಿಮಗೆ ಮುಖವು ಬಹಳ ಬೆವರಿರುವಂತಿಡೆ, ನನ್ನ ಘೆ) ಗಳನ್ನು ಬಿಚ್ಚಿದರೆ 
ನಿಮಗೆ ಘಾಳಿಯನ್ನು ಬೀಸುವೆನು, ಬಳಿಕ ಪುನಃ ಕೈಯನ್ನು ಕಟ್ಟಿ ಡಬಹುದು 
ಬಂದು ಹೇಳಿದಳು. 

ಷೇಕ್‌ಜಿಯ ಮುಖದಮೇಲೆ ಬೆವರಿನೊಂಡು ಬಿಂದುವಿರಲಿಲ್ಲವಾದರೂ ವಿವ. 
ಲೆಯು ಸಂದೇಹವಿಲ್ಲದೆ ಬೆವರ್ನೀರನ್ನವನ ಮುಖದಲ್ಲಿ ನೋಡಿರಬೇಕು; ಹಾಗಲ್ಲ 
ದಿದ್ದರೆ, ಅವಳೇಕೆ ಸುಳ್ಳನ್ನು ನುಡಿಯುವಳು? ಮತ್ತು ಅಂತಹವಳ ಕೈಯಿಂದ 
ಘಾಳಿಯನ್ನು ಹಾಕಿಸಿಕೊಳ್ಳುವುದು ಸ್ವಲ್ಪ ಭಾಗ್ಯವೆ? ಸಾಮಾನ್ಯವಾಗಿ ಎಲ್ಲರಿಗೂ 
ಲಭಿಸತಕ್ಕುದಲ್ಲವೆಂದು ಭಾವಿಸಿ ಪ್ರಹರಿಯು ಅವಳ ಬಂಧನವನ್ನು ಬಿಚ್ಚಿದನು. 

ವಿಮಲೆಯು ಅದೇ ಆಂಗವಸ ಸ್ರೃದಿಂದಲೇ ಪ)ಹರಿಗೆ ಸ ಲ ಹೊತ್ತು ಘಾಳಿ 
ಯನ್ನು ಹಾಕಿ, ಬಳಿಕ ಆಕ್ಟೀ ಪಣೆಯಿಲ್ಲದೆ ಸ್ವಚ್ಚ pon 1 ನ್ಟ ಹೊದ್ದು 
ಕೊಂಡಳು. ಪುನಃ ಕೈಗಳನ್ನು ಕಟ ಬೇಕೆಂಬ ಮಾತ ಪ್ರಹರಿಯ ೫೫೫೫0. 
ಹೊರಡಲಲ್ಲ ಅದಕ್ಕೊಂದು ರತು ಅಂಗವಸ್ತ್ರ ಕೆ 
ಬಂಧನರಜ್ಞು ತ ದ ದಶೆಯು ಹೋಗಿ, ವಿಮಲೆಯ ಅಂಗವನ ಶ್ರ ಬೆಳಗುವ ಐ“ 
ಪ್ರಾಪ್ಟವಾದಾಗ ಅವಳ ಲಾವಣ್ಯವು ಮತ್ತ ಷ್ಟು ಹಚ್ಚಾಗಿ ಪ)ಕಾಶವಾಯಿತು. 
ಆವ ನಿಜಲಾವಣ್ಣವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತ ವಿಮಲೆಯ ಮುಖವು 
ಮಂದಹಾಸಯುಕ್ಷವಾಗುತಿದ್ದಿಶೋ ಆ ಲಾವಣ್ಯವನ್ನೀಗ ನೋಡುತಿದ್ದ ಪ್ರಕ 
ರಿಯು ನಿಸ್ತಬ್ಬನಾಗಿದ್ದು ಬಿಟ್ಟನು. 

ವಿಮಲೆಷೇಕ್‌ಜಿ! ನಿಮ್ಮ ಪತಿಯು ನಿಮ್ಮನ್ನು ಪ್ರೀತಿಸುವುದಿಲ್ಲವೆ? 

ಷೇಕ್‌ ಬೆ-(ಸ್ವಲ್ಪ ವಿಸ್ಮಿ ತನಾಗಿ) ಹಗೆ ವಿಚಾರಿಸಲು ೫11 

ಏಮಲೆ-ಫಿ ೀತಿಸುತಿದ್ದ ರೆ ಅವಳೀ ವಸಂತಕಾಲದಲ್ಲಿ* ನಿಮ್ಮಂತಹ ಸ್ವಾಮಿ 
ಯೆನ್ನಗಲಿರುವಳೆ? 


* ಆಗ ವಸಂತಕಾಲವಾಗಿರಲಿಲ್ಲ, ಪ್ರಚಂಡ ಗ್ರೀೀಷ್ಠಕಾಲವು ಮುಗಿಯುತ್ತಾ ವರ್ಷಾಕಾಒಕ್ಕೆ 
ಸವಿಟಾಸಿಸುತಿದ್ದಿ ತು, 


ಹತ್ತೊಂಬತ್ತ ನೆಯ ಪರಿಚ್ಛೇದ ೭೭ 


ಷೇಕ್‌ ಬೆಯು ನಿಟ್ಟುಸಿರನ್ನು ಬಿಟ್ಟಿನು. 
ನಿಮಲೆಯು ತೂಣೀರದಿಂದ ಬಾಣಗಳನ್ನು ಅನರ್ಗಳವಾಗಿ ತೆಗೆದುಬಿಡ 
ಲಾರಂಭಿಸಿ: 

"ನೇಕ್‌ಜಿ! ಹೇಳುವುದಕ್ಕೆ ನಾಚಿಕೆಯಾಗುತ್ತದೆ; ಆದರ ನಿಮ್ಮಂತಹ 
ಸ್ವಾಮಿಯೆನೆಗಿದ್ದರೆ ನಿಮ್ಮನ್ನೆಂದೂ ಯುದ್ಧಕ್ಕೆ ಹೋಗಗೊಡಿಸುತಿರಲಿಲ್ಲ. 

ಪ್ರಹರಿಯು ಪುನಃ ನಿಟ್ಟುಸಿರನ್ನು ಬಿಟ್ಟನು. ವಿಮಲೆಯು ಪುನಃ ಹೇಳ 
ತೊಡಗಿದಳು, "ಆಹಾ! ನೀವೆನಗೆ ಸ್ವಾನಿಎಯಾಗಿದ್ದಿದ್ದರೆ' ಎಂದು ಹೇಳಿ, ಅದ 
ರೊಂದಿಗೆ ಅವಳೂ ನಿಟ್ಟುಸಿರನ್ನು ಬಿಟ್ಟು, ತೀಳ್ಸ್ಸ್ಪವಾದ ಘುಟಿಲ ಕಟಾಕ್ಸದಿಂದ 
ದೃಷ್ಟಿಸಿ ನೋಡಿದಳು. ಪ್ರಹರಿಯು ತಲೆತಿರುಗಿದವನಾಗಿ, ಹೆಚ್ಚು ತಾಳಲಾರದೆ, 
ಕ್ರಮವಾಗಿ ವಿಮಲೆಯ ಸವಿಖಾಪಕ್ಕೆ ಸರಿದು" ಬರಿದಿನು; 

ವಿಮಲೆಯೂ ಸ್ವಲ್ಪ ಸರಿದು, ತನ್ನ ಕೋಮಲವಾದ ಕರಪಲ್ಲವವನ್ನು 
ಪುಹರಿಯ ಕೈಮೇಲಿಟ್ಟಿಳು, ಆಗಲಾ ಪುಹರಿಯು ಮಂಕಾಗಿ ಒಡನಾದನು. 

ವಿಮಲೆಯು ಹೇಳತೊಡಗಿದಳು :--" ಹೇಳುವುದಕ್ಕೆ ನಾಚಿಗೆಪಡುತ್ತೇನೆ; 
ಒಂದುವೇಳೆ ನೀವು ರಣಜಯವನ್ನು ಹೊಂದಿ ಹೊರಟುಹೋಗುವಿರಾದರೆ, ನನ್ನನ್ನು 
ಬ್ಲಾಪಕದಲ್ಲಿಟ್ಟರುವಿರೊ ಗ 

ಪ್ರಹರಿ--ನಿನ್ನನ್ನೆ ೦ದಿಗೆ ಗಾ ಬು ಇ 3 

ವಿಮಲ ನನ್ನ ಮನಸ್ಸನ್ನು ಬಿಚ್ಚಿ ಹೇಳಲೆ] 

ಪುಹರಿ- ಚೆನ್ನಾಗಿ ಹೇಳು ಬೇಗನೆ ಹೇಳು. 

ವಿಮಲೆ ಇಲ್ಲ ಹೇಳಲಾರೆ ಕೇಳಿದರ, ನೀವೇನೆಂದು ತಿಳಿಯುವಿರೊ] 

ಪ್ರಹರಿ--ಇಲ್ಲ--ಮಾತನಾಡು--ದಯವಿಟ್ಟು ಹೇಳು ನನ್ನನ್ನು ನಿನ್ನ 
ಭ್ರೃತ್ಯನೆಂದು ತಿಳಿ. 

ಏಮಲೆ--ನಾನು ನಿನ್ನೊಂದಿಗೆ ಹೊರಟುಹೋಗಿ, ಪಾಪಿಯಾದೀ ನನ್ನ 
ಸ್ಪಾವಿಿಯ ಕುಲಕ್ಕೆ ಕಳಂಕವನುಂಟುಮಾಡಬೇಕೆಂಬಾಶೆ--ಎಂದು ಹೇಳಿ ಅದ 
ರೊಂದಿಗೆ ಕಟಾಕ್ಚ್‌ ಬಾಣ ಪರಂಪರೆಯನ್ನು ಬೀರಿದಳು. 

ಪ್ರಹರಿಯು ಆಹ್ಲಾದದಿಂದ ಮತ್ತನಾಗಿ ಕುಣಿಯಲಾರಂಭಿಸಿದನು. 

ಪ್ರಹರಿ--ನೀನು ನಿಜವಾಗಿ ಬರುವಯಾ? 

(ದಿಗ್ಗಜಮಹಾಶಯ ! ನೀನೂ ಬಂದು ನೋಡು, ಭೂಮಂಡಲದಲ್ಲಿ ನಿನ್ನಂತಹ ಪಂಡಿತರು 
ಎಷ್ಟೊಂದು ಮಂದಿ ಜನರಿದ್ದಾರೆ [) 

ಏಿಮಲೆ--ಕರಕೊಂಡು ಹೋದರೆ ಬರುವೆನು. 

ಪ್ರಹರಿ--ನಿನ್ನನ್ನೆ ಕರಕೊಂಡು ಹೋಗದಿರುವುದು? ಎಂದೆಂದೂ ನಿನ್ನ 
ದಾಸಾನುದಾಸನಾಗಿರುವೆನು, 


೭೮ ತು ಬು 


ww RR ಜರ್ಯಜಲಾ ರ ಹ ಗೋ (ಇ | ಹಹಗ ಇ0 2 ಬಜ ಯ 


NS ನಿನ್ನ ಪ್ರೇಮಕ್ಕೆ ಪ್ರತಿಯಾಗಿ ಮತಾ ಕ ಟ್ರೂ ಕೊಡ 
ಲಾರೆನು, ನನ್ನ ಲ್ಲಿರುವುದಿದೊಂದನ್ನು ಗ್ರಹಣಮಾಡು' ಎಂದು ಹೇಳಿ, ತನ ಕಂಠ 
ದಲ್ಲಿದ್ದ ಸ್ಪರ್ಣಹಾರವನ್ನು ತೆಗೆದು ಪ್ರಹರಿಯ ಕಂಠಕ್ಕೆ ಹಾಕಿದಳು, ನ 
ಸಶರೀರದಿಂದ ಸ್ವರ್ಗವನ್ನು ಮುಟ್ಟಿದನು. ವಿಮಲೆಯು, "ಹಾರವನ್ನು ಈುತ್ತಿ 
ಗೆಗೆ ಹಾಕಿದರೆ ಅದಕ್ಕೆ ಮದುವೆಯೆಂದು ಶಾಸ್ತ್ರವು ಹೇಳಿದೆ? ಎಂದಳು. 

ಪ್ರಹರಿ(ನಕ್ಕು) ಹಾಗಾದರೆ, ನಿನ ನನಗೂ ಲಗ್ನ ವಾಯಿತಲ್ಲವೆ? 

(ಆಗದೆ ಉಂಟೆ ಎಂದು ಹೇಳಿ ವಿಮಲೆಯು ಸ್ವಲ್ಪಹೊತ್ತು, ಚಿಂತಾಮಗ್ನ 
ಳಾಗಿದ್ದ೦ತೆ ಸುಮ್ಮನಿದ್ದಳು. 

ಪುಹರಿಯು, "ಯೋಜಿಸುವುದೇನು?' ಎಂದು ಕೇಳಿದನು. 

ವಿಮಲೆ--ಏನನ್ನು ಯೋಚಿಸಲಿ? ಮುಖ್ಯ ನನ್ನ ಅದೃಷ್ಟದಲ್ಲಿ ಸುಖಪಡು 
ವುದು ಬರೆದಿಲ್ಲ. Ry ದುರ್ಗವನ್ನು ಜಯಿಸಿ ಹೋಗುವಹಾಗೆ ಕಾಣುವುದಿಲ್ಲ. 

ಪ್ರಹರಿ (ದರ್ಪದಿಂದ) ಅದರಲ್ಲಿ ಸಂದೇಹವೇಕೆ? ಸ್ಪ ಲ್ಸವೂ ಅನುಮಾನವಿಲ್ಲ; 
ಇಷ್ಟೊಂದುಹೊತ್ತಿಗಾಗಲೇ ಜಯಪ್ರದವಾಗಿರಬೇಕು. 

ವಿಮಲೆ-ಓಹೋ ! ಅದೆಂದಿಗೂ ಆಗದು--ಅದಕ್ಕೊಂದೇಕಾಂತವುಂಟು. 

ಪ್ರಹರಿ--ಅದಾವದಡು? 

ಎಕ ದುರ್ಗವನ್ನು ಹೇಗಾದರೂ ಮಾಡಿ ಜಯಿಸಲಿಷ ವುಳ್ಳ 
ರಾಗಿದ್ದರೆ, ನಿನಗಾ ಏಕಾಂತವನ್ನು 'ೀಳುವೆನು, ಕೇಳು, 

ಪ್ರಹರಿಯು, "ಆಗಲಿ' Ko ಹೇಳಿ, ಕೇಳು ವುದಕ್ಕುಣಿಯಾದನು. ವಿಷ 
ಲೆಯು ಹೇಳುವುದಕ್ಕೆ ಹಿಂಜರಿದಳು. ಪ್ರಹರಿಯು ಆತುರದಿಂದ, "ದಯವಿಟ್ಟು 
ಹೇಳು' ಎಂದನು. 

ವಿಮಲೆ--ನಿಮ್ಮಗಳಿಗೆ ಗೊತ್ತಿರದು; ದುರ್ಗದ ಪಕ್ಕದಲ್ಲಿ ಜಗತ್ಸಿಂಹನು 
ಹತ್ತುಸಾವಿರ ಸೇನೆಯನ್ನು ರಹಸ್ಯವಾಗಿಟ್ಟು ಕೊಂಡಿದ್ದಾನೆ; ನೀವಿಂದು ರಹಸ ಸ 
ವಾಗಿ ಬರುವಿರಿಯೆಂದು ತಿಳಿದವನಿಲ್ಲಿಗೆ ಸೊಡಲೇ ಬಂದಿದ್ದಾನೆ; ಈಗೇನೆನ್ನೂ 
ಮಾಡದೆ ಸುಮ್ಮನಿದ್ದು, ನೀವು ದುರ್ಗವನ್ನು ಜಯಿಸಿ ನಿಶ್ಚಿಂತರಾಗಿರುವಾಗ 
ಬಂದು ಮುತ್ತಿಗೆ ಹಾಕುವನು. 

ಪ್ರಹರಿಯು ಕೇಳಿ ಸ್ವಲ್ಪ ಹೊತ್ತು ಮಾತಿಲ್ಲದವನಾಗಿದ್ದು ಬಳಿಕ ಎಚ್ಚರ 
ಗೊಂಡವನಂತೆ "ಅದು ಹೇಗೆ?' ಎಂದನು. 

ವಿಮಲೆ- ಅದು ದುರ್ಗದಲ್ಲಿರುವವರೆಲ್ಲರಿಗೂ ತಿಳಿದಿದೆ! ನಾನೂ ಬಲ್ಲೆನು, 

ಪ್ರಹರಿಯು ಆಹ್ಲಾದ ಪರಿಪೂರ್ಣನಾಗಿ, "ನನ್ನ ಅದೃಷ್ಟವೆ! ಕೇಳು! 
ನಿನ್ನಿಂದಿಂದೊಂದು ದೊಡ್ಡ ಪದವಿಯೆನಗೆ ಬಂದಂತಾಯಿತು; ಈಗಲೇ ಹೋಗಿ 
ಸೇನಾಪತಿಗೆ ತಿಳಿಸಿಬರುತ್ತೇನೆ; ಇಂತಹ ದೊಡ್ಡ ಸಮಾಚಾರವನ್ನು ತಿಳಿಸಿದರೆ 
ಮಹತ್ಕಾದ ಪದವಿಯುಂಟಾಗುವುದು; ಪುನಃ ಜಾಗೃತೆ ಸಿರಥಿಕಸನಿ ಬರುವೆ ಸಾ 


ಇಪ್ಪತ್ತನೆಯ ಪರಿಚ್ಛೇದೆ ೭೯ 


ನೀನಿಲ್ಲಿರು' ಎಂದನು. ಅವನ ಮನಸ್ಸಿ 
ದರೂ ಅನುಮಾನವಿರಲಿಲ್ಲ. 

ನಿಮಲೆ--ನೀನು ಬರುವಿಯಷ್ಟೆ? 

ಪ್ರಹರಿ--ಬಾರದೆ. ಮತ್ತೆಲ್ಲಿಗೆ ಹೋಗುನೆನು, ಒಂದು ಕ್ಸಣದಲ್ಲಿ 
ಬಂದುಬಿಟ್ಟೆ. 

ವಿಮಲೆ--ನನ್ನನ್ನು ಮರೆಯಬೇಡ. 

ಪ್ರಹರಿ--ಇಲ್ಲ--ಇಲ್ಲ--ಎಂದಿಗೂ ಮರೆಯುವುದಿಲ್ಲ. 

ವಿಮಲೆ--ನನ್ನಾಣೆ, ಮರೆಯಕೂಡದು. 

ಪುಹರಿಯು, "ಹೆದರಲೇಕೆ?' ಎಂದು ಹೇಳಿ, ಊರ್ಧ್ದ್ವಶ್ವಾಸವನ್ನು ಬಿಡುತ್ತ 
ಓಡಿಹೋದನು. ಪ್ರಹರಿಯು ಕಣು ಮೆರೆಯಾಗುತ್ತಲೆ, ಪ್ರೇಮಿಕಾ ಪೇಮಿಕ 
ಯಾದಾ ಮ ಪಲಾಯನವಾಗಿ ಹೋದಳು. 

ಉಸ್ಮಾನ್‌ ಖಾನನು ವಿಮಲೆಯ ಕಟಾಕ್ಷಕ್ಕೆ ಹೆದರಬೇಕೆಂದು ಹೇಳಿದ್ದ 
ಮಾತು ಸಾರ್ಥಕವಾಯಿತು. 


ನಲ್ಲಿ ವಿಮಲೆಯ ವಿಚಾರವಾಗಿ ಎಳ್ಳೆಷ್ಟಾ 


ಇಪ ರ್ರತ್ತನಿಯ ಪರಿಚಿ ದು 

ತೊಬಟಡಿಯಿಂಡ ಕೊಟಿಡಿಗೆ 

Ls ಗತ ಸೆರೆಯಿಂದ ಬಿಡುಗಡೆಯಾಗಿ, ವರ್ತವತಾನನ ನ್ನು ವೀರೇಂದ್ರಸಿಂಹ 
ನಿಗೆ ಮೊದಲಾಗಿ ತಿಳಿಸುವುದು ಕರ್ತವ್ಯವೆಂದೂರ್ದ್ಪ್ವಶ್ವಾಸ; ನ್ನುಬಿಡುತ್ತಾ 
ವೀರೇಂದ್ರುಸಿಂಹನೆ ಶಯನಾಗಾರವನ್ನು ಕುರಿತು ವೇಗವಾಗಿ ಓಡುತ್ತಾ, ಅರ್ಧ 
ಹಾದಿ ಹೋಗುವುದರೊಳಗೆ "ಅಲ್ಲಲ್ಲಾ-ಹೋ!' ಎಂಬ ತುಮಲ ಧ್ವನಿಯು 
ಕಿವಿಗೆ ಬಿದ್ದಿತು. ಕೇಳಿ ಪಠಾನ ಸೇನೆಯ ಜಯದಧ್ಲ್ಗ ನಿಯೆಂದು ತಿಳಿದು ಹೆಚ್ಚು 
ವ್ಯಾಕುಲವುಳ್ಳವಳಾದಳು. ಕೋಲಾಹಲಧ್ವನಿಯಾದಕೋ ಅತಿಶಯ ವ ೃದ್ಧಿಯನ್ನು 
ಹೊಂದುತಿದ್ದಿತು, ಆದರೂ ಏಮಲೆಯು ಅರಮನೆಯ ಪರಿವಾರದವರು ಎಚ್ಚರ 
ವಾಗಿರುವರೆಂಬ ನಂಬಿಕೆಯಿಂದ ನೀರೇಂದ್ರಸಿಂಹನ ಶಯನಾಗಾರಕ್ಕೆ ಸವಿತಾಪ 
ಹೋಗಿ ನೋಡಲಲ್ಲಿ ಹೆಚ್ಚು ಗದ್ದಲವಾಗುತಿದ್ದಿತು. ಅವಳಲ್ಲಿಗೆ ಹೋಗುವುದ 
ರೊಳಗೆ ಪಠಾನ ಸೈನಿಕರು ಬಾಗಿಲನ್ನೂ ಡದು ಕೊಟಿಡಿಯೊಳಗೆ ಪ್ರವೇಶಿಸಿದ್ದರು. 
ಏಮಲೆಯು ಬಾಗಿಲಿಗೆ ಮರೆಯಾಗಿ ಹ ನೋಡಿದಳು. ವೀರೇಂದ್ರುಸಿಂಹನು' 
ನಡುವಿಗೆ ನಡುಕಟ್ಟಿನ್ನು ಬಿಗಿದುಕಟ್ಟಿ ಸತಮುವಾದ ಶರೀರವುಳ್ಳವನಾಗಿ 
ಕೈಯಲ್ಲೊರೆಯುಗಿದ ಕತ್ತಿಯನ್ನು ಹಿಡಿದು ಉನ್ಮತ್ತನಂತೆ ವೇಗವಾಗಿ ತಿರುಗಿಸು 
ತಿದ್ದನು. ಆದರೆ ಅವನ ಯುದೊ. ೀದ್ಯಮವು ವಿಫಲವಾಯಿತು. ಬಲಿಷ್ಠನಾದೊಬ್ಬ 


ನು 
ಸಾಸು ಉದ್ದ ವಾದೊಂದು ಕತ್ತಿ ಯಿಂದ EN ನೀರೇಂದ್ರಸಿ೦ಹನ 


ಲೆಂ ದುರ್ಗೇ ಶನಂದಿನಿ 


ಕತ್ರಿಗೆ ತಗಲಿ, ಕತ್ತಿಯು ಹಸ್ತಜ್ಕುತವಾಗಿ ದೂರ ಹೋಗಿ ಬಿದ್ದಿತು. ನಿರಾಯುಧ 
ನಾಗುತಲೇ ಶತ್ರುಗಳವನನ್ನು ಬಂದಿಯಾಗಿ ಹಿಡಿದರು. 

ವಿಮಲೆಯು ಅದನ್ನು ಕಂಡು ಹತಾಶಳಾಗಿ ಅಲ್ಲಿಂದ ಹೂರಟು, ತಿಲೋ 
ತ್ರಮೆಯನ್ನು ರಕ್ಷಿಸಲಿನ್ನೂ ಸಮಯುವಿರುವುದೆಂದೂಹಿಸಿ ಅವಳ ಕೊಟಡಿಗೆ ಓಡಿ 
ಬರುತಿದ್ದಾಗ ಮುಂದುವರಿದು ಹೋಗುವುದಸಾದಧ್ಯವಾಯಿತು.. ಪಠಾನ ಸೇನೆ 
ಯವರೆಲ್ಲೆಲ್ಲಿಯೂ ಮೆತ್ತಿ ಕೊಂಡಿದ್ದರು. ಪಠಾನರು ದುರ್ಗವನ್ನು ಜಯಿಸಿದ 
ರೆಂಬುದಕ್ಕೆ ಸಂದೇಹವು ತೋರಲಿಲ್ಲ. 

ವಿಮಲೆಯು ತಿಲೋತ್ತಮೆಯ ಕೊಟಡಿಗೆ ಹೋಗುವುದರೊಳಗೆ ದಾರಿಯಲ್ಲಿ 
ಪಠಾನರ ಕೈಗೆ ಸಿಗುವುದು ನಿಜವೆಂದು ತಿಳಿದು ಹಿಂದಿರುಗಿದಳು. ಜಗತ್ತಿಂಹ 
ನಿಗೂ ತಿಲೋತ್ತಮೆ ಗೂ ವಿಷತ್ಯರವಾದೀ ಸಮಾಚಾರವನ್ನು ತಿಳಿಸುವುದು 
ಹೇಗೆಂದು ಚಿಂತಿಸುತ್ತ ಕಾತರೆಯಾಗಿ ಅಲ್ಲೊಂದು ಕೊಟಿಡಿಯಲ್ಲಿ ನಿಂತಿದ್ದಳು. 
ಕೆಲವು ಮಂದಿ ಸೈನಿಕರು ವಿಮಲೆಯಿದ್ದ ಕೊಟಿಡಿಯನ್ನು ಕೊಳ್ಳೆ ಹೊಡಿಯು 
ವುದಕ್ಕೆ ಬರುತ್ತಿದ್ದುದನ್ನು ಕಂಡು, ಬದೆಗುಂದಿ ಕೊಟಡಿಯಲ್ಲೊಂದು ಪೆಟ್ಟಿ 
ಗೆಯ ಹಿಂದೆ ಅವಿತುಕೊಂಡಳು. ಸೈನಿಕರು ಬಂದು ಕೊಟಡಿಯಲ್ಲಿದ್ದುದನ್ನೆಲ್ಲ 
ಲೂಟಿಮಾಡತೆೊಡಗಿದರು, ವಿಮಲೆಗೆ ಉಪಾಯವಾವದೂ ತೋರಲಿಲ್ಲ. 
ಲೂಟಿಮಾಡುವುದೆಲ್ಲಾ ತೀರಿದ ಬಳಿಕ ಪೆಟ್ಟಿಗೆಯನ್ನು ತೆಗೆದು ನೋಡಲು 
ಕೆಲವರು ಬರುವವರಾಗಿದ್ದ ಕಾರಣ, ಅಲ್ಲಿದ್ದರೆ ಕಂಡುಹಿಡಿಯುವರೆಂದು ಧೈರ್ಯ 
ದಿಂದ ಸ್ವಲ್ಪಹೊತ್ತು ಅಲ್ಲಿಯೇ ನಿಶ್ಯಬ್ಧವಾಗಿ ಪೆಟ್ಟಿಗೆಯ ಪಕ್ಕದಿಂದಿಣಿಕ 
ನೋಡುತ್ತಿದ್ದವಳು ವಿಪತಾಲಕ್ಕ ತಕ್ಕಂತೆ ಒದುಹುವ ಅತುಲ ಸಾಹಸದಿಂದ 
ಸೃನಿಕರೆಲ್ಲರೂ ಲೂಟಿಮಾಡುವುದರಲ್ಲಿ ವ್ಯಾಪೃತರಾಗಿದ್ದಾಗ ಮೆಲ್ಲನೆ ಪೆಟ್ಟಿಗೆಯ 
ಪಾರ್ಶ್ರದಿಂದ ಹೊರಟು ಓಡಿಹೋದಳು. ಸೈನಿಕರು. ಲೂಟಿಯಲ್ಲಾಸಕ್ತ 
ರಾಗಿದ್ದಕಾರಣ, ಅವಳು ಹೂರಗೆ ಹೋದುದನ್ನು ನೋಡಲಿಲ್ಲ. ವಿಮಲೆಯು 
ಕೊಟಿಡಿಯೆ ಬಾಗಿಲಬಿಟ್ಟು ಸ್ವಲ್ಪದೂರ ಹೋಗುವುದರೊಳು ಸೈನಿಕ ನೊಬ್ಬನು 
ಬಂದು ಹಿಂದಿನಿಂದವಳ ಕೈಯನ್ನು ಹಿಡಿದುಕೊಂಡನು. ವಿಮಲೆಯು ಹಿಂದಿರುಗಿ 
ನೋಡಿದಳು. ರಹಿಂಷೇಕನಾಗಿದ್ದೆನು. 

ರಹಿಂಷೇಕನು, "ಇದೇನು ಪರಾರಿ! ಪವ್ವನೆ ಪಲಾಯೆನವೆಲ್ಲಿಗೆ?' ಎಂದನು. 

ಎರಡನೆಯ ತಡವೆ ಪುನಃ ರಹಿಮಷೇಕನ ಫ್ಸೈಗೆ ನಿಗುತಲೇ ವಿಮಲೆಯ 
ಮುಖವು ವಿಶುಷ್ಠವಾಗಿದ್ದರೂ, ಅವಳದನ್ನು ತೋರದೆ ಕ್ಸಣದಲ್ಲವಳ ಪ್ರತಿಭೆಯ 
ಪ್ರಭಾವದಿಂದ ಹರ್ಷಚಿಹ್ನೆಗಳನ್ನು ತೋರುತ್ತ, ಅವನಿಂದಲೇ ಸ್ವಕಾರ್ಯ 
ನಿರ್ವಾಹವಾಗಚೇಕೆಂದು ಯೋಚಿಸಿ, ಅವನ ಪ್ರಶೈೆೌ ಪ್ರತ್ಯುತ್ತರವಾಗಿ, "ಸುಮ್ಮ 
ನಿರು-ಗದ್ದಲಮಾಡಬೇಡ-ಹೊರಗೆ ಬಾ' ಎಂದು ಹೇಳಿ, ಅವನ ಕೈಯನ್ನು 
ಹಿಡಿದುಕೊಂಡು ಹೊರಗೆ ಕರೆತಂದಳು. ರಹಿಮನು ಆಸ್ಸೇಪದಿಲ್ಲದೆ ಮರದ 


ಪ್ಪ ತ್ತನೆಯ ಪರಿಚ್ಚೇದ ಲೆಣಿ 


AA ಅವಳ ತ ಬಂದನು. ವಿಮಲೆಯು ಟ್‌ ರೂ ಇಲ್ಲದೆಡೆ 


ಕೊಂಡೊಯ್ಬು, "ಛೀ! ಛೀ! ನೀನು ಹೀಗೆಮಾಡುವುದೆ? ನನ ನ್ನಲ್ಲಿ ಲ ಬಟ್ಟೆ ಲ್ಲಿಗೆ 
ಹೊರಟುಹೋದೆ? ನಿನ್ನನ್ನು ಹುಡುಕಿದುದೊಂದೆಡೆಯಲ್ಲ. ಎಲ್ಲಿ ನೋಡಿದರೂ 


ಸಿಗಲಿಲ್ಲ'ವೆಂದು ಹೇಳಿ, ಷೇಕ್‌ಜೆಯನ್ನು ವಿಶಾಲಕಟಾಕ್ಟ ದಿಂದ ನೋಡಿದಮಾತ್ರ 
ದಿಂದವನ ಕೋಪವು ದೂರವಾಯಿತು. ಅವನು ವಿಮಲೆಯನ್ನು ಕುರಿತು, 
" ಸೇನಾಪತಿಗೆ ಜಗತ್ಸಿ೦ಂಹನ ಸಮಾಚಾರವನ್ನು ತಿಳಿಸಲವನನ್ನು ಸ ಹುಡುಕುತಿದ್ದೆನು ಕೆ 
ಅವನಿರುವ ಸ್ಥಳವು ತ್ತ ಗದೆ ನಿನ್ನನ್ನು ಜಾಡಿ ಬಂದೆನು; ನೀನು 
ಮುಹಡಿಯಮೇಜಿರಥವಾಗಿ, ಅಲ್ಲಲ್ಲಿ ಸುತು ಡಿ ನು' ಎಂದನು. 
ವಿಮಲೆಯು, "ನೀನು ಬರಲಿಲ್ಲವಾಗಿ, ನನ್ನನ್ನು ಮರೆತಿರಬೇಕೆಂದು ತಿಳಿದು 

ನಿನ್ನನ್ನು ಹುಡುಕುತ ಬಂದೆನು; ಸಾವಕಾಶದಿಂದಿನ್ನು ಪ್ರಯೋಜನವಿಲ್ಲ; ದುರ್ಗ 
ವೇನೋ ನಿಮ್ಮ ಸ್ವಾಧೀನವಾಯಿತು; ನಾವಿನ್ನು ಪಲಾಯನದ ಪ್ರಯತ್ನ 
ಜರುಗಿಸುವುದೊಳ್ಳಯದು ' ಎಂದು ಹೇಳಿದಳು. ಷೇಕ್‌ಜಿಯು, "ಈಗ ರಾತಿ); 
ನಾಳೆ ಪ್ರಾತಃಕಾಲ ಹೋಗೋಣ ; ಸೇನಾಪತಿಗೆ ತಿಳಿಸದೆ ಬರುವುದು ಸರಿಯಲ್ಲ; 
ನಾಳೆ ಬೆಳಿಗ್ಗೆ ಸೇನಾಪತಿಯ ಅಪ್ಪಣೆಯನ್ನು ಪಡೆದು ಹೊರಡೋಣ ' ಎಂದನು. 

ವಿಮಲೆಯು, ಹಾಗಾದರೆ, ನಡಿ, ಬೇಗನೆ ನನ್ನಾ ಭರಣಾದಿ ಪದಾರ್ಥಗಳನ್ನೆ ಲ್ಲ 
ಭದ್ರುಪಡಿಸಿಕೊಳ್ಳದಿದ್ದರೆ, ಬೇರೆ ಸಿಪಾಯಿಗಳು ಹೋಗಿ ಲಬಿವಾಡಿಕೊಂಡು 
ಹೋಗುವರು ' ಎಂದು ಹೇಳಿದಳು. 

ಸೈನಿಕನು, "ನಡಿ' ಎಂದನು. 

ರಹಿಮನ ಜತೆಯಲ್ಲಿದ್ದರೆ ಬೇರೆ ಸೈನಿಕರ ಬಾಧೆಯಿಲ್ಲ್ಣದೆ ತಪ್ಪಿಸಿಕೊಳ್ಳ ಬಹು 
ದೆಂಬ ತಾತ್ಸರ್ಯದಿಂದ ವಿಮಲೆಯು ಅವನನ್ನು ಸಂಗಡ ಕರೆದುಕೊಂಡುಹೋದಳು. 
0 ಕೂಡಲೇ ಸಾದೃ ಶ್ಯ ಸ್ರ ee ಸ್ವಲ್ಪದೂರ ಹೋಗುವುದರೊಳಗೆ 
ಧನಹರಣಾಸಕ್ಕರಾದ ಬೇರೆ ೫10008 ಬಂದವರು ವಿಮಲೆಯನ್ನು 
ನೋಡಿ ಕೋಲಾಹಲಧ್ವ ನಿಯನ್ನು ಮಾಡಿ, ರಹಿಮನಿಗೆ ಒಳ್ಳೆಯ ಪಿಕಾರಿ ಸಿಗಿತೆಂದು 
ಕೂಗಿದರು. ಅದನ್ನು ಕೇಳಿ ರಹಿಮನು "ನಿಮ್ಮ ಕೆಲಸವನ್ನು ಮಾಡಿಕೊಳ್ಳಿರಿ, 
ಇತ್ರ ಕಣ್ಣುಹಾಕಬೇಡರಿ' ವಂದನ ಅವನ ಭಾವವನ್ನರಿತವರಾಗಿ ಸೈನಿಕರು 
ಸುಮ್ಮನಾದರು. ie ನ "ರಹಿಂ! ನಿನ್ನದೃಷ್ಟವೊಳ್ಳೆಯದು, 
ಆದರೆ ನವಾಬರು ಕಂಡು ಅವಳನ್ನು ನಿನ್ನ ಕೈತಪ್ಪಿಸದಿರಬೇಕು' ಎಂದನು. 

ರಹಿಮನೂ ವಿಮಲೆಯೂ ಮುಂದುವರಿದು ಹೋದರು. ವಿಮಲೆಯು 
ರಹಿಮನನ್ನು ತನ್ನ ಶಯನಾಗಾರದ ಕೆಳಗಣ ಚಿಕ್ಕಮನೆಗೆ ಕೊಂಡೊಯ್ದು, 
"ಣದೆನ್ನ ಮತ್ತೊಂದು ಚಿಕ್ಕಮನೆ, ಇಲ್ಲಿರುವುದನ್ನೆಲ್ಲಾ ಸಂಗ್ರಹಮಾಡಿಕೊ, 
ಮೇಲೆ ಮಲಗುವ ಕೊಟಿಡಿಗೆ ಹೋಗಿ, ನನ್ನಾ ಭರಣಾದಿಗಳನ್ನು ತೆಗೆದುಕೊಂಡು 
ಸತ್ತ ಎಂದು ಹೇಳಿ ಬೀಗದಕ್ಕೆಗಳೊಂದು ಜೊಂಪನ್ಸವನಿಗೆ ಕೊಟ್ಟಳು. 

F 


ಲೆ೨ ದುರ್ಗೇಶನಂದಿನಿ 


ರಹಿಮನು 'ಕೊಟಡಿಯಲ್ಲಿದ್ದ ಹಣ ಮುಂತಾದುದನೆಲ್ಲಾ ಕಂಡು ಹಿಗ್ಗಿ 
ಪೆಟ್ಟಿಗೆಗಳ ಬೀಗವನ್ನು ತೆಗೆಯಲಾರಂಭಿಸಿದನು. ವಿಮಲೆಯಮೇಲವನಿಗೆ 
ಶಿಲಾರ್ಧವೂ ಅನುಮಾನವಿರಲಿಲ್ಲ. ವಿಮಲೆಯು ಕೊಟಿಡಿಯಿಂದ ಹೊರಗೆ ಬಂದು, 
ಬಾಗಿಲೆಳೆದು ಕೊಂಡು ಹೊರಗಣ ಜಿ ಚಿಲಕವನ್ನು ಹಾಕಿ ಬೀಗವನ್ನು ಹಾಕಿದಳು. 
ರಹಿಮನು ಕೊಟಿಡಿಯಲ್ಲಿ ಬಂದಿಯಾಗಿರುತ್ತಿದ್ದನು. 

ವಿಮಲೆಯು. ಊರ್ಧ್ವಶ್ವಾಸವನ್ನು ಬಿಡುತ್ತ ಮುಹಡಿಯಮೇಲಣ 
ಮತ್ತೊಂದು ಕೊಟಡಿಗೆ ಹೋದಳು. ವಿಮಲೆ ತಿಲೋತ್ಕಮೆಯರ ಕೊಟಡಿಗಳು 
ಅರಮನೆಯಲ್ಲೊತ್ತಟ್ಟು ಕಡೆಯ ಭಾಗದಲ್ಲಿದ್ದುದರಿಂದ ಅತ್ಯಾಚಾರಿಗಳಾಗಿದ್ದಾ 
ಸೈನಿಕರು ಅಲ್ಲಿಗಿನ್ನೂ ಬಂದಿರಲಿಲ್ಲ. ತಿಲೋತ್ಕವಮೆಯೂ ಜಗತ್ತಿಂಹನೊ ಸೈನಿಕರ 
ಕೋಲಾಹಲದ ಗದ್ದಲವನ್ನು ಕೇಳಿದ್ದ ರೋ ಇಲ್ಲವೋ ಸಂದೇಹವಾಗಿದ್ದಿತು. 
ವಿಮಲೆಯು ತಿಲೋತ್ತಮೆಯ *ಕೊಟಡಿಯೊಳಗೊಬ್ಮಿಂದೊಮ್ಮೆ ಹೋಗದೆ ಒಳ 
ಗಿದ್ದವರ ತತ್ಕಾಲದ ಭಾವವನ್ನು ತಿಳಿಯಲು ಕುತೂಹಲದಿಂದ ಬಾಗಿಲಲ್ಲಿ ನಿಂತು 
ಕದದ ಬೀಗದಕಿವಿಯಿಂದಿಣಿಕಿ ನೋಡಿದಳು.  ಪುಕೃತಿಯ ಸ್ತಭಾವವು ಎಂತಹ 
ದುದೊ! ಅಂತಹ ಸಮಯದಲ್ಲೂ ಏಿಮಲೆಯು ಕುತೂಹಲವುಳ್ಳ ವಳಾಗಿದ್ದಳು || 
ಕೊಟಡಿಯೊಳಗಿದ್ದವರ ಭಾವನ ನ್ನು ನೋಡಿ ವಿಸ್ಮಿತೆಯಾದಳು. ಶಿಲೋತ, ವೆ ಯೆ 
ಪರ್ಯಂಕದಮೇಲೆ ಕುಳಿತಿದ್ದಳು. ಜಗತ್ತಿಂಹನದರ ಬಳಿ ನೀರವವಾಗಿ: ನಿಂತು 
ತಿಲೋತ್ತ್ಕಮೆುಯ ಮುಖಮಂಡಲವನೀಕ್ಷಿಸುತ ತನ್ನ ಹಸ್ತದಿಂದವಳ ಕರಪಲ್ಲವ 
ವನ್ನು ಹಿಡಿದುಕೊಂಡಿದ್ದನು. ತಿಲೋತ್ತ್ಕಮೆಯ ಕಣು ಳಿಂದ ಬಾಷ್ಟವಾರಿಯು 
ಸುರಿಯುತಿದ್ದಿತು. ಜಗತ್ಸಿ೦ಹನು ತನ್ನ ಕಣು ಗಳನ್ನೂ ರಿಸಿಕೊಳ್ಳು ತ್ತಿ, ನು. 

ವಿಮಲೆಯು ಸಾ AE ನೆಯು ಎಿರಹಾತ್ಸೂರ್ವ ಉಂಟಾಗುವ 
ರೋದನಜನ್ಯ ವಾದುದೆಂದು ತಿಳಿದಳು. ಅದೆಂತಹದುದೇ ಆಗಲಿ; ಅವರಿಬ್ಬ 
ರಾದರೋ, "ಸನ್ನಿಹಿತವಾಗಿದೆ ಏಪತ್ತನ್ನು ಸ್ವಲ್ಪವೂ ತಿಳಿದು ಯೋಚಿಸಿರಲಿಲ್ಲ. 
ಮನಸಿಜ ಮನ್ಮಥನ ತವ ಅದಕ್ಕಿಹದಲ್ಲೆಣೆಯಿಲ್ಲವು. 
ಅಂತಹ ಕೋಲಾಹಲದಲ್ಲಿಯೂ ಮನ್ಮಥನ ಶರಜಾಲದಲ್ಲಿ ಬಿದ್ದು ಬದ್ದವಾಗಿದ್ದಾ 
ಯುಗ್ಮಕ್ಕೆ ಶ್ರೋತ್ರೇ೦ದ್ರಿಯವಿದ್ದರೂ ಇಲ್ಲದಹಾಗಾಗಿದ್ದಿತು!!! 


* ನೀೀರವವಾಗಿ< ಶಬ್ದವಿಲದೆ. 
ರ ೧ 


ಇಪ್ಪತ್ತೊಂದನೆಯ ಪರಿಚ್ಛೇದೆ ಆತಿ 
ಗ್ಗ ಗಿಂ 
ಇಪ್ಪತ್ತೊಂದನೆಯ ಪರಿಚ್ಛ ಥು 
ಖಡಾ ಖಡಿ 
12 ೧ 


ಮಲೆಯು ಕೊಟಿಡಿಯೊಳಗೆ ಪ್ರವೇಶಿಸಿ ಜಗತ್ತಿಂ೦ಹನಿಗೆ ಸನ್ನಿಹಿತವಾಗಿದ್ದ 
ವಿಪತ್ತನ್ನು ಕುರಿತು ಕಷ್ಟದಿಂದ ತಿಳುಹಿದಳು. ಆದರೂ ಒಜಗತ್ಸಿಂಹ 

ನದನ್ನು ನಂಬನು. ಕೋಲಾಹಲಧ್ಯನಿಯನ್ನು ತಾನಾಗಿಯೇ ಕೇಳಿದ ಬಳಿಕವನ 
ಅನುಮಾನ ಪರಿಜ್ಛೇ ದವಾಯಿತು.  ವಿಮಲೆಯು ಕುಮಾರನನ್ನು ಕುರಿತು, 
“ ಪಠಾನರು ಮಾಡುವ ಜಯಫಘೋಷವು ಕೇಳುತಿದೆ; ಬೇಗನಾವದಾದರೂ 
ಒಂದುಪಾಯೆವನ್ನು ಮಾಡಿ ರಕ್ಷಿಸು; ನಾವಿಲ್ಲಿದ್ದರೆ ನಿಸ್ಸಂಶಯವಾಗಿ ವಿನಷ್ಟ 
ರಾಗುವೆವು, ಶತ್ರುಗಳೊಂದುಸ್ಟಣದಲ್ಲಿಲ್ಲಿಗೆ ಬಂದುಬಿಡುವರು ' ಎಂದಳ , 

ಜಗತ್ತಿಂಹನು ಕೇಳಿ ಕಣಕಾಲ ಚಿಂತಾಮಗೃ ನಾಗಿದ್ದು, ಬಳಿಕ, 
" ವೀರೇಂದ್ರಸಿಂಹನೇನನ್ನು ಮಾಡುತಿರುವನು?' ಎಂದು ಕೇಳಿದನು. 

ವಿಮಲೆಯು, " ಶತ್ರುವಿನ ಹಸ್ಕಗತನಾದನು' ಎಂದಳು. 

ಅದನ್ನು ಕೇಳಿ ತಿಲೋತ್ತಮೆಯೆ ಕಂಠದಿಂದ ಅಸ್ಸುಟಿ ಚೀತ್ಕಾರಧ್ವನಿಯು 
ಹುಟ್ಟಿ ಮಂಚದಮೇಲವಳು ಮೂರ್ಥಿತೆಯಾಗಿ ಬಿದ್ದಳು. 

ಜಗತ್ತಿಂಹನದನ್ನು ಕಂಡು ವಿಶುಷ್ಯವದನನಾಗಿ, ವಿಮಲೆಯನ್ನು ಕುರಿತು, 
"ತಿಲೋತ್ಕಮೆಯನ್ನು ನೋಡಿಕೊ' ಎಂದನು. 

ತಕ್ಷಣದಲ್ಲಿ ವಿಮಲೆಯೊಂದು ಅತ್ತರದಾನನ್ನು ತಂದಾ ಗಂಧವಾರಿಯನ್ನವಳ 
ಮುಖಕ್ಕೆ ತಳದು, ಕಾತರೆಯಾಗಿ, ಬೀಸಣಿಗೆಯಿಂದವಳಿಗೆ ಗಾಳಿಯನ್ನು ಬೀಸ 
ಲಾರಂಭಿಸಿದಳು. 

ಶತ್ರುಗಳ ಕೋಲಾಹಲಧ್ವನಿಯು ಸವಿತಾಪಿಸುತ ಬಂದುದನ್ನು ಕೇಳಿ ವಿಮ 
ಲೆಯು ರೋದನವಾಡುತ್ತ, "ಅದೋ, ಬಂದರು. ರಾಜಕುಮಾರ! ರಕ್ಷಣೆ 
ಯಾಗುವುದು ಹೇಗೆ?' ಎಂದಳು. 

ಜಗತ್ತಿ೦ಹನು ಕಣ್ಣುಗಳಿಂದ ಕಿಡಿಗಳನ್ನು ಸುರಿಸುತ್ತ, (ಭಗವಂತ! 
ನಿನ್ನಿಚ್ಛೆಯೆ ಹೀಗಿದ್ದಿತೆ! ಇಂತಹ ವಿಪತ್ಥಾಲದಲ್ಲಿ ನಾನೀ ಕೊಟಿಡಿಯಲ್ಲಿ ಹೆಂಗಸ 
ರೊಡನೆ ವಿಂಜರಬದ್ಧನಾಗಿರಬೇಕಾಗಿ ಬಂದಿತೆ!” ಎಂದು ಪರಿತಪಿಸಿದನು. ಅದನ್ನು 
ಘೇಳಿ ದರ್ಸಿತಹೃದಯವುಳ್ಳಾ ವಿಮಲೆಯ ಮನಸ್ಸು ಅಳುಕಿ ಕಣ್ಣೀರು ತುಂಬಿ 
ದವಳಾಗಿ, "ರಾಜಪುತ್ರ! ಅಷ್ಟೊಂದು ಪರಿತಪಿಸಲೇಕೆ? ಹೆಂಗಸಾದೆನ್ಸಿಂದ 
ಮತ್ತೇನಾಗದಿದ್ದರೂ, ತಿಲೋತ್ತಮೆಯ ಪಕ್ಕದಲ್ಲಿದ್ದು ಪ್ರಾಣವನ್ನಾದರೂ ಬಿಡ 
ಬಲ್ಲೆನು” ಎಂದಳು. ಆ ಮಾತು ರಾಜಕುಮಾರನ ಅಂತಃಕರಣಕ್ಕೆ ತಟ್ಟಿ, ಅವನು, 
"ತಿಲೋತ್ತಮೆಯನ್ನಾ ಸ್ಥಿತಿಯಲ್ಲಿ ಬಿಟ್ಟು ಹೋಗೆನು' ಎಂದು ಹೇಳಿ, ಅವಳ 
ಪಕ್ಕದಲ್ಲಿದ್ದು ತಾನೂ ಪ್ರಾಣವನ್ನು ಬಿಡುವೆನೆಂದು ಕಾತರನಾಗಿ ಹೇಳಿದನು, 


ಆ೪ ದುರ್ಗೇಶನಂದಿನಿ 


ಶತ್ರುಗಳ ಭೀಮನಾದವು ಪುತಿಕ್ಸಣವೂ ಸಮಿಸಾಪಿಸುತಬಂದು ಆಯುಧಗಳ. 
ರುಂರುನಾ ರವವೂ ಕೇಳುತಬಂದುದನ್ನು ಕೇಳಿ ವಿಮಲೆಯು, ತಿಲೋತ್ತಮೆ! 
ನೀನೀ ಸಮಯದಲ್ಲಿ 4 ೫ 3! ನಿನ್ನನು ಹೇಗೆ ರಕ್ಷಿ ಸಲಿ |? ಎಂದು 
ಹೇಳುತ ರೋದನಮಾಡತೊಡಗಿದಳು. 

ತಿಲೋತ್ಕಮೆಯ ಕಣ್ಣುಗಳುನ್ಹೀಲನವಾದುವು. ಅದನ್ನು ಕಂಡು ವಿಮ 
ಲೆಯು, "ರಾಜಕುಮಾರ! ತಿಲೋತ್ತಮೆಗೆ RS ಅವಳನ್ನು ಳಿಸ 
ಲಿನ್ನೂ ಕಾಲವಿದೆ' ಎಂದಳು. ರಾಜಕುಮಾರನು, "ನಾವೀಕೊಟಡಿಯಲ್ಲಿದ್ದರೆ, 
ರಕ್ಸಣೆಯಾಗು ವ್ರದಸಂಭವ; ಇಲ್ಲಿಂದ ಹೊರಗಾದರೆ ಹೇಗಾದರೂ ಮಾಡಿ ನಿಮ್ಮನ್ನು 
ಅರಮನೆಯಿಂದ ಹೊರಗೆ ಕರದು ಕೊಂಡು ಹೋಗಲೆತ್ತಿ ಸುವೆನು ; ಆದರೆ ತಿಲೋ 
ತ್ರಮೆಗೆ ಗತಿಶಕ್ತಿಯೇ ಹೋಗಿರುವಕಾರಣ ಅದು ಸಾಧ್ಯವೆ?' ಎಂದು ಹೇಳು 
ತ್ರಿದ್ದಹಾಗೆ, ಕಿವಿಗೊಟ್ಟು ಕೇಳಿ, "ಮಲೆ! ಅವರಾಗಲೇ ಮೆಟ್ಟುಗಳನ್ನು ಹತ್ತಿ 
ಬರುವಂತಿದೆ; ಮೊದಲೆನ್ನ ಪ್ರಾಣವನ್ನು ಕೊಡುವೆನು; ಹಾಗೆ ಪ್ರಾಣವನ್ನು 
ತೊಟ್ಟರೂ ನಿಮ್ಮನ್ನು ಳಿಸಿದಂತಾಗುವುದಿಲ್ಲವೆಂದು ಪರಿತಪಿಸುತ್ತೇನೆ' ಎಂದನು. 

ವಿವೊ, ಕಣ್ಣುಮುಚ್ಚಿ ತೆಗೆಯುವುದರೊಳಗೆ, ತಿಲೋತ್ತಮೆಯನ್ನೆ ತ್ತಿ, 
ಕೊಂಡು, "ಹಾಗಾದರೆ ಹೊರಡಿ, ತಿಲೋತ್ತಮೆಯನ್ಸೈತ್ಲಿಕೊಂಡು ಬರುವೆನು” 
ಎಂದಳು. 

ವಿಮಲೆಯೂ ಜಗತ್ತಿಂಹನೊ ಮೂರು ಹೆಬ್ಬೆ ಯಲ್ಲಿ ಕೊಟಿಡಿಯ ಬಾಗಿಲ 
ಹತ್ತಿರ ಬಂದು ಬಾಗಿಲನ್ನು "ತಿಕಿಯುವದಕೊಳಗೆ, ನಾಲುಮಂದಿ ಪಠಾನ ಸೈನಿಕರು 
ಬಾಗಿಲಬಳಿ ಬಂದಿದ್ದರು. ಜಗತ್ತಿ೦ಹನ ೨ ವಿಮಲೆಯನ್ನು ಸರಿತ “ಹರಂತಿ 
ವರಿದು ಬರಬೇಡ, ನನ್ನ ಹಿಂದಿರು' ಎಂದನು. ಪರಾನರು ತಮ್ಮೈೆದುರಿಗೆ ಬರುತಿದ್ದ 
ಜಗತ್ತಿಂಹನನ್ಸು ಕಂಡು, "ಅಶ್ಲಾಹೊ!' ಎಂದು ಪಿಶಾಚಿಗಳಂತೆ ಬೊಬ್ಬಿಟ್ಟು 
ಕೂಗಿ ಕಟಿಯಲ್ಲಿ ಕಟ್ಟಿದ್ದ ಆಯುಧಗಳ ರುಂರುನ ಶಬ್ದವನ್ನು ಮಾಡತೊಡಗಿದರು. 


ಅವರನ್ನು ಕಂಡೊಡನೆ ಒಗತ್ತಿಂಹನ ಕತ್ತಿಯೊಬ್ಬ ಚಂಗ್‌ ಹೃದಯದಲ್ಲಿ 


ಆಮೂಲವಾಗಿ ವಾಟ RN ಪಠಾನನು ಭಯಂಕರವಾಗಿ 
ಬೇಳಿಡುತ ಅಸುವಳಿದನು. ಮತ್ತೊಬ್ಬ ಪಠಾನನ ಭಲ್ಲೆಯವು ಒಗತ್ತಿಂಹನ 
ಕುತ್ತಿಗೆಗೆ ತಾಕಿತು. ಅಷ್ಟರೊಳಗೆ ಕುಮಾರನದನ್ನು ಎಡಗೈಯಿಂದ ಹಿಡಿದು, 
ಅದರಿಂದದನ್ನು ಹಿಡಿದಿದ್ದ ನನ್ನಿ ರಿದು. ನೆಲಕ್ಕೆ ಕಡಹಿದನು. ಉಳಿದಿಬ್ಬರು 


ಪಠಾನರೊಮ್ಮೆಗೆ ಜಗತ್ತಿಂಹನ ತಲೆಗೆ ಗುರಿಯಿಟ್ಟು ಕತ್ತಿಯಿಂದ ಹೊಡೆದರು. 
ಜಗತ್ತಿಂಹನು ಸ 8 ಕೃಲನಿಲ್ಲದೆ ಬಲಗೈಲಿದ್ದ ಕತ್ತಿಯಿಂದ ಹೊಡೆಯಲಾ 
ಅಘಾತದಿಂದೊಬ್ಬ ನ ಕೈಯಕ್ಳದ್ದ ಕತ್ತಿಯು ಛೇದನವಾದವನ ಬಾಹುಗಳೂಡನೆ 
ದೂರಹೋಗಿ ಬಿದ್ದಿತು. ಆದರೆ ಮತ್ತೊಬ್ಬನ ಹೊಡತವನ್ನು ನಿವಾರಣೆ 
ಮಾಡಲಾಗದೆ ಪೆಟ್ಟು ಜಗತ್ತಿಂಹನೆ ತಲೆಗೆ ಬೀಳುವುದು ತಪ್ಪಿ, ಭುಜದಮೇಲೆ 


ಇಪ್ಪತ್ತೊಂದನೆಯ ಪರಿಚ್ಛೇದ ಲೆ೫ 


pe po 


ಬಿದ್ದು ದಾರುಣವಾದ ಗಾಯವನ್ನು ಂಟುಮಾಡಿತು. ರಾಜಕುಮಾರನಾ ಪೆಟ್ಟಿ 
ನಿಂದ, ವ್ಯಾಧನ ಅಂಬು ತಗಲಿದ ವ್ಯಾಘ)ದೋಷಪಾದಿಯಲ್ಲಿ, ದ್ವಿಗುಣಿತ ಕೋಪಾ 
ನಲದಿಂದ ಪ)ಜ್ತಲಿತನಾಗಿ, ಪಠಾನನು ಮತ್ತೊಂದುತಡವೆ ಹೊಡೆಯಲು ಕತ್ತಿಯ 
ನ್ಹೆತ್ತುವುದರೊಳಗೆ ರಕ್ತಮಯವಾದ ತನ್ನ ಕತ್ತಿಯನ್ನೆರಡು ಮುಷ್ಟಿಗಳಿಂದ 
ದೃಢವಾಗಿ ಹಿಡಿದು ಮುಂದಕ್ತೆ ಹಾರಿ ಕತ್ತಿಯನ್ನೆತ್ತಿದ್ದಾ ಪಠಾನನ ತಲೆಗೆ 
ಹೊಡೆದನು. ಉಷ್ಟೀೀಷ ಸಹಿತವಾಗಿ ಅವನ ತಲೆಯೆರಡು ತುಂಡಾಗಿ ಕತ್ತರಿಸಿ 
ಕೆಳಗೆ ಬಿದ್ದಿತು. ಅಷ್ಟರೊಳಗೆ ಮೊದಲು ಕೈಕತ್ತರಿಸಲ್ಪಟ್ಟು ಬಿದ್ದಿದ್ದ ಪಠಾನಸು 
ತನ್ನ ಕಟಿಯಲ್ಲಿದ್ದ ಚೂರಿಯನ್ನೆ ಡಗ್ಗೆಯಿಂದ ತೆಗೆದು ರಾಜಪುತ್ರನಿಗೆ ಗುರಿಯಿಟ್ಟು 
ಹಿಡಿದಿದ್ದನು. ರಾಜಕುಮಾರನು ಮತ್ತೊಬ್ಬ ಪಠಾನನನ್ನು ಹೊಡೆಯಲು 
ಹಾರಿದಾಗಾ ಚೂರಿಯು ವಿಶಾಲವಾದವನ ಬಾಹುವಿನ ಮಧ್ಯದಲ್ಲಿ ಚುಚ್ಚಿ ಗಭೀರ 
ವಾದ ಗಾಯವನ್ನುಂಟುಮಾಡಿತು. ರಾಜಪುತ್ರನಾ ಗಾಯವನ್ನು ಸೂಜೇ ವೇಧೆ 
ಯೆಂದದಕ್ಕೆ ಲಕ್ಷ ಕೊಡದೆ ಸಕಕ ಕಟಿದೇಶಕ್ಕೆ ಬಲವಾಗಿ ಕಾಲಿಂದೊದೆಯಲು 
ಕೆ ೊಂತವು ಕೊಡಿತಾಕಿ ಕೊಡುಪೆಸೆದ೦ಂತೆ, ಯವನನು ದೂರಹೋಗಿ ಬಿದ್ದನು, 
ರಾಜಪುತ್ರನಾ ಕೂಡಲೆ ಹೋಗಿ ಅವನ ಶಿರಜ್ಬ್ಜೇದನಮಾಡಲುದ್ಯವಿುಸಿದನು. ಆ 
ಸಮಯಕ್ಕೆ ಸರಿಯಾಗಿ "ಅಲ್ಲಲ್ಲಾಹೊ!' ಎಂದು ಬೊಬ್ಬಿಡುತ ಅಗಣಿತ ಪಠಾನ 
ಸೈನಿಕರು ಪ್ರವಾಹದಂತೋಡಿಒಂದರು. ರಾಜಪುತ್ರನದನ್ನು ಕಂಡು ಮುಂದೆ 
ಯುದ್ಧಮಾಡುವುದು ಮರಣಸ್ತ್‌ು ಕಾರಣವೆಂದು ತಿಳಿದುಕೊಂಡನು. 

ರಾಜಪುತ್ರನ ಅಂಗಾಂಗವೆಲ್ಲವೂ ರಕ್ತಪ್ಲಾವಿತವಾಗಿ ಧಾರೆ ಧಾರೆಯಾಗಿ 
ರಕ್ತವು ಸುರಿಯುತಿದ್ದುದರಿಂದವನ ದೇಹವು ಕೃಮವಾಗಿ ಅಲ್ಲರಿಯಿಂದಸವಳಿದು 
ಕ್ಸೀಣವಾಗುತ ಬರುತಿದ್ದಿತು. 

ತಿಲೋತ್ಕಮೆಯು ಅಚೇತನಳಾಗಿನ್ನೂ ಮಲೆಯ ಕೊಂಕಳಲ್ಲಿದ್ದಳು. 
ವಿಮಲೆಯು ತಿಲೋತ್ತಮೆಯನ್ನೆ ತ್ತಿಕೊಂಡಿದ್ದಳು. ಅವಳ ಬಟ್ಟೆಯೂ ರಾಜ 
ಪುತ್ರನ ರಕ್ತ್ಕೆದಿಂದ ತೊಯ್ಬಿದ್ದಿತು. 

ಕೊಟಿಡಿಯಲ್ಲಿ ಪಠಾನರ ಸೈನಿಕರು ತುಂಬಿದ್ದರು. ರಾಜಪುತ್ರನು ಕತ್ತಿಯ 
ಮೇಲೆ ಭಾರವನ್ನಿ ಟ್ಟೂರಿಕೊಂಡು ಅಸುರುಸಿರನ್ನು] ಬಿಡುತ್ತಾ ನಿಂತಿದ್ದನು. 
ಆಗ ಪಠಾನನೊಬ್ಬನು ರಾಜಕುಮಾರನನ್ನು ಕುರಿತು, "ಎಲೇ ಗುಲಾಮ! 
ಕೈಲಿರುವ ಕತ್ತಿಯನ್ನು ಬಿಸುಡು, ನಿನ್ನನ್ನು ಪ್ರಾಣದಿಂದ ಬಿಡುವೆನು” ಎಂದನು. 
ಅದನ್ನು ಕೇಳುತ್ತಲೇ, ಜಗತ್ತಿಂಹನು ನಿರ್ವಾಣೋನ್ಮುಖ ಅಗ್ನಿಯಲ್ಲಿ ಫೃತಾಹುತಿ 
ಯಿಂದೇಳುವ ಅಗ್ಲಿ ಶಿಖಿಯೋಪಾದಿಯಲ್ಲಿ ಮುಂದಕ್ಕೆ ಹಾರಿಬಂದು ದಾಂಭಿಕನಾದಾ 

* ಹೊಂತವು ಕೊಡಿ ತಾಕಿ ಕೊಡುಪೆಸೆದಂತೆಎ ಕೊರಡು ಗುರಿತಾಗಿ ಕೊಡುಪಿ ಎಸೆದಂತೆ. 

Y ಅಲ್ಲ ರಿಯಿಂದಸವಳಿದು- ದಣಿಳೆಯಿುಎಂದ ಬಲವು ಕಡಿಮೆಯೂಗಿ. 


* ಅಸುರುಸಿರನು = ಕಷೃದಿಂದ ನಿಟ್ಟು ಸಿರನು 
ಖಿ ಲೆ ಲ ಮೇ 


ಲೆ ದುರ್ಗೇ ಶನಂದಿನಿ 


ಪಠಾನನ ಮಸ್ತಕವ ಛೇದಿಸಿ ಕಾಲಡಿಹಾಕಿ ತುಳಿದನು. ಅನಂತರ ಕತ್ತಿಯನ್ನು 
ತಿರುಗಿಸುತ್ತ, "ಯವನ ನರಾಧಮಗಳಿರಾ!.. ರಾಜಪೂತರು ಅಸುವಳಿಯುವ* 
ಬಗೆಯನ್ನು ನೋಡಿರಿ' ಎಂದು ಘಟ್ಟಿಯಾಗಿ ಕೂಗಿ ಹೇಳಿದನು. ಅವನ ಕತ್ತಿಯು 
ಮಿಂಚಿನಂತೆ ಥಳಥಳಿಸುತ ವಿರಾಮವಿಲ್ಲದೆ ತಿರುಗುತಿದ್ದಿತು. ರಾಜಕುಮಾರನು, 
ತಾನೊಬ ಬ್ಬನೇ ನಿಂತು ಅ ಅಷ್ಟೊಂದು ಮಂದಿ ಶತು)ಗಳನೆ ದರಿಸಿ ಯುದ ಮಾಡುವು 
ದಸಾಧ್ಯಪೆಂದು ತಿಳಿದು ಸಾಧ್ಯವಾದಷ್ಟು ಮಂದಿ ಶತ್ರುಗಳನ್ನು ಬಪಾತಮಾಡಿ 
ಪ್ರಾಣತ್ಕಾಗಮಾಡಬೇಕೆಂಒಭಿಪ್ರಾಯವುಳ್ಳವನಾಗಿ ಶತ್ರು ತರಂಗದ ಮಧ್ಯದಲ್ಲಿ 
ಬಿದ್ದು ಕತ್ತಿಯನ್ನು ವಜ್ರಮುಷ್ಟಿ ಯಿಂದ ಹಿಡಿದು ತಿರುಗಿಸಲಾರಂಭಿಸಿದನು. 
ಆತ್ಮರಕ್ಷ ಣೆಯ ವಿಚಾರದಲ್ಲಿ ಸ ಸ್ಪಲ್ಪ ಬ ದೃಷಿ ಪ ಯಿಡದೆ, ಹಿಂದುಮುಂದು ನೋಡದೆ, 
ನಿಂದವ್ವ "ಛಿಸುತ್ತಾ ಬಂದ ಬಂದನರನ್ನೆ ಡಬಿಡ ತೆ ಅಪ್ಪಳಿನಿ ಕೆಡಹೊಡಿಯಲಾರಂಭಿ 
ಸಿದನು. ಒಬ್ಬನು ಬಿದ್ದನು; ಇಬ್ಬರು ಬಿದ್ದರು; ಮೂವರು ಬಿದ್ದರು, ಪ್ರತಿಪೆಟ್ಟಿ 
ಗೊಬ್ಬೊಬ್ಬ ಪಠಾನನು ನೆಲಕ್ಕೆ ಬಿದ್ದನು. `ಅನೇಕರಿಗೆ ಅಂಗಛೇದವಾಯಿತು. 
ಅವೃರ್ಥವಾದಾ ಪೆಟ್ಟಿ ಗಳನ್ನು ತಾಳಲಾರದೆ ಪರಾನರನೇಕರು ರಾಜಪುತ್ರನನ್ನು 
ನಾಲ್ಫೂ ದಿಕ್ಕುಗಳಿಂದ ಮುತ್ತಿ ಕೊಂಡು, ಮಳೆಕರೆದಂತೆ, ಅಸ್ತ್ಯಗಳನೆಸೆದು, ಘಾಯ 
ಗಳನ್ನು ಮಾಡಿದರು. ಅಷ್ಟೊಂದು ಖಡ್ಗಾಖಡ್ಗಿ ಯುದ್ಧವಾದ ಬಳಿಕ ರಾಜಪುತ್ರ 
ನಿಗೆ ಹೆಚ್ಚು ಕೈನಡೆಯುವುದು ನಿಂತಿತು, ಹೆಚ್ಚು ಪಟ್ಟುಗಳು ತಾಕಿ ಮೈಯಿಂದ 
ರಕ್ತಪುವಾಹವು ಹೊರಟು, ಅಲಕಡೆಯಾಗಿ1' ಬಾಹುಬಲವು ಕ್ಲೀಣಿಸುತ ಬಂದಿತು ; 
ತಲೆಯು ತಿರುಗಲಾರಂಭಿಸಿತು; ಕಣ್ಣು ಮುಚ್ಚಿಕೊಂಡು ಒಂದಿತು ; ಶುವಣೇಂದ್ರಿ, 
ಯಗಳ ಶಕ್ತಿಯು ಕಡಿಮೆಯಾಗಿ ಅಷ್ಟೂ '೦ದು ಈ ೋಲಾಹಲವೆಲ್ಲಿಯೋ ದೂರ 
ದಿಂದ ಕೇಳುವಂತಾಯಿತು. "ರಾಜಪುತುನ ನ್ನು ಪ್ರಾಣದಿಂದ ವಧಮಾಡಕೂಡದು, 
ಹುಲಿಯನ ಸ ಸುವೆರಸಿ] ಹಿಡಿದು ಬೋನಿ ಸೂಳೆ ಕೂಡಬೇಕು' ಎಂದು ನುಡಿದ 
ನುಡಿಯು ರಾಜಕುಮಾರನಿಗೆ ಕೇಳಿಬಂದಿತು. ಮತ್ತಾವದೂ ಕೇಳಿಸಲಿಲ್ಲ; 
ಉಸ್ಕ್ಮಾನ್‌ ಖಾನನು ಹಾಗೆಂದು ಸೈನಿಕರಿಗೆ ಅಪ್ಪಣೆಮಾಡಿದ್ದನು. 

ರಾಜಪುತ್ರುನಿಗೆ ಬಾಹುಬಲವು ಶಿಥಿಲವಾಗಿ ನೆಲದಮೇಲೆ ಲಂಬಾಯಮಾನ 
ವಾಗಿ ಬಿದ್ದ ನು. ಬಲವಿಹೀನವಾದವನ ಮುಷ್ಟಿ ಯಿಂದ ಕತ್ತಿಯು ಕೈಬಿಟ್ಟು 
ರುಂರುನತಶಬ್ದ ಸಹಕಾರವಾಗಿ ಅವನ ಪಾಶ್ರ ೯ ಬದ್ದ ತು. ಅವನೂ ಸ್ಪಹಸ್ತ ದಿಂದ 
ಹೊಡೆದಿದ್ದೊಬ್ಬ ಪಠಾನನ ಮ್ಹ ತದೇಹದಮೇಲೆ ಮೂರ್ಛಾವಸೆ ಯಲ್ಲಿ ಅಚೇತನ 
ನಾಗಿ ಬಿದ್ದನು. ಕೂಡಲೇ 111 ಪಠಾನರು ಅವನ ನುಷ್ಲೀಷದಲ್ಲಿದ್ದ ರತ್ನ ಗಳ 
ನ್ನಪಹರಿಸಲೋಡಿಬಂದರು. ಅದನ್ನು ಕೆಂಡು ಉಸ್ಮ್ಮಾನ್‌ಖಾನನು ಗಂಭೀರ ಸ್ವರ 
ದಿಂದ, "ರಾಜಪುತ್ರನನ್ನಾರೂ ಮುಟ್ಟಿ ಕೂಡದು' ಕ ಆಜಿ ಸಿಯನ್ನು ಮಾಡಿ 
ಸರವ ಣವನ್ನು ಬಿಡುವ, A 1ಅಲಕದೆ ಜು ಅಂಗಾಯಾಸವಾಗಿ. 


ಸ ಅಸುವೆರಸಿ =ಪ್ರಾಣದಿಂದ. 





ಜಪ್ಪತ್ಕೊಂದನೆಯ ಪರಿಚ್ಛೇದ ಲಪ 


ದನು. ಎಲ್ಲರೂ ಹಿಮ್ಮೊಟ್ಟಿದರು. ಅನಂತರ ಉಸ್ಟಾನ್‌ ಖಾನನೂ ಮತ್ತೊಬ್ಬ 
ಸೈರಿಕನೂ ರಾಜಕುವನಾರನನ್ನೆ ತ್ತಿ ಕೊಂಡೂಯ್ಕೂ ಮಂಚದಮೇಲೆ ಮಲಗಿ 
ಸಿದರು. ಜಗತ್ತಿಂಹನು ನಾಲ್ಕುಘಂಟಿಗಳಿಗೆ ಮುಂಚೆ, ತಿಲೋತ್ತಮೆಯನ್ನು 
ಯಥಾವಿಧಿಯಾಗಿ ವಿವಾಹಮಾಡಿಕೊ೦ಡೂಂದು ದಿನವಾದರೂ ಅವಳನ್ನೊ ಡಗೂಡಿ 
ಆವ ಪರ್ಯಂಕದಲ್ಲಿ ಶಯನಸಮಾಡಬೇಕೆಂದು ಕ್ಷಣಮಾತ್ರ ಆಶೆಯುಳ್ಳವನಾ 
ಗಿದ್ದನೋ, ಅಂತಹ ಪರ್ಯಂಕವು ಸ್ಪಲ್ಪಹೊತಿ,ನಲ್ಲವನಿಗೆ ಮೃತ್ಯುಶಯ್ಯೆಯಾಗಿ 
ಪರಿಣಮಿಸಿತು! 

ಉಸ್ಮಾನ್‌ ಖಾನನು ಜಗತ್ತಿಂಹನನ್ನು ಮಲಗಿಸಿ, ಬಳಿಕ, ಸ್ಪೆನಿಕರನ್ನು 
ಕುರಿತು, ಹೆಂಗಸರೆಲ್ಲೆ೦ದು ವಿಚಾರಿಸಿದನು. 

ಉಸ್ಕ್ಮಾನನು ವಿಮಲೆಯನ್ನೂತಿಲೋತ್ತಮೆಯನ್ನೂ ಕಾಣಲಿಲ್ಲ, ವಿಮಲೆಯು, 
ಗುಂಪು ಗುಂಪಾಗಿ ಸೈನಿಕರು ಕೊಟಿಡಿಗೆ ಬಂದಾಗ, ಮುಂದಾಗುವುದನ್ನು ತಿಳಿದು, 
ಉಪಾಯಾಂತರ ತೋರದೆ ತಿಲೋತ್ತಮೆಯನ್ನೆ ತಿ.ಕೊಂಡುಹೋಗಿ ಮಂಚದಡಿ 


ಬಚ್ಚಿಟ್ಟು ಕೊಂಡಿದ್ದಳು. ಅದನ್ಹಾರೂ ಕಂಡಿರಲಿಲ್ಲ; ಉಸ್ಟಾನ್‌ ಖಾನನು 
ಅವಳನ್ನು ಕಾಣದೆ, ಹೆಂಗಸರನ್ನು ಅರಮನೆಯಲ್ಲಿ ಹುಡುಕಿರೆಂದು ಸೈನಿಕರಿಗೆ 


ಅಪ್ಪಣೆಮಾಡಿ, ಸಹಚಾರಿಣಿಯಾಗಿದ್ದಾ ಹೆಂಗಸು ಅತ್ಯಂತ ಭಯಾನಕ ಬುದ್ದಿಮತಿ 
ಯೆಂದೂ ಅವಳು ತಪ್ಪಿಸಿಕೊಂಡು ಹೋಗಿದ್ದರೆ ತನಗೆ ನಿದ್ರೆಬರಲಾರದೆಂದೂ 
ಹೇಳಿ, ಸೈನಿಕರು ಖಚ್ಞರದಿಂದಿರಬೇಕೆಂದೂ, ವೀರೇಂದ್ರಸಿಂಹಸೆ ಕನ್ನೆಯಮೇಲಾವ 
ನಾದರೂ ಕೈಯೆತ್ತಿ ಅತ್ಯಾಚಾರವನ್ನು ನಡಿಸಿದರೆ, ಅಂತಹವನಿಗೆ ಪ್ರಾಣದಂಡನೆ 
ಯಾಗುವುದೆಂದೂ ಸೈನಿಕರೆಲ್ಲರಿಗೂ ಎಚ್ಚರಿಸಿದನು. 

ಸೈನಿಕರಲ್ಲಿ ಕೆಲವರು ಅರಮನೆಯಲ್ಲಿ ಅಲ್ಲಲ್ಲಿ ಹುಡುಕಲಾರಂಭಿಸಿದರು. 
ಒಬ್ಬಿಬ್ಬರು ಅಲ್ಲಿಯೇ ಕೂಲಟಡಿಯಲ್ಲಿ ಅನುಸಂಧಾನಮಾಡತೊಡಗಿ, ಒಬ್ಬನು 
ಬೆಳಕನ್ನು ಹಿಡಿದು ಮಂಚದಡಿ ನೋಡಿ ಏಮಲೆಯೂ ತಿಲೋತ್ಕಮೆಯೂ ಅಲ್ಲ 
ಡಗಿದ್ದುದನ್ನು ಕಂಡು, ಹೆ೦ಗಸರಿಬ್ಬರೂ ಅಲ್ಲಿದ್ದಾರೆಂದು ಕೂಗಿದನು. ಅದನ್ನು 
ಕೇಳಿ ಉಸ್ಮಾನ್‌ ಖಾನನ ಮುಖವು ಹರ್ಷದಿಂದ ಪ್ರಫುಲ್ಲವಾಗಿ, ಹೆಂಗಸರನ್ನು 
ಕುರಿತು, "ಭಯಪಡದೆ ಹೊರಗೆ ಬನ್ನಿರಿ' ಎಂದು ಕರೆದನು. 

ಏಮಲೆಯು ಮೊದಲು ಹೊರಗೆ ಬಂದು, ಬಳಿಕ ತಿಲೋತ್ತಮೆಯನ್ನು 
ಕೈಹಿಡಿದು. ಕರೆತಂದು ಕುಳ್ಳಿರಿಸಿದಳು. ತಿಲೋತ್ಕಮೆಗೆ ಚ್ಛತನ್ಯವ್ರಂಟಾಗುವ 
ಸಮಯವಾಗಿದ್ದಕಾರಣ ಕುಳಿತಿರಲು ಸಾಮರ್ಶ್ಯವುಳ್ಳವಳಾಗಿ, "ನಾವೀ 
ಗೆಲ್ಲಿದ್ದೇವೆ?' ಬಂದು ಕುಗ್ಗುಡಿ ನುಡಿಯಿಂದುಸುರಿದಳು. ವಿಮುಲೆಯು, 
"ಭಯವಿಲ್ಲ, ಅವಕುಂಠನವನ್ನೆ ಳಿದುಕೊಂಡು ಕುಳಿತಿರು” ಎಂದವಳ ಕಿನಿಯಲ್ಲಿ 
ಹೇಳಿದಳು. 


ಹೆಂಗಸರನ್ನು ಕಂಡುಹಿಡಿದ ಸೈನಿಕನು ಉಸ್ಮ್ಮಾನಖಾನರಿಗೆ ಸಲಾಮನ್ನು 


ಆಲ ದುರ್ಗೇಶನಂದಿನಿ 


ರ್ಯ 


ಮಾಡಿ, "ಜನಾಬ್‌! ಗುಲಾಮನು ಮಂಚದಡಿ ಬೊಗ್ಗಿನೋಡಿ ಹೆಂಗಸರನ್ನು 
ಕಂಡುಹಿಡಿದಿದ್ದಾನೆ!' ಎ೦ದು ಹೇಳಿದನು. ಅದಕ್ಕೆ ಉಸ್ಮಾನ್‌ ಖಾನನು ಸ್ವಲ್ಪು 
ನಕ್ಕು, "ನಿನಗೆ ಇನಾಮಾಗಬೇಕೆ ? ನಿನ್ನ ಹೆಸರೇನು?' ಎಂದು ಕೇಳಿದನು. 
ಸೈನಿಕನು, ""ಗುಲಾಮನ ಹೆಸರು ಕರೀಂಭಕ್ಷೈ. ಕರೀಂಭಕ್ಸ ನೆಂದರಾರಿಗೂ 
ಗೊತ್ತಾಗದು, ಪೂರ್ವದಲ್ಲಿ ಮೊಗಲ ಸೇನೆಯಲ್ಲಿದೆ ನಾಗಿ ಬ ನಕೆಲ್ಲರೂ ಹಾಸ್ಯ 
ಕೈನ್ನನ್ನು "ಮೊಗಲ ಸೇನಾಪತಿ 'ಯೆಂದು ಕರೆಯುವರು '' ಎಂದನು. 
ಅದನ್ನು ಕೇಳಿ, ವಿಮಲೆಗೆ ಮೈನಡುಗಿ, ಅಭಿರಾಮಸ್ವಾಮಿಯು ಹೇಳಿದ್ದ 
Ka ಗಣತದ ಫಲವು ಸ್ಮರ ಸ ಬಂದಿತು. 
ಉಸ್ಮ್ಮಾನ್‌ಖಾನನು ಸೆ ನಿಕ ಸ ಕುರಿತು, " ಒಳ್ಳೆ ಖಂಡತ, ಜ್ಞಾ ಪತವಿದೆ' 


ಎಂದು ಹೇಳಿದನು. 


ಎರಡನೆಯ ಭಾಗ 


ಮೊದಲನೆಯ ಪರಿಚ್ಛೇದ 
ಅಯೆಷೆ 


ಗತ್ತಿಂಹನು ಸ್ವಲ್ಪ ಸ್ವಲ್ಪ ಜೈತನ್ಯವುಳ್ಳವನಾಗಿ ಕಣ್ಣೆರೆದು ನೋಡಿದಾಗ 
ತಾನೊಂದು ಸುರಮ್ಮವಾದ ಚಿಕ್ಕಮನೆಯಲ್ಲಿ ಮಂಚದಮೇಲೆ ಮಲ 
ಗಿರುವುದಾಗಿ ತಿಳಿದು, ತಾನಾವಾಗಲಾ ಕೊಟಿಡಿಗೆ ಬಂದಿದ್ದ ನೆನವಿಲ್ಲದವನಾ 
ಗಿದ್ದನು. ಕೊಟಿಡಿಯು ಪ್ರಶಸ್ತಮಾಗಿಯೂ ಸುಶೋಭಿತಮಾಗಿಯೂ ಇದ್ದಿತು. 
ನೆಲಕ್ಕೆ ಕನ್ನಡಿಯ ಹಾಗೆ ನಿರ್ಮಲವಾದ ಶೆ ೀತಶಿಲೆಯೆನ್ನು ಹರಡಿ, ಅದರಮೇಲೆ 
ಹಕು ಮೃ ದುಳತರವಾದ ತುಂ) ಜಮಖಾನೆಯನ್ನು ಹಾಸಿದ್ದಿತು. 
ಮಧ್ಯದಲ್ಲಿ ue ಶಾಜಿ ಗುಲಾಬಿ ಮುಂತಾದ ಅತ್ಯರುಗಳನ್ನು ತುಂಬಿದ್ದ 
ಭಂಗಾರ ಬೆಳ್ಳಿ ಗಜದನ್ನಾದಿಗಳಿಂದ ನಿರ್ಮಿತವಾದ ಮಹಾರ್ಹ ಪಾತ್ರ ಸಾಮಗ್ರಿ 
ಗಳು ಸವಣಿಸಿಡಲ್ಪಟ್ಟಿದ್ದುವು. ಕೊಟಿಡಿಯ ಬಾಗಿಲಿಗೂ ಗವಾಕ್ಚಗಳಿಗೂ ಸೊಗ 
ಸಾದ ನೀಲವರ್ಣದ ರೇಷ್ಮೇ ಬಟ್ಟೆಗಳ ಪರದೆಗಳು ತೂಗಿಹಾಕಲ್ಪಟ್ಟದ್ದುವು. 
ಅದು ಕಾರಣ ಕೊಟಡಿಗೆ ಸಾಕಾದಷ್ಟು ಸ್ನಿಗ್ಗಮವಾದ ಬೆಳಕು ಬರುತಿದ್ದಿತು. ಬೆಳಕಿನ 
ಜಳವು ತಗುಲುತ್ತಿರಲಿಲ್ಲ; ಹಾಗೂ ಕೊಟಡಿಯು ಸೂಗಯಿಪ ಪರಿಮಳಗಳಿಂದಾ 
ಮೋದಿತವಾಗಿದ್ದಿತು. 
ಈೊಟಡಿಯು ನಿಶ್ಶಬ್ದವಾಗಿದ್ದಿತು. ಕೆಂಕರಳೂಬ್ಬ ಳು ನಿಶ್ಯಬ್ದವಾಗಿ ನಿಂತು 
ಸುವಾಸಿತ ವಾರಿಸಿಕ್ಕಮಾದ ವೃಜನದಿಂದ ಕಾಟ ಘಾಳಿಯನ್ನು ಬೀಸು 
ತಿದ್ದಳು. ಮತ್ತೊಬ್ಬ ಕಿ೦ಂಕರಳು ವಾಕ್‌ಶಕ್ತಿವಿಹೀನವಾಗಿದ್ದವಳಂತೆ ಚಿತ್ರ 
ಪ್ರತಿಮೆಯ ಹಾಗೆ ಸ್ಪಲ್ಪ ಇ೦ಬೊತ್ತಿ, ನಿಂತಿದ್ದಳು. ರಾಜಕುಮಾರನು ಮಲಗಿದ್ದ 
ದಂತಖಚಿತವಾದ ಮಂಚದಮೇಲೆ ಪಾರ್ಶ್ವದಲ್ಲೊಬ್ಬ ರಮಣಿಯು ಕುಳಿತಿದ್ದಳು. 
ಅವಳು ರಾಜಕುಮಾರನ ಶರೀರದಲ್ಲಿದ್ದ ಘಾಯಗಳಿಗೆ ಔಷಧ ಲೇಪನಾದಿಗಳನ್ನು 
ಬಹು ಜಾಗರೂಕತೆಯಿಂದ ಹಚ್ಚುತಿದ್ದಳು. ಕೆಳಗಡೆ ಜಮಖಾನದಮೇಲೆ 
ಉತ್ತಮೋತ್ತಮ ಉಡುಪುಗಳನ್ನು ಧರಿಸಿದೊಬ್ಬ ಪಠಾನನು ಕುಳಿತು ತಾಂಬೂಲ 
ಚರ್ವಣ ಮಾಡುತ ಮುಂದಿಟ್ಟಿದ್ಧೊಂದು ಫಾರಸಿಯ "ಪುಸ್ತಕದ ಮೇಲೆ ದೃಷ್ಟಿ 
ಯುಳ್ಳ ವನಾಗಿದ್ದನು. ಅಲ್ಲಿದ್ದವರಲ್ಲಾರೂ ಮಾತೊಂದನ್ನಾ ದರೂ ಉಸಿರದೆ 
ಮೌನಭಾವವನ್ನಂಗೀಕರಿಸಿದ್ದರು. 
ಅಂತೇರಕನಾಗಿ ಮಲಗಿದ್ದ ರಾಜಪುತ್ರನು ಕಣ್ಣೆರದು ಕೊಟಡಿಯ ನಾಲ್ವ್ಯೂ 
ದಿಕ್ಕುಗಳನ್ನು ನೋಡಿ, ಬಳಿಕ ಒತ್ತಟ್ಟು ಮಗ್ಗಲಾಗಲು ಪ್ರಯತ್ನ ಪಟ್ಟನು. 


೪ಿಂ ದುರ್ಗೇಶನಂದಿನಿ 


ಆದರೆ ಸರ್ವಾಂಗಗಳಲ್ಲಿಯೂ ದಾರುಣ ವೇದನೆಯಾಗಿದ್ದುದರಿಂದ ಸ್ವಲ್ಪ ಅಗಲಾಡು 
ವುದಕ್ಕೂ. ಸಾಧ್ಯವಾಗಲಿಲ್ಲ. ಮಂಚದಮೇಲೆ ಕುಳಿತಿದ್ದ ರಮಣಿಯು ರಾಜ 
ಕುಮಾರನ ಪ್ರಯತ್ನವನ್ನು ನೋಡಿ, ಇನಿವಾದ ನೀಣಾಸದೃಶ ಸ್ವರದಿಂದ, 
"ಸ್ಟಿರವಾಗಿರಿ, ಹಂಚಲಪಡಬೇಡಿರಿ' ಎಂದು ಹೇಳಿದಳು. 

ರಾಜಪುತ್ರನು ಬಹು ಕುಗ್ಗಿದ ದನಿಯಿಂದ "ನಾನೆಲ್ಲಿದ್ದೇನೆ ?' ಎಂದು 
ಹೇಳಿದನು. 

ರಮಣಿಯು ತನ್ನ ಮಧ-ರಸ್ವರದಿಂದ, "ಮಾತನಾಡಬೇಡಿ, ತಾವು ಉತ್ತಮ 
ಸ್ಮಳದಲ್ಲಿರುವಿರಿ, ಯೋಚನೆಪಡಬೇಡಿರಿ' ಎಂದುತ್ತರವನ್ನು ಕೊಟ್ಟಳು. 

ರಾಜ ಪ್ರತ್ರನು ಪುನಃ ಹೊತ್ತೆಷ್ಟೆಂದು ಕೇಳಿದನು. 

ಮಧುರಭಾಷಿಣಿಯು, "ಈಗ ಮಧಾಹ್ನ ವಾಗಿದೆ, ಮಾತನಾಡಬೇಡಿ, 
ಮಾತನಾಡಿದರೆ ಆರೋಗ್ಯವಾಗುವುದಿಲ್ಲ, ಸುಮ್ಮನಿಲ್ಲದಿದ್ದರೆ ನಾನಿಲ್ಲಿಂದೆದ್ದು 
ಹೊರಟುಹೋಗುವೆನು ' ಎಂದಳು. 

ರಾಜಪುತ್ರನು ಕಷ್ಟದಿಂದ, "ಮತ್ತೊಂದು ಮಾತು--ನೀನಾರು?' ಎಂದು 
ಕೇಳಿದನು. 

ರಮಣಿಯು, ತಾನು ಆಯಸೆಯೆಂದು ಹೇಳಿದಳು. 

ರಾಜಪ್ರತ್ರನು ನಿಸ್ಕಬ್ದನಾಗಿ ಆಯಷೆಯ ಮುಖವನ್ನು ನೋಡತೊಡ 
ದನ್ನ ರಾಜಪುತ್ರನವಳನ್ನಾ ವಾಗಲಾದರೂ ನೋಡಿದ್ದನೆ? ಇಲ್ಲ---ಆವಾಗಲೂ 
ನೋಡಿರಲಲ್ಲವೆ೦ದವನಿಗೆ ತಿಳಿಯಿತು. 

ಅಯಷೆಯು ವಯಸ್ಸಿನಲ್ಲಿ ಇಪ್ಪತ್ತೆರಡು ವರುಷದವಳಾಗಿರಬಹುದು. 
ಅವಳು ಪರಮ ಸು೦ದರಿಯಾಗಿದ್ದಳು; ಅವಳಾ ಸೌಂದರ್ಯವನ್ನು ನಾಲ್ವ್ವಾರು 
ಮಾತುಗಳಿಂದ ವರ್ಣಿಸುವುದಸಾಧ್ಯ್ಯ. ತಿಲೋತ್ಕಮೆಯು ರೂಪವತಿಯೇ ಅಹುದು 
ಆದರೆ ತಿಲೋತೃಮೆಯ ಸೌಂದರ್ಯಕ್ಕೂ ಆಯಷೆಯ ಸೌಂದರ್ಯಕ್ಕೂ ತಾರ 
ತಮ್ಮ ವುಂಟು. ಸ್ಕಿರಯ?ವನೆಯಾದಾ ವಿಮಲೆಯ ಸೌಂದರ್ಯಪ್ರಾಚುರ್ಯವೂ 
ಜನರನ್ನು ಮೋಹಗೊಳಿಸುತಿದ್ದಿತು. ಆದರದು ಅಯಷೆಯ ರೂಪರಾಶಿಗನು 
ರೂಪವಾಗಿರಲಿಲ್ಲ. ಕೆಲವು ತರುಣಿಯರ ಸೌಂದರ್ಯವು ವಸ೦ತಕಾಲದ ನವಸ್ಕುಟ 
ಮಲ್ಲಿಗೆಯಂತೆ ವ್ರೀಡಾಸಂಕುಚಿತವಾಗಿಯೂ ಹೋಮಲವಾಗಿಯೂ ನಿರ್ಮಲ 
ವಾಗಿಯೂ ಪರಿಮಳಯುಕ್ಲವಾಗಿಯೂ ಇರುವದಲ್ಲವೆ? ತಿಲೋತ್ಕಮೆಯ 
ಸೌಂದರ್ಯವು ಅಂತಹದುದಾಗಿದ್ದಿತು. ಮತ್ತೆ ಕೆಲವು ರಮಣಿಯರ ರೂಭನು 
ಅಪರಾಹ್ನದ ಸ್ಥಳಪದ್ಮ ದೋಪಾದಿಯೊಳು ವಾಸನೆ ರಹಿತವಾಗಿಯೂ ಮುದಿತೋ 
ನ್ಮುಖವಾಗಿಯೂ ಶುಕ್ಲ ಪಲ್ಲವಗಳುಳ್ಳದುದಾಗಿದ್ದರೂ ಸುಶೋಭಿತವಾಗಿಯೂ 
ಅಧಿಕ ವಿಕಸಿತವಾಗಿಯೂ ಅಧಿಕ ಪ್ರಭಾವವಿಶಿಷ್ಟವಾಗಿಯೂ ಮಧುರಪಡಿಪೂರ್ಣ 
ವಾಗಿಯೂ ಇರುವುದು. ವಿಮಲೆಯು ಅಂತಹ ಸುಂದರಿಯಾಗಿದ್ದಳು. ಆಯಷೆಯ 


ಮೊದಲನೆಯ ಪರಿಚ್ಛೇದ ಛಿ 
ಸೌಂದರ್ಯವಾದರೋ, ನವ-ರವಿ-ಕರ-ಪ್ರ ಫುಲ್ಲ-ಜಲ-ನಳಿನಿಯಂತೆ ಸುವಿಕಾಸಿತ 
ವಾಗಿಯೂ, ಸುವಾನಿತ ರಸಪರಿಪೂರ್ಣಪುದೀ ಪ್ಲ್ಮವಾಗಿ ಸಂಕುಚಿತವಾಗದೆಯೂ, 
ವಿಶುಷ್ಠವಾಗದೆಯೊ ಇದ್ದಿತು. ಹಾಗೂ ಕೋಮಲವಾಗಿಯೂ ಪ್ರೋಜ್ವಲ 
ವಾಗಿಯೂ ಇದ್ದಿತಲ್ಲದೆ ಪೂರ್ಣದಳರಾಜಿಯಲ್ಲಿ ಸೂರ್ಯಕಿರಣವು ಪುತಿಫಲಿತ 
ವಾಗಿದ್ದಂತೆ ಮ೦ದಸ್ಮಿ ತಯುಕ್ಕವಾಗಿಯೂ ಇದ್ದಿತು. ಪಾಠಕಮಹಾಶಯರೆ! 
ಆವಾಗಲಾದರೂ ಸೌಂದರ್ಯದ ಪ್ರಕಾಶವನ್ನು ನೋಡಿರುವಿರಾ? ಅಥವಾ 
ನೋಡದಿದ್ದರೆ ಕೇಳಿರುವಿರಾ? ಅನೇಕ ಸುಂದರಿಯರು ತಮ್ಮ ಸೌಂದರ್ಯದ 
ಪ್ರಭೆಯಿಂದ ದಶದಿಕ್ಕುಗಳನ್ನೂ ಪ್ರಕಾಶಮಾಡುವರಲ್ಲವೆ? ಅನೇಕ ವಧೂಗಳು 
ಮನೆಯನ್ನೆಲ್ಲ ದೀಪಲತೆಯಂತೆ ಬೆಳಗುವರೆಂದು ಕೇಳಿಲ್ಲವೆ? ವಜೃಧಾಮದಲ್ಲಿಯೂ 
ನಿಶುಂಭ ಯುದ್ಧದಲ್ಲಿಯೂ ನೀಲರೂಪದಿಂದ ಪುಪಂಚವೇ ನೀಲಮಯುವಾಗಿ 
ಪುಕಾಶವಾಗಿರಲಿಲ್ಲವೆ ? ಪಾಠಕಮಹಾಶಯರೆ! ಈಗಾವದಕ್ಕೆ ಸೌಂದರ್ಯದ 
ಪ್ರಕಾಶವೆನ್ನು ವ್ರದು ಬೋಧಯಾಯಿತೆ? ವಿಮಲೆಯು ತನ್ನ ಸೌಂದರ್ಯದಿಂದ 
ಪ್ರಕಾಶವನ್ನು ೦ಟುಮಾಡುತಿದ್ದಳು. ಆದರಾ ಪ್ರಕಾಶವು ಮನೆಯ ಕರದೀಪದ 
ಪ್ರಕಾಶದಂತೆ ಅಲ್ಲ ಪ್ರಕಾಶವಾಗಿಯೂ ತೈಲಾನೇಕ್ಸಿತವಾಗಿಯೂ ಇದ್ದಿತು. 
ಹಾಗಿದ್ದರೂ ಆ ದೀಪವು ಸಂಸಾರನಿರ್ವಾಹಕ್ಕೆ ಸಾಕಾಗಿದ್ದಿತು. ಆದರಿಂದ 
ಮನೆಗೆ ಬೇಕಾದಷ್ಟು ಬೆಳಕಾಗುವುದು. ಅಡುಗೆಯನ್ನು ಮಾಡುವುದಕ್ಕೊಲೆ 
ಯನ್ನು ಹೊತ್ತಿಸಬಹುದು; ಮಲಗುವುದಕ್ಕೆ ಹಾಸಿಗೆಯನ್ನು ಹಾಸಬಹುದು, 
ಮತ್ತೂ ಅನೇಕ ಗೃಹಕಾರ್ಯಗಳನ್ನೆಲ್ಲಾ ಮಾಡಬಹುದು. ಆದರಾ ದೀಪದ 
ಜ್ವಾಲೆಯನ್ನು ಕೈಯಿಂದ ಮಾತ್ರ ಮುಟ್ಟಿ ಕೂಡದು; ಮುಟ್ಟಿದರೆ ಕೈಸುಡು 
ವ್ರದು. ತಿಲೋತ್ತಮೆಯೂ ತಶನ್ರ- ಸೌಂದರ್ಯದಿಂದ ಪ್ರಕಾಶಮಾಡುತಿದ್ದಳು. 
ಆದರಾ ಪ್ರಕಾಶವ್ರ ಬಾಲೇಂದು-ಜ್ಯೋತ್ಸ್ಸ್ನೆ ಯಂತೆ ಸುವಿಮಲವಾಗಿಯೂ 
ಸುಮಧುರವಾಗಿಯೂ ಸುಶೀತಲವಾಗಿಯೂ ಇದ್ದಿತು. ಆದರದರಿಂದ ಗೃಹ 
ಕಾರ್ಯವು ರಿರ್ವಾಹವಾಗದು. ದೂರದಿಂದ ನಿಸ್ಸುತಮಾದುದರಿಂದದು 
ಅಷ್ಟೊಂದು ಪುಖರವಾಗಿರಲಿಲ್ಲ. ಅಯಸೆಯೂ ತನ್ನ ರೂಪಲಾವಣ್ಯಗಳಿಂದ 
ಪ್ರಕಾಶಮಾಡುತ್ತಿದ್ದಳು. ಆದರಾ ಪ್ರಕಾಶವು ಪೂರ್ವಾಹ್ನದ ಸೂರ್ಯರಶ್ಮಿ 
ಗಳಂತೆ ಪ್ರದೀಪ್ಯವಾಗಿಯೂ ಪುಭಾಮಯವಾಗಿಯೂ ಅದು ಬಿದ್ದೆಡೆ ಆಹ್ಲಾದ 
ವನ್ನು೦ಟುಮಾಡುವು್ರದಾಗಿಯೂ ಇದ್ದಿತು. 

ಉದ್ಯಾನವನಕ್ಕೆ ಪದ್ಮವು ಹೇಗೋ, ಹಾಗೆ ನಮ್ಮಾ ಉಪನ್ಯಾಸಕ್ಕೆ 
ಆಯಷೆಯು ಪದ್ಮಸ್ಮರೂಪಳಾಗಿರುವಳು. ಆದುದರಿಂದವಳ ಅವಯವ ಲತಾ 
ಸೌಂದರ್ಯವನ್ನು ಪಾಠಕರ ಧ್ಯಾನ ಪ್ರಾಪ್ಯಗಳನ್ನಾಗಿ ಮಾಡಲಿಷ್ಟವುಳ್ಳವ 
ರಾಗಿದ್ದೇವೆ. ಆದರೆ ಹಾಗೆ ಮಾಡಬೇಕಾದರೆ, ನಾವು ಚಿತ್ರಕರ್ಮದಲ್ಲೊಬ್ಬ 
ದೊಡ್ಡಪ೦ಡಿತರಾಗಿದ್ದು ಚಿತ್ರಬರೆಯುವ ಒಂದಸಾಧಾರಣ ಲೇಖನಿಯನುಳ್ಳವ 


ರ ಸು! 


ರಾಗಿರಬೇ ಕು. addi; ರಕ್ಕವರ್ಣವಲ್ಲ; ಅಥವಾ ಶ್ರೇತ ಪದ್ಮ 
ಕೋರಕವರ್ಣವಲ್ಲ; ಈ ಮೂರು ವರ್ಣಗಳೂ ಸಮ್ಮಿ ಶ್ರವಾದೊಂದು ವರ್ಣವನ್ನು 
ಸಿದ್ದಮಾಡಲು ಶಕ್ಕರಾಗಿರಬೇಕು. ಮನ್ಮಥನ ರಂಗಭೂಮಿಯ ಹಾಗಿ 
ಚುರೋಹಕವಕಗಿ ವಿಶಾಲವಾದಾ ಮುಖಕಮಲವನ್ನು ಚಿತ್ರಿಸಲು ಶಕ್ಕರಾಗಿರ 
ಬೇಕು. ನಾವಾ ಮುಖಕಮಲದ ಮೇಲುಗಡೆ ಕುಂಚೀಕೃತವಾಗಿ ರೇಖೆಗಳ 
ಹಾಗೆ ಹೋಗಿ ಕಣ್ಗೊಳಿಸುತ್ತಿರುವ ಮುಂಗುರುಳಿನ ಬಾಮಾಕೇಖಿಯನ್ನು 
ಜರದು, ಆ ರೇಖೆಯು ಆ ಮುಖಪದ್ಮದ ವರ್ತುಳಾಕೃತಿಯ ಅನುಗಾವಿಯಾಗಿ 
ಆಕರ್ಣಪರ್ಯಂತ ಹೋಗಿ, ಅತಿ ಸುಂದರವಾಗಿ ಬೆಡಗಿನಿ೦ದಲ್ಲಿ ಮೇಲಕ್ಕೆ 
ತಿರುಗಿರುವಂತೆ ಚಿತ್ರಿಸಲು ಶಕ್ತರಾಗಿರಬೇಕು. ನಿಬಿಡವರ್ಣವುಳ್ಳಾ ಮೃದು ತರ 
ವಾಗಿರುವ ಕೇಶರಾಶಿಯನ್ನು ಚಿತ್ರಿಸಲು ಶಕ್ಕರಾಗಿರಬೇಕು. ನಾವು ಅವಳಾ 
ಲಲಾಟದ ಮೇಲ್ಭಾ ನ ನಡುನೆತ್ತಿಯ ಹಿಂಭಾಗದವರೆಗೂ ಕೇಶವಿನ್ಮಾಸ 
ದಿಂದೆಸೆವ ಸೀಮಂತರೇಖೆಯನ್ನು ಅಷ್ಟೊಂದು ಪರಿಷ್ಠಾರವ ವಾಗಿಯೂ ಅಷ್ಟೊ ೦ದು 
ಸೂಕ ವಾಗಿಯೂ ತೋರಿಸಲು ಭ್‌ ರಾಗಿರಬೇಕು. ನೋಡುವವರನ್ನು 
ಮೋಹಗೊಳಿಸುವಂತೆ ಅಷ್ಟೊಂದು ಸೊಗಸಾಗಿ ಹೆರಳನ್ನೆ ತ್ರಿ ಕಟ್ಟಿರುವ ಓರೆ 
ತುರುಬನ್ನು ಚಿತ್ರಿಸಲು ಶಕ್ಕರಾಗಿರಬೇಕು. ಅಲಾಟ ತಲದಲ್ಲಿ ಪ್ರಥಮತಃ 
ಪರಸ್ಪರ ಸಂಯೋಗಾಶಯವುಳ್ಳವುಗಳಾಗಿ ಬಂದು, ಬಳಿಕ ಮಿಳಿತವಾಗದಹಾಗೆ, 
ಪುನಃ ಅಲ್ಲಿಂದ ಹಿಂದಿರುಗುವುದರಲ್ಲಿ ವರ್ಧಿತಾಯತನವುಳ್ಳವುಗಳಾಗಿ, ಮಧ್ಯ 
ಸ್ಥಳಕ್ಕೆ ಬರುವುದರೊಳಗೆ ಸ್ಟೂಲರೇಖೆಗಳಾಗಿ, 4 ಕ್ರಮ ಕ್ರಮವಾಗಿ 
ಸೂಕ ಶ್ರಕೌರದಿಂದ ಆಕರ್ಣಾಂತೃದಲ್ಲಿರುವ ಕೇಶವಿನ್ಯಾಸದ ರೇಖೆಯೊಡನೆ 
Mee ದಂತೆ ಸಮಾಪ್ತವಾಗಿರುವ ಅವಳಾ ಭ್ರೂಯುಗ್ಮ ವನ್ನು ತಿದ್ದಿ 
PE ಸಮರ್ಥರಾಗಿರಬೇಕು. ನಾವಾ ಐದ್ಳುದಗ್ಗಿ ಪೂರ್ಣವಾದ ಮೇಘ 
ದಂತಿರುವ ಕೋಮಲ ಚಂಚಲ ಚಕ್ಸುಪಲ್ಲವಗಳನ್ನು ಬರೆಯಲು ಶಕ್ತರಾಗಿರ 
ಬೇಕು... ಅವಳಾ ನಯನಯುಗಳದ ವಿಸ್ಯೃತಾಯತನವನ್ನು ಬರೆಯಲು ಶಕ್ತ 
ರಾಗಿರಬೇಕು. ಆ ಪಲ್ಲವಗಳ ಸುಂದರವಾದ ವಕ್ರುಭಂಗಿಯನ್ನೂ ಆ ಲೋಜನಗಳ 
ನೀಲಾರತ್ತಕ ಪುಭೆಯನ್ನೂ ಅವುಗಳ ಸ್ಥೂಲಭುಮರಾಕಾರದ ಕೃ ಷ ಸಿ ತಾರೆಗಳನ್ನೂ 
ತಿದ್ದಿ ಬರೆಯಲು ಶಕ್ಕರಾಗಿರಬೇಕು. ಗರ್ವವಿಸ್ಥಾ ರಿತ PE 
ಯಸಳಾದಾ ನಾಸಿಕ ರಸಪೂರ್ಣವಾದಾ ಓಷಾ ಧರಗಳು, ಕಬರೀ ಸ್ಪರ್ಶವಾದಾ 

ಸ್ಕರಶ್ತೇತ ಕಂಬುಗ್ರೀವ, ಫವಾದ ಜುಮುಕಿಗಳನ್ನು ಸ್ಪರ್ಶಮಾಡ 
ನ್‌ ಸುವಂತೆ ಹೊಳೆಯುತಿರುವ ಕಪೋಲಗಳು, ರತಾ ತ್ನಾಭರಣದಿಂದಲಂಕೃತವಾದಾ 
ಸ್ಕೂ ಅವಾದರೂ ಕೋಮಲವಾದ ಬಾಹುಗಳು, ರತ್ನ ದುಂಗುರಗಳನ್ನು ಹೀನ 
ಭಾಸವುಳ್ಳ ವುಗಳನ್ನಾಗಿ ಮಾಡುವಾ ಹಸ್ತಾ 11 ಬ ಪದ್ಮಾರಕ್ಕವಾದಾ 


ಜತ ಅಕ ಲ್ಲವಗಳು, ಮುಕ್ತಾಹಾರಗಳ ಪ್ರಭೆಯನ್ನು ಧಿಕ್ಕರಿಸುವಾ 


ಸಜ ಪರಿಚ್ಛೇದ ೯ 


ಇ 


ಜ್‌ ತ ವಕ್ಚ8ಸ್ಟಳ, ಈಷದ್ದೀರ್ಫವಾಗಿ ಸುಲಲಿತವಾದಾ ಶರೀರದ 
SE ಕಟ ತೆ ಹ ನಿ ಚಿತ್ರಿಸಲು ಶಕ್ಕರಾಗಿರ 
ಭ್ಯ ನಾವು ಅಂತಹ ಚಿತ್ರಕರ್ಮದಲ್ಲ ಕುಶಲರಾಗಿದ್ದರೆ, ಆ ಚಿತ್ರವನ್ನು 

ಸಲೆತ್ತಿ ಸಲು ಧ್ಭರ್ಯವುಳ್ಳ ವರಾಗುತಿದ್ದೆವು; ಅಥವಾ ಅಷ್ಟೊಂದು ಇ. 
ಈ ಈ ಕೃತಕಾರ್ಯರಾಗುತಿದ್ದೆ ವೆಂದು ನಂಬುಗೆಯಿಲ್ಲ. ಈ ಮಿಥ್ಯಾ 
ಪ್ರಪಂಚದಲ್ಲಿ ಅಯಷೆಯ ಸೌಂದರ್ಯವು ಮಾತ್ರ ಸತ್ಯವಾಗಿದ್ದಿತು. ಆ 
ಸೌಂದರ್ಯಸಾರ! ಆ ಸಮುದ್ರೋತ್ಸನ್ನ ಕೌಸ್ತುಭರತ್ತ !! ಸಂಧ್ಯಾಸವಿನಾರಣ 
ಕಂಪಿತನೀಲೋತ್ಸಲ ತುಲ್ಬವಾದಾ ಚಂಚಲಕಟಾಕ್ಷ !!! ಅವುಗಳನ್ನೆಲ್ಲಾ ಆವ 
ಪ್ರಕಾರ ಚಿತ್ರಿಸಿ ಸಿ ಅನ್ಯರ ಹೃ ದಯಂಗಮುವತಾಡುವು ದು ? ಅವಳಾ ಚಿತ್ರ ಕರ್ಮನ 
ಅಸದೃಶ ಸೃಷ್ಟಿ ರತ್ನ ವಾಗಿದ್ದ ಳು. ಅಂತಹಡದುದನ್ನಾ ಈಶ ೈರಾವೇಶಃ ಪ್ರೇರಣೆ 
ಯಿಲ್ಲದೆ ಹೇಗೆ ಬುಕ್‌ ಆದುದರಿಂದ ನಾವಾ ಅಸಾಧ್ಯವಾದ ಕಾರ್ಯ 
ದಲ್ಲಿ ಪ್ರವರ್ತಿಸಲಾರೆವು. 

ರಾಜಕುಮಾರನು ಅಂತಹ ಅಯಷೆಯನ್ನು ಅನೇಕ ಕ್ಸ ಣಗಳು ದೃಷ್ಟಿ ನಿ 
ನೋಡುತಿರುವಾಗ ತಿಲೋತ್ಕಮೆಯ ನೆನವು po ಸ್ಮೃತಿಮಾತ್ರದಿಂದವನ 
ಹೃದಯವು ವದೀರ್ಣವಾಗಿ ನಾಡಿಗಳಲ್ಲಿ ಪ್ರಬಲತರ ವೇಗದಿಂದ ರಕ್ತಸಂಚಾರ 
ವಾಗಲಾರಂಭಿಸಿ, ಘಾತವಾದ  ಘಾಯಗಳಿಂದ ಪುನಃ ರಕ್ಕಪ್ರವಾಹವು 
ಹೊರಟು ಪುನಃ ಮೂರ್ಥಿತನಾಗಿ ಕಣ್ಣುಗಳನ್ನು ಮುಚ್ಚಿ ಕೊಂಡನು. ಕೂಡಲೆ 
ಮಂಚದಮೇಲೆ ಕುಳಿತಿದ್ದ ಸುಂದರಿಯು ಭಯಗೊಂಡೆದ್ದಳು. ಕೆಳಗೆ ಪುಸ್ತಕವ 
ನಿಟ್ಟುಕೊಂಡು ಕುಳಿತಿದ್ದ ಮನುಷ್ಯನು ಪುಸ್ತಕವ ನೋಡುವುದನ್ನು ಬಿಟ್ಟು 
ಪ್ರೋಮಭರಿತನಾಗಿ ಆಯಷೆಯನ್ನು ಆಗಾಗ್ಗೆ ನೋಡುತಿದ್ದನು. ಆ ಪಠಾನನು 
ಅವಳೇಳುತ್ತಿದ್ದಾಗ ಅಲುಗಾಡುತ್ತಿದ್ದ ಅವಳಾ ಕ ರ್ಣಾಭರಣಗಳನ ೨ ಅಪರಿತೃಪ್ತ 
ಲೋಚನಗಳಿಂದ ನೋಡುತಿದ್ದನು. ಅಯಷೆಯು ಎದ್ದು ಮೆಲ್ಲಮೆಲ್ಲನೆ ಪಠಾನನ 
ಸಮಾಪ ಒಂದು, ಅವನ ಕಿವಿಯಲ್ಲಿ, "ಉಸ್ಮಾನ್‌! ಬೇಗನೆ ವೈದ್ಯನ ಬಳಿಗೆ 
ಜನರನ್ನು ಕಳುಹು' ಎಂದು ಹೇಳಿದಳು. 

ದುರ್ಗವನ್ನು ಜಯಿಸಿದ ಉಸ್ಮ್ಮಾನ್‌ಖಾನನೇ ಮಂಚದ ಬಳಿ ಕುಳಿತಿದ್ದವನು ॥ಃ 
ಅಆಯಪಷೆಯು ಹೇಳಿದ ಮಾತನ್ನು ಕೇಳಿ ಅವನೆದ್ದು ಹೋದನು 

ಉಸ್ಮ್ಮಾನ್‌ಖಾನನು ಸ್ವಲ್ಪಹೊತ್ತಿ,ನಲ್ಲಿಯೇ ವೈದ್ಯನನ್ನು ಕರೆತಂದನು. 
ವೈದ್ಯನು. ಬಂದ; ಒಹಳ ಪ್ರಯತ್ನಪಟ್ಟು ರಾಜಕುಮಾರನ ಘಾಯದಿಂದ 
ಹೂರಡುತಿದ್ದ ಕ್ಲಪುಮವಾಹವನು ವಿ ನಿಲ್ಲಿಸಿ, ನಾನಾವಿಧದ ಬಷಧಗಳನ್ನು 
ಅಯಸೆಯ ಕೈಯಲ್ಲಿ ಕೊಟ್ಟು, ಅವುಗಳನ್ನು ಪ್ರಯೋಗಿಸುವ ವಿಧಾನಗಳನ್ನ ವಳಿಗೆ 
ಹೇಳಿದನು. 


x ಈಶ್ವರಾವೇಶ = ದೇಮೊೋಸಪದೇಶ (Divine Inspiration), 


Xa 


೯೪೪ ಕು ಬಃ 


ಅಯಪಷೆಯು ು ವೈದ್ಯನ ಕಿ ಕಿವಿಯ ಹತ್ತಿರ ಬಾಯಿಟ್ಟು, " ಆವಸ್ಥಿತಿ ಕಂಡು 
ಬರುವುದು ?' ಎಂದು ಕೇಳಿದಳು. 

ವೈದ್ಯನು, "ಜ್ವರವು ಅತಿ ಭಯಂಕರವಾಗಿದೆ' ಎಂದು ಹೇಳಿ ಆಪ್ಪಣೆಯನ್ನು 
ಪಡೆದು ಹೊರಟುಹೋದನು. ಉಸ್ಕ್ಮಾನನು ಅವನೆ ಹಿಂದೆ ಹೋಗಿ ಬಾಗಿಲಲ್ಲಿ 
ನಿಂತು, ಮೆಲ್ಲಮೆಲ್ಲನೆ, "ಪ್ರಾಣಕ್ಕೆ ಭಯವಿಲ್ಲವಷ್ಟೆ ?' ಎ೦ದು ಕೇಳಿದನು. 
ವೈದ್ಯನು, ಆರೋಗ್ಯಲಕ್ಲ್‌ ಣಗಳು ಕಾಣುವುದಿಲ್ಲ ; "ಪುನಃ ಯಾತನೆಯ ಂಟಾದರೆ 
ನನ್ನನ್ನು ಕರೆಯಿಸು' ಎಂದು ಹೇಳಿ ಹೊರಟಿಹೋದನೆ4 

ಎರಡನೆಯ ಪರಿಚಿ ನೇದ 

ಕುಸುಮ ಮಧ್ಯದಲ್ಲಿ 6 


ಕಾ ಈವ ರಾತ್ರಿ ಬಹಳ ಹೊತ್ತಿನವರೆಗೂ ಅಯಷೆಯೂ ಉಸ್ಮ್ಮಾನನೂ 
ಜಗತ್ತಿಂಹನ ಸವಿಸಾಪದಲ್ಲೇ ಕುಳಿತಿದ್ದರು. ಜಗತ್ತಿಂಹನಿಗೆ ಆಗಾಗ್ಗೆ 

ಸ್ಪಲ್ಪ ಹೊತ್ತು, I ಸ್ವಲ್ಪಹೊತ್ತು, ಬಾಜೂ ಬರುತಿದ್ದಿ ತು. 
ನೈದ್ಧನು ಇವ ತೆ ಬಂದು `ಹೋಗುತಿದ್ದನೆ ನು. ಅಯಸೆಯು ಅವಿಶ್ರಾಂತ 
ಳಾಗಿ ರಾಜಕುಮಾರನ ಶುಶ್ರೂಷೆಯನ್ನು ಮಾಡುತಿದ್ದ ಛು. ರಾತ್ರಿಯೆರಡನೆಯ 
ರುೂಾಮದಲ್ಲೊಬ್ಬ ಪರಿಚಾರಿಕೆಯು ಚ ಅಯಷೆಯನ್ನು ಕುರಿತು, ರಾಣಿ 
ಬೇಗಂಯವರು ಜ್ಞ್ಯಾಪಿಸಿದರೆಂದು ತಿಳುಹಿದಳು. 

ಅಯಪೆಯು ಬರುವೆನೆಂದು ಹೇಳಿ ಎದ್ದಳು. ಉಸ್ಕಾನನೂ ಎದ್ದನು, 
ಅಯಷೆಯು, "ನೀನೇಳಲೇಕೆ?' ಎಂದು ಕೇಳಿದಳು, ಉಸ್ಮಾನನು "ರಾತಿ) 
ಬಹಳ ಹೊತ್ತಾಗಿರುವಕಾರಣ ಸಂಗಡ ಬಂದು ಅಂತಃಪುರದಲ್ಲಿ ನಿನ್ನನ್ನು ಬ 
ಬರುವೆನು? ಎಂದನ 

ಅಯಷೆಯು ಗ ದಾಸಿಯರಿಗೆ ಜಾಗರೂಕತೆಯಿಂದ ನೋಡಿಕೆೊಂಡಿರ 
ಬೇಕೆಂದು ಹೇಳಿ ತನ್ನ ತಾಯಿಯ ಗೃಹಾಭಿಮುಖವಾಗಿ ಹೋದಳು. ಹೋಗುತ 
ಹಾದಿಯಲ್ಲಿ ಉಸ್ಮ್ಮಾನನು ಅಯಷೆಯನ್ನು ಘುರಿತು, "ನೀನು ರಾತ್ರಿಯಲ್ಲಾ 
ರಾಣಿಯವರೊಂದಿಗಿರುವೆಯಾ?' ಎಂದು ಕೇಳಿದನು 

ಅಯೆಷೆಯು, "ಇಲ್ಲ, ಪುನಃ ರಾಜಪುತ್ರನ ಬಳಿಗೆ ಹಿಂದಿರುಗಿ ಬರುವೆನು' 
ಎ೦ದಳು. 

ಉಸ್ಮಾನ್‌--ಅಯಷೆ! ನಿನ್ನ ಗುಣಾತಿಶಯಕ್ಕಳವದಿಲ್ಲ; ನೀನಾ ಮಹಾಶತ್ರು 
ವಿಗೆ ಮಾಡುವಷ್ಟು ಶುಶ್ರೂಷೆಯನ್ನು ಭಗಿನಿಯಾದವಳು ತನ್ನ ಭಘಿತೃವಿಗೂ 
ಮಾಡಳು ; ನೀನವನನ್ನು ಮೃತ್ಯುವಿನ ಮುಖದಿಂದ ತಪ್ಪಿಸಿ ಅವನಿಗೆ ಪ್ರಾಣದಾನ 
ವನ್ನು ಮಾಡುತ್ತಿ. 4 

ಆಯಷೆಯು ಭುವನವನ್ನು ಮೋಹಗೊಳಿಸುವ ಮಂದಹಾಸಯುಕ್ಕೆ ಯಾಗಿ, 





ವಿರಡನೆಯ ಪರಿಚ್ಛೇದ ತ. 


"ಉಸ್ಮಾನ್‌! ನಾನು. ಸ್ವಭಾವತಃ ಹೆಂಗಸು; ರೋಗಪೀಡಿತರ ಸೇವೆಯನ್ನು 
ಮಾಡುವುದೆನಗೆ ಪರಮ ಧರ್ಮವು; ಹಾಗವರ ಸೇವೆಮಾಡದಿದ್ದರೆ ದೋಷ 
ವಾಗುವುದು; ನಾನು ಧರ್ಮಬದ್ದಳಾಗಿ ಮಾಡಬೇಕಾದ ಸೇವೆಯನ್ನು ಮಾಡಿದ 
ರದು ಶ್ಲಾಘ್ಯುವಲ್ಲ; ಮಾಡತಕ್ಕ ಕೆಲಸವನ್ನು ಮಾಡಿದಹಾಗಾಯಿತು. ಆದ 
ರಾತನು ನಿನಗೆ ಪರಮ ವೈರಿಯಾಗಿದ್ದಾನೆ ; ರಣಸ್ಸೇತ್ರದಲ್ಲಿ ನಿನ್ನ ಶೌರ್ಯ ದರ್ಪ 
ವನ್ನು ಖಂಡಿಸಲು ಪುತಿಯೋಗಿ*ಯಾಗಿದ್ದಾನೆ; ನಿನ್ನ ಸ್ವಹಸ್ತದಿಂದವನಿೀ ಸ್ಟಿತಿಗೆ 
ತರಲ್ಪಟ್ಟಿದ್ದಾನೆ; ಅಂತಹವನಿಗೂ ನೀನು ಅಹೋರಾತ್ರಿ ಅವನ ಬಳಿಯಲ್ಲಿದ್ದುಪ 
ಚಾರಗಳನ್ನು ಮಾಡಿಸುವುದಕ್ಕೆ ಸಲುವಾಗಿ ನಿಜವಾಗಿ ನೀನು ಪ್ರಶಂಸಾ 
ಭಾಜನನು; ನಾನು ಶ್ಲಾಘನಾರ್ಹಳಲ್ಲ' ವೆಂದು ಹೇಳಿದಳು. ಕ 

ಉಸ್ರಾನನು-ಸ್ವಲ್ಪ ನಾಚಿಕೆಗೊಂಡವನಾಗಿ, "ಅಯಷೆ! ನೀನು ನಿನ್ನ ಮೃದು 
ತರವಾದ ಸ್ವಭಾವದಂತೆ ಪ್ರಪಂಚದಲ್ಲೆಲ್ಲರೂ ಇರುವರೆಂದು ಭಾವಿಸುತ್ತಿ,; ಆದರೆ ನನ್ನ 
ಅಭಿಪ್ರಾಯವು ಅಷ್ಟೊಂದು ಪಾರಮಾರ್ಥಕವಾದುದಲ್ಲ; ಒಜಗತ್ತಿಂಹನು ಆರೋಗ್ಯ 
ಲಾಭವನ್ನು ಹೊಂದಿದರೆ, ನಮಗುಂಟಾಗುವ ಆದಾಯವನ್ನು ನೀನು ಯೋಚಿಸ 
ಲಾರದೆ ಹೋದೆ; ರಾಜಕುಮಾರನು ಮೃತನಾಗಹೋ ದರೆ ನಮಗದರಿಂದಾದಾಯ 
ಏಲ್ಲವೆಂದು - ಹೇಳುವುದಕ್ಕೂ ಆಗದು! ಏಕೆಂದರೆ, ಯುದ್ಧಾಂಗಣದಲ್ಲಿ ಮಾನ 
ಬಂಹನು ಮಗನಿಗಿಂತ ಕಡಿಮೆಯಾದವನಲ್ಲ, ಬಬ್ಬ ಯೋದ್ಧನೊಡನೆ ಹೋರಾಡು 
ವುದಕ್ಕೆ ಬದಲಾಗಿ ಇಬ್ಬರ ಸಂಗಡ ಹೋರಾಡಬೇಕಾಗುವುದು; ಹೀಗೆಂದು 
ಯೋಚಿಸಿದರೆ ರಾಜಕುಮಾರನ ಮರಣವು ನಮಗಾದಾಯಕರವೆಂಶಲೇ ಹೇಳ 
ಬೇಕು. ಆದರೆ ಒಗತ್ಸಿಂಹನಃು ಆರೋಗ್ಯವನ್ನು ಹೊಂದಿ ನಾವವನನ್ನು ಸೆರೆಯ 
ಲ್ಲಿಬ್ಬು ಕೊಂಡಿದ್ದರೆ, ಮಾನಸಿಂಹನನ್ನು ನಮ್ಮ ಕೈಯಲ್ಲಿಟ್ಟು ಕೊಂಡಹಾಗಾಗು 
ವುದು. ಆತನು ತನ್ನ ಪಿಯ ಪುತ್ರನ ಬಿಡುಗಡೆಗೆ ಸಲುವಾಗಿ ನಮಗೆ ಮಂಗಳ 
ಜನಕವಾದ ಸಂಧಿಯನ್ನೆಸಗುವನು ; ಆದೂ ಅಲ್ಲದೆ, ಅಕ್ಸರಬಾದಷಹನೂ ಅಂತಹ 
ಧಕ್ಲ್ನನಾದ ಸೇನಾಸತಿಯನ್ನು ಪುನಃ ಪಡೆಯಲು ನಮಗನುಕೂಲವಾದ ಸಂಧಿ 
ಯನ್ನು ನಡೆಯಿಸುವುದಕ್ಕೆ ಸಮ್ಮತನಾಗುವನು; ಹಾಗೂ ನಾವು ಒಜಗತ್ತಿಂಹ 
ನನ್ನು ದಾರಭಾವದಿಂದುಪಚರಿಸಿ, ಅದರಿಂದವನಿಗೆ ಆರೋಗ್ಯವಾದರೆ ಅವನೂ ಕೃತ 
ಜ್ಞತೆಯಿ೦ದ ನಮಗನುಕೂಲವಾದ ಸಂಧಿ ನಿಬಂಧನೆಗಳಾಗುವುದರಲ್ಲಿ ಯತ್ನ 
ಪಡುವನು; ಅವನು ಯತ್ನ ಪಟ್ಟಿರದು ಏಫಲವಾಗದು ; ಒಂದುವೇಳೆ, ಅದಾವ 
ದಾಗದಿದ್ದರೂ, ಕಡೆಗೆ ಜಗತ್ತಿ೦ಹನ ಸ್ವಾಧೀನಲಾಭಕ್ಕೆ ಸಲುವಾದರೂ ಮಾನ 
ನಿಂಹನು ಹಮಗೆ ಹೆಚ್ಚು ಹಣವನ್ನು ಕೊಡಬೇಕಾಗುವುದು; ಅವನ ಪ್ರಾಣವು, 
ಸಮುಖ ಸಂಗ್ರಾಮದಲ್ಲಿ ನಾವು ಹೊಂದುವ ಜಯೆಕ್ಕೆಂತ, ಅಧಿಕಮ”ೌಲ್ಯವುಳ್ಳುದು 
ದಾಗಿರುವುದು'. ಖಂದನು. 


ತೇ ಪ್ರತಿಯೋಗಿ ಎಂಉದುರಭಥಳಿ, 


೯೬ ದುರ್ಗೇ ಶನಂದಿನಿ 


ಉಸ್ಕ್ಯಾನನು ಅಷ್ಟೊಂದು ದೂರ ಆಲೋಜಚಿಸಿಯೇ ರಾಜಪುತ್ರನ ಆರೋಗ್ಯ 
ವಿಚಾರದಲ್ಲಿ ಯತ್ನ ಶೀಲನಾಗಿರಬಹುದು, ಸಂದೇಹವಿಲ್ಲ. ಆದರದಕ್ಕೆ ಮತ್ತೊಂದು 
ಕಾರಣವುಂಟು, ಕೆಲವರು, ತಮ್ಮನ್ನಿ ತರರು ದಯಾಳುಸ _ಭಾವದವನೆ ೦ದು ದೂರುವ 
ರೆಂಬ ಲಜ್ಞಾಭಯದಿಂದ ಕಾಠಿಣ್ಯವನ್ನು RR ೫1 ನಟಿಸಿ, ದಯಾ 
ಶೀಲತೆಯು ಹೆಂಗನಿಗೆ ಮಾತ್ರ ಸ್ವಭಾವಸಿದ್ದವಾಗಿ ತಕ್ಕುದುದೆಂದು ಅಪಹಾಸ್ಯ 
ಮಾಡುತ್ತ, ತಾವೇನೋ ಪರೋ ಪಕಾರವನ್ನೇ ಮಾಡುತಿರುವರು; ಅದನ್ನು 
ಕುರಿತು ಜನರು ಚರ್ಚಿಸಿ ಕೇಳಿದರೆ, ಅವರದಕುತ್ತರವಾಗಿ, ತಮಗದರಿಂದ 
ಪ್ರಯೋಜನವುಂಟಿಂಬ ನೆಪವನ ಶಿ ಹೇಳುವರು. ಅಯಷೆಯು ಉಸ್ಮಾಾನನನ್ನ್ಯಾ 
ಸ್ವಭಾವದವನೆಂದು ಚೆನ್ನಾಗಿ ಬಲ್ಲಳಾಗಿ, ನಗುತ ನಗುತ, "ಉಸ್ಮಾನ್‌ ಎಲ್ಲರೂ 
ನಿನ್ನಹಾಗೆ ಸ್ಪಾ ರ್ಥಪರತೆಯಲ್ಲಿ. ದೂರದರ್ಶಿಗಳಾಗಿದ್ದರೆ ಪ್ರಪ೦ಚದಲ್ಲಿ "ಬೇರೆ 
ಧರ್ಮವೇ ಅವಶ್ಯಕವಿರದು' ಎ೦ದು ಹೇಳಿದಳು. 

ಉಸ್ಮ್ಮಾನನು ತನ್ನ ಹೇಳಿಕೆಯನ್ನೇ ಸ್ಥಿರಪಡಿಸಿಕೊಳ್ಳಲು ಪ್ರಯತ್ನ ಪಡುವವ 
ನಂತೆ ಮತ್ತೂ ಹೆಚ್ಚು ಮೃದುವಾದ ಸ್ವರದಿಂದ, "ನಾನು ಪರಮಸ್ವಾರ್ಥಪರ 
ನೆಂಬುದಕ್ಕೆ ಮತ್ತೊಂದು rf ಸಾ ಂತವನ್ನು ತೋರಿಸುವೆನು ' ಎಂದು ಹೇಳಿದನು. 

ಅಯಪಷೆಯು ಕಾಟ 12೫.1 ಮೇಘಸದೃಶವಾದ ಕಣ್ಣುಗಳಿಂದ 
ಉಸ್ಮಾನನನ್ನು ದೃಷ್ಟಿಸಿ ನೋಡಿದಳು. ಉಸ್ಮಾನನು ಹೇಳತೊಡಗಿದನು-- 
"ನಾನೆನ್ನ ಹೃದಯದಲ್ಲಿ ನಾಟಿರುವ ಆಶಾಲತೆಯನ್ನು ಜಲಸೇಚನಾದಿಗಳಿಲ್ಲದೆ 
ಮುತ್ತೆ ಷ್ಟು ದಿನಗಳತನಕ ಸಂರಕ್ಸಿ ಸಿಕೊಂಡಿರಲಿ?' ಎಂದನು, ಅದನ್ನು ಕೇಳಿ 
ತ. ಮುಖಕಾಂತಿಯ “ಗಂಬಭೀರಭಾವವನ ನಿ ತಾಳಿತಲ್ಲದೆ ಹೆಚ್ಚು, ಹೊಸ 
ಸೌಂದರ್ಯದಿಂದೊಡಗೂಡಿದವಳಾಗಿ, "ಆ ವಿಚಾರವನ್ನು ಕುರಿತು ನಮ್ಮ ತಂದೆ 
ಯಲ್ಲಿ ಪ್ರಸ್ತಾಪಿಸು, ನಿನಗವನಾವದನ್ನಾದರೂ ಇಲ್ಲವೆಂದು ಹೇಳನು ' ಎಂದಳು. 

ಉಸ್ಮಾನ್‌ ನಾನು ಅಲ್ಲಿಯೂ ವಿಚಾರಮಾಡದೆ ಇಲ್ಲ. 

ಅಯ ಷೆಅವನೇನೆಂದನು 

ಉಸ್ಕ್ಮಾನ್‌--ಅವರು, ನೀನಾರನ್ನು ವರಿಸುವಿಯೋ ಅಂತಹವನಿಗೆ ನಿನ್ನನ್ನು 
ಧಾರೆಯೆರಿಯಬೇಕೆಂದು ನಿಮ್ಮ ತಾಯಿಗೆ ವಾಗ್ದಾನವನಾಡಿರುವುದಾಗಿ ಹೇಳಿದರು. 
ಅದರಿಂದಿನವರೆಗೂ ನಿನ್ನ ಮನಸ್ಸನ್ನ ರಿಯಲಾರದವನಾಗಿದ್ದೆ ನೆ, 

ಅಯಷೆಯು ಪುನಃ ಹಷೆ ರ್ಷೋತ್ಟು ಲ್ಲವದನೆಯಾಗಿ, "ಆವಾಗಾವ ಪುರುಷನು 
ನಾರಿಯ ಹೈದೆಯವನ್ನ ರಿತವನಾಗಿರುವನು?' ಎಂದಳು. 

ಉಸ್ಕ್ಮ್ಮಾನ್‌--ಅದರಿಂದ ನಾನೇನೆಂದು ತಿಳಿದುಕೊಳ್ಳ ಲಿ? 

ಅಯನ ನಿನ್ನ ನ್ನು ಪ್ರೀತಿಸುತ್ಮೇನೆ೦ಂದು RNS ಕ್‌] 

ಉಸ್ಮ್ಮಾನನ Bus ಹರ್ಷದಿಂದ ವಿಕಸಿತವಾಗಿ, "ನೀನು ವರಿಸಿದ ನಿನ್ನ 
ವಲ್ಲಭನೆಂದು ತಿಳಿಯಲೆ?' ಎಂದನ್ನು, 


ಮೂರನೆಯ ಪರಿಚ್ಚೇದ ೯೭ 


ಆಯಷೆ--ನೀನು ನನ್ನ ಪ್ರಿಯತಮನಾದ ಸೋದರನೆಂದು ಪ್ರೀತಿಸು 

ಆ ಮಾತು ಕವಿಗೆ ಬೀಳುತಲೇ, ಉಸ್ಲಾನನ ಮುಖವ್ರ ಬಾಡಿ ಮಲಿನ 
ಅವನು, "ಅಯ್ಯೊ, ಸೃಷ್ಠಿ ಕರ್ತನೆ! ಇಷ್ಟು ದಿನಗಳಾದ ಬಳಿಕ 
sl ಹಾ! ಕುಸುಮಮುಧ್ಧದಲ್ಲ ಪಾಷಾಣವಿಟ್ಟಿಂತೆ, ಅಂತಹ ಕುಸುಮ 
ಸಮನಾದ ದೇಹದಲ್ಲೆಂತಹ ಪಾಷಾಣಮಯವಾದ ಹೃದಯವನಿಟ್ಟಿ !' ಎಂದು. 
ಕೊ೦ಡು ಸಂಕಟದಿಂದ, ಅಯಷೆಯನ್ನ ವಳ ತಾಯಿಯ ಕೊಟಿಡಿಯ ಬಾಗಿಲವರಿಗೆ 


ಕರೆತಂದುಬಿಟ್ಟು ಹಿಂದಿರುಗಿ ಹೊರಟುಹೋದನು. 








ಮೂರನೆಯ ಪಚ್ಚ (ದ 
ನೀನು ತಿಲೋತ್ತ ಮೆಯಲ್ಲನೆ ? 
ರುದಿನ ಪುದೋಷಕಾಲದಲ್ಲಿ ಒಗತ್ತಿಂಹನು ಮಲಗಿದ್ದ ತೊಟಿಡಿಯೊಳಗೆ 


ಯಷೆಯೂ, ಉಸ್ಪ್ಮಾನನೂ, ವೈದ್ಯನೂ ನಿಶ ಶೃಬೃವಾಗಿ ಪುಳಿ 
ತಿದ್ದರು. ಅಖಷೆಯು ಮಂಚದಮೇಲೆ ಸ್ವಹಸ್ತ ದಿಂದ ವ್ಯಜನವನ್ನು ಬೀಸು 
4 ಪ ಸ ಸ 
ತ್ರಿದ್ದಳೆು. ನೃದ್ಯನು ಕ್ಸಣಕ್ಟೊಮ್ಮೆ ಜಗತ್ತಿ ೦ಹನ ನಾಡಿಯ ನ ಸ್ಟ್‌ ಹಿಡಿದು 
ನೋಡ. ತಿದ್ದನು. ಜಗತ್ತಿ೦ಹ ವ್‌ ಆಚ :ತನನಾಗಿದ್ದ ನು. ವೈದ್ಯನು, ಅಂದು 
ಟಿ ಟು 
ರಾತಿ) ಬ್ಲರಬಿಡುವ ಸಮಯದಲ್ಲಿ ಪ್ರಾಯಶ ಜಗತ್ತಿ೦ಹಸಿಗೆ ಸ್ರಾಣಹೋಗುವ 


ಸಂಭವನೆಂತಲೂ ಆ ಏಷಮಕಾಲವ್ರ ಕಳೆದುಹೋದರೆ ಭಯವಿಲ್ಲದೆ ನಿಶ್ಚಿಂತೆ 
ಸತಗಿ ಹದರಿತೂವೆನನಿತಲಧ ಹೇಳಿದ್ದನು. ಬರಬಿಡುವ ಕಾಲವು ಸವಿತಾಪಿಸು 
೨.) 


ತಿದ್ದಕಾರಣ, ಅಲ್ಲಿದ್ದವರೆಲ್ಲರೂ ಭಯಗ)ಸ್ಮರಾಗಿ ಉಸಿರನ್ನು ಬಿಡುವ್ರದಕ್ಕೂ 
ಹದರುತ್ತ ಕುಳಿತಿದ ರು. ಚಿಕಿತ್ಸ ಕನು ಬಾರಿಬಾರಿಗೂ ನಾಡಿಯನ್ನು ಹಿಡಿದು 
ನೋಡುತ್ತ; "ನಾಡಿಯು RS ಹೆಚು ದುರ್ಬಲವಾಯಿತಶು, 
Ke) 

ಸ್ಪಲ್ಪ ಆಡುತ್ತದೆ' ಎಂದು ಮುಂತಾ ಆಗಾಗ್ಗೆ ಮೆನೆ ಹೇಳುತಿದ್ದನು. ಕಡೆಗೆ 
೦೨ ೧. wd 

ವೈದ್ಯನು, ಮುಖ ಬಾಡಿದವನಾಗಿ, " ಮೃತ್ಯುಕಾಲವು ಸಂಪ್ರಾಪ್ಕವಾಯಿತು!' 
ಹಂ ತೆ 


ಆಯಷೆಯೂೂ ಉಇಸ್ಮಾನನೂ ಸಿಸ್ಟ೦ದನಯನರಾಣಿ ತೇಳುತ್ತಿದ ರು. 
ಪಂಡಿತನು ನಾಡಿಯನ್ನು ಹಿಡಿದಿದ್ದನು, 
ಕೆಲವು ನಿಮಿಷಗಳಾದ ಬಳಿಕ ವೈದ್ಯನು, "ನಾಡಿಯ ಗತಿಯು ಮುಂದ. 


ವಾಯಿತು!” ಎಂದನು. ಆಯೆಷೆಯ ಮುಖವು ಹೆಚ್ಚು ಮ್ಲಾನಮಾಯಿತು. 


ಹಬಾತ್ತು ಜಗತ್ತಿಂಹನ ಮುಖವು ವಿಕಾರವಾಗಿ ಬೆಳ್ಳಗಾಗುತ ಬಂದಿತು. ಕೈಗಳು 
ದೃಢಮುಷ್ಟಿಯಾಗಿ ಸೇದಿಕೊಂಡವು. ಕಣ್ಣುಗಳು ತಿರುಗಿದವು. ಆಯಷೆಯು 


ಸ ೪ 


“ಲೆ ದುರ್ಗೇ ಶನಂದಿನಿ 


mn RN nm ಸಾ amar mann ಉ. 


" ಕೃತಾಂತನೆ ಪೂರ್ಣಗ್ರಾಸವಾಯಿತು! ಹೆಚ್ಚು ವಿಳಂಬವಿಲ್ಲ' ಎಂದು ತಿಳಿದಳು. 
ಆಗ ವೈದ್ಯನು ಕೈಯಲ್ಲಿ ಬಷಧಪಾತ್ರೆಯನ್ನು ಸಿದ್ಧವಾಗಿ ಹಿಡಿದಿದ್ದವನಾ 
ಲಕ್ಷಣಗಳನ್ನು ಕಂಡೊಡನೆ ಕೈಯಿಂದ ರೋಗಿಯ ಬಾಯನ್ನು ತೆರೆದು ಪಾತ್ರೆ 
ಯಲ್ಲಿದ್ದ ಔಷಧವನ್ನು ಕುಡಿಸಿದನು. ಅರ್ಧ ಔಷಧವು ಹೊರಗೆ ಚಲ್ಲಿ ಸ್ವಲ್ಪ 
ಮಟ್ಟಿಗೆ ಹೊಟ್ಟೆಗೆ ಹೋಯಿತು. ಔಷಧವು ಹೊಟ್ಟಿಗೆ ಹೋದಬಳಿಕ ರೋಗಿಯ 
ರೋಗದ ಚಿಹ್ನೆ ಗಳು ಬದಲಾಯಿಸುತ್ತ ಬಂದುವು. ವಿಕಟಾಕಾರವು ಹೋಗಿ 
ಮುಖವು ಶಾಂತಸ ಭಾವವುಳ್ಳೆದುದಾಯಿತು. ಶ್ರೇತವರ್ಣವು ತಿರುಗಿ ಕ್ರಮ 
ವಾಗಿ ರಕ್ಕಸಂಚಾರವುಂಟಾಯಿತು. ಕೈಗಳ ಬದ್ಧಮುಷ್ಟಿಯು ವಿಮೋಚನ 
ವಾಯಿತು. ಕಣ್ಣುಗಳು, ದೃಷ್ಟಿಯು ಸರಿಯಾಗಿ ಪುನಃ ಕೋಮಲ ವಿಕಾಸವನ್ನು 
ಹೊಂದಿದು ವು. ಪಂಡಿತನು ತದೇಕಾಯತ್ತಚಿತ್ರ, ನಾಗಿ ಅನೇಕ ನಿಮಿಷಗಳು 
ನಾಡಿಯನ್ನು ಕಿವಿಗೊಟ್ಟು ಪರೀಕ್ಷಿಸಿ ಬಳಿಕ, "ದೇವರ ದಯೆಯಿಂದಿನ್ನು ಭಯ 
ವಿಲ್ಲ ಕಾಲಕೃಮೇಣ ಆರೋಗ್ಯವಾಗುವುದು' ಎ೦ದು ಸಂತೋಷಿತನಾಗಿ 
ಹೆಕ್ಟಳೆದಿಂದ ಹೇಳಿದನು. 

ಉಸ್ಮ್ಮಾನನು "ಒೃರಬಿಟ್ಟಿತೆ ?' ಎಂದು ತೇಳಿದನು. 

ಭಿಷಕನು, ಬಿಟ್ಟಿತೆಂದನು., 

ಅಯಷಯೂ ಉಸ್ಮಾನನೂ ಹೃಷ್ಟಚಿತ್ರರಾದರು; ವೈದ್ಯನು, "ಮತ್ತೇನೂ 
ಭಯವಿಲ್ಲ; ನಾನಿನ್ನಿಲ್ಲಿದ್ದು ಪ್ರಯೋಜನವಿಲ್ಲ; ಔಷಧ; ನ ರಾತ್ರಿ ಎರಡನೆಯ 
ರಾಮದನರೆಗೂ ಆಗಾಗ್ಗೆ ಕೊಡುತಿರಬೇಕು' ಎಂದು ಹೇಳಿ, ಕೆಲವು ಔಷಧ 
ಗಳನ್ನು ಕೂಟ್ಟು ಹೊರಟುಹೋದನು. ಉಸ್ಮಾನನು ಎರಡು ಮೂರು ಘಂಟೆಯ 
ಹೊತ್ತು ಕುಳಿತಿದ್ದವನು ಒಳಿಕ ತನ್ನ ಮನೆಗೆ ಹೊರಟುಹೋದನು--ಅಯಷೆಯು 
ಮೊದಲಿನಂತೆ ಮಂಚದಮೇಲೆ ಕುಳಿತಿದ್ದು ಔಷಧಾದಿಗಳನ್ನು ಸೇವನೆಮಾಡಿ 
ಸುವುದರಲ್ಲಿ ಅವಿರತಳಾಗಿದ್ದಳು. 

ರಾತ್ರಿ ಎರಡನೆಯ ರ್ಭಾಮಕ್ಕೆ ತುಸು ಮುಂದಾಗಿ ರಾಜಕುಮಾರನ 
ನಯನೋನ್ಮೀಲನವಾಯಿತು. ಅಯಷೆಯ ಕೋಮಲವಾದ ಪುಫುಲ್ಲ ಮುಖ 
ಕಮಲವು ಮೊದಲವನ ದೃಷ್ಟಿಗೆ ಬಿದ್ದಿತು. ಅಯಷೆಯು ಅವನ ಕಟಾಕ್ಲ್ನದ 
ಭಾವವನ್ನು ನೋಡಿ, ಅವನಿಗೆ ಬುದ್ಧಿ ಭ್ರಮೆಯುಂಟಾಗಿ, ಆವದನ್ನೋ ಸ್ಮರಿಸಿ 
ಕೊಳ್ಳುವುದರಲ್ಲಿ ಪ್ರಯತ್ನವು ವಿಫಲವಾದುದಕ್ಕೆ ಸಲುವಾಗಿ, ಸಂಕಟೆಪಡುತಿದ್ದ 
ನೆಂದು ತಿಳಿದಳು. ಜಗತ್ಸಿಂಹನು ಸ್ವಲ್ಪ ಹೊತ್ತಾದ ಬಳಿಕ ಅಯೆಯನ್ನು 
ಕುರಿತು, "" ನಾನೆಲ್ಲಿದ್ದೇನೆ?” ಬ೦ದು ಕೇಳಿದನು. 

ಅಯಷೆಯು, ""ಕತಲೂಖಾನನ ದುರ್ಗದಲ್ಲಿರುವಿರಿ'' ಎಂದಳು. ರಾಜ 
ಕುಮಾರನು, ಪುನಃ ಏನನ್ನೋ ಜ್ಞಾಪಿಸಿಕೊಂಡು, "ನಾನಿಲ್ಲೇಕೆ ಒಂದೆನು?”' 
ಎ೦ದನು. 


ಮೂರನೆಯ ಪರಿಚ್ಛೇದ ೯೯ 


SS EE NS ಯ EN EL ER AN ಯಯ ದೂ ರು ಸ ಟಬ ರ SN SA NY Ve _ ಸ್‌ 


ಅಯಷೆಯು ಸ್ವಲ್ಪಹೊತ್ತು, ನಿರುತ್ತರಳಾಗಿದ್ದು, ಒಳಿಕ, "ತಾವು ರೋಗ 
ಪೀಡಿತರಾಗಿದ್ದೀರಿ'' ೦ದಳು. 

ರಾಜಕುಮಾರನು ಸ್ಪಲ್ಪ ಯೋಜಿಸಿ, ತಲೆಯನ್ನಲ್ಲಾಡಿಸುತ್ತ, "" ಇಲ್ಲ್ಯಾ 
ನಾನಿಲ್ಲಿ ಬಂದಿಯಾಗಿ ಸೆರೆಯಲ್ಲಿದ್ದೇನೆ'' ಎಂದನು. ಹಾಗೆ ಹೇಳುವಾಗ ಅವನ 
ಮುಖದಲ್ಲೇನೋ ಭಾವೋದಯವಾಗಿದ್ದಂತೆ ತೋರಿತು. 

ಅಯಷೆಯು ಸುಮ್ಮನಿದ್ದು, ಅವನ ಚ್ಞ್ಯಾಪಕಶಕ್ತಿಯು ಪುನರುದ್ಧೀಪ್ತ 
ವಾಗಿರುವುದೆಂದು ತಿಳಿದಳು. 

ಕ್ಸಣ್ಛೆಕ ಪರದಲ್ಲಿ ರಾಜಕುಮಾರನು, "ನೀನಾರು?' ಬಂದು ಕೇಳಿದನು. 

ಅಯಸಷೆಯು, "ನಾನು ಅಯೆಷೆ'' ಎಂದಳು. 

ರಾಜಕುಮಾರ ಅಯನಷೆಯೆನ್ನುವಳಾರು ? 

ಅಯಪೆ--ಕತಲೂಖಾನನ ಮಗಳು. 

ರಾಜಕುಮಾರನು ಹೆಚ್ಚು ಮಾತನಾಡಲಾರದೆ ಸ್ವಲ್ಪಹೊತ್ತು ನಿಸ್ತಬ್ಧ 
ನಾಗಿದ್ದು ಬಳಿಕ, "ಎಷ್ಟ್ಟು ದಿನಗಳಿಂದಿದ್ದೇನೆ' ಎ೦ದು ಹೇಳಿದನು. 

ಅಯಷೆ--ನಾಲ್ಕು ದಿನಗಳಿಂದ. 

ರಾಜಕುಮಾರ--ಮಂದಾರಣದುರ್ಗವಿನ್ನೂ ನಿಮ್ಮ ವಶದಲ್ಲದೆಯೆ ? 

ಅಯಪಷೆ--ಇದೆ. 

ರಾಜಕುಮಾರ (ಸ್ವಲ್ಪ ವಿಶ್ರಾಮವನ್ನು ತೆಗೆದುಕೊಂಡು) ವೀರೇ೦ದ)ನಿಂಹ 
ನೇನಾದನು? 

ಆಯಸೆನೀರೇಂದ್ರಸಿಂಹನು ಸರೆಯಲ್ಲಿದ್ದಾನೆ, ಇಂದವನ ವಿಚಾರಣೆ. 

ಅದನ್ನು ಕೇಳಿ ಜಗತ್ತಿಂಹನ ಮುಖವು ಪೂರ್ವಾಪೇಕ್ಸೆ ಹೆಚ್ಚು ಬಳಲಿತು. 
ಪುನಃ ಅಯಷೆಯನ್ನು ಕುರಿತು, "ಅವನ ಅರಮನೆಯೆಲ್ಲಿದ್ದವರ ಗತಿಯೇೇನಾ 
ಯಿತು?' ಎಂದು ಕೇಳಲು; ಅಯಷೆಯು ಉದ್ರಿಗ್ಗ ಚಿತ್ತಳಾಗಿ, "ಆ ವಿಚಾರ 
ವೆನಗೆ ತಿಳಿಯದು ' ಎಂದಳು. 

ರಾಜಕುಮಾರನು ಅಸ್ಸುಟವಾಗಿ ಏನೇನನ್ನೋ ಹೇಳಿಕೊಂಡುದುದರಲ್ಲಿ 
“ತಿಲೋತ್ತ್ಸವೆು2' ಎಂಬೊಂದು ಮಾತು ಅಯಷೆಗೆ ಕೇಳಿಒಂದಿತು. 

ವೈದ್ಯನು ಕೊಟ್ಟಿದ್ದ ಸುಸ್ತಾದು ಔಷಧವನ್ನು ತರಲು ಅಯಷೆಯು ಎದ್ದು 
ಹೊರಟಳು. ರಾಜಕುಮಾರನಾಗವಳಾ ದೋಧೂಯಮಾನವಾದ ಕರ್ಣಾಭರಣ 
ಸಂಯುಕ್ತ ಕಪೋಲವನ್ನೂ ಅವಳಾ ಅತಿಸೌಂದರ್ಯವಾದ ದೇಹಕಾಂತಿಯನ್ನೂ 
ಅನಿಮಿಷನಯನನಾಗಿ ನೋಡುತ್ತಿದ್ದನು. ಆಯಷೆಯು ಔಷಧವನ್ನು ತಂದು 
ರಾಜಪ್ರತ್ರನಿಗೆ ಕುಡಿಸಿದಳು, 

ರಾಜಪುತ್ರನು ಔಷಧವನ್ನು ಕುಡಿದು, "ರೋಗದಿಂದಚೇತನನಾಗಿದ್ದಾ 
ಗಾವಳೋ ಸ್ವರ್ಗಲೋಕದ ದೇವಕನ್ಯೆಯೊಬ್ಬಳು ನನ್ನ ಪಾರ್ಶ್ವದಲ್ಲಿ ಕುಳಿತು 


೧೦೦ ದುರ್ಗೇ ಶನಂದಿನಿ 


ಶುಶೂ,ಹೆಯೆಮು ಮಾಡುತಿದ್ದಂತೆ ಸ ವನ್ನು ಕಂಡೆನು; ನೀನವಳಲ್ಲವೆ? ನಿನ್ನ 


ಅಭುಸರ, *ನತುಗೆ ಆ ದಯ ಸ್ಲಪ್ಪ ವಾಗಿರಬಹುದು' ಎಂದಳು. 
೪ “ 


—<—— 





ನಾಲ್ಕನೆಯ ಪರಿಬ್ಬೇದ 
ಅವಕುಂಶನವತಿ 


ನ್ಗ ನ ಡಿ: ೫ ಕುಳಿತಿದ್ದನು. ಉಭಯ ho JS 
ಕ್ರೀನೀಬದ್ದರಾಗಿ ವ.ರಿಷದ್ವರ್ಗದವರು ನಿಂತಿದ್ದರು. ಎದುರಿಗಿದ್ದ ಚೌಕದಲ್ಲಿ 


(3 
ಅನೀಕ ಸಹಸ್ರ ಜನರು ನಿಶ್ಕ ಬ ವಾಗಿ ನಮುಭಾವನದಿಂದ ನಿಂತಿದ್ದರು. ವೀರೇಂದ್ರ 
ಸಿಂಹನ ವಿಚಾರಣೆಗದು ಗೊತ್ತಾಗಿದ್ದ. ದಿನವಾ/ದ್ವಿ ತೆ 

ಜ್ರೆಲವು ಶಸ್ತ್ರಪಾಣಗಳಾದ ವಹರೇದವರು ಶೃಂ ೦ಬಶಾಒದ್ಧನಾಗಿದ್ದ ವೀರೇಂದ್ರ, 
ಸಿಂಹನನ್ನು ದರ್ಬಾರಿನೆದುರಿಗೆ ಕರತಂದು ನಿಲ್ಲಸಿಡರು. ವೀರೇಂದ್ರ ಸಿಂಹನ 
ಮುಖವು ರತ್ತಿಪಾಪೊರ್ಣಮಾಗಿದ್ದರೂ ಭೀ ತಿಚಿಪ್ಟು ಗಳದರಲ್ಲಿ ಅಣುಮಾತ್ರವೂ 
ಕಂಡುಬರುತಿರಲಿಲ್ಲ;  ತೇಒಸಪುಂಜವಾದವನ ಕಣ್ಣು ಗಳಿಂ ದ ಆಗಿ ಕಣಗಳು 


ಸತಿ ವು; ನಾಸಿಕಾರ೦ಧ್ರವು ವರ್ದಿ ತಾಯೆತನವ ವಾಗಿ ಕಂಖಿತವಾಗು 
ಶಿಶು ಹಲುಗಳಿಂದ ಆಧರದಂ ನವನ್ನು ಮಾಡುತಿದ್ದನು. ಕತಲೂಖಾನನು 
ಏೀರೇಂದ್ರಸಿ೦ಹನನ್ನು ಕುರಿತು, "ಖೀರೇಂದ್ರಸಿಂಹ! ನಿನ್ನಪರಾಧವನ್ನು ಕುರಿತು 
ವಿಚಾರಮಾಡುವೆನು; ನೀನನಗೇಕೆ ವಿರುದ್ಧಾ ಕಯ! ಏಂದು ಫೇಳಿ ದನು, 

ನೀರೇಂದ)ಸಿ೦ಹನು ತನ್ನ ಲೋಹಿತಮೂರ್ತಿಯಿಂದ ಪ ಕಬಿತವಾದ ಕೋೋಧ 
ವಸ್ಸಡೆಗಿಸಿಕೊಂಡು, ಓಸಿಧ ಗ್ಗ ವಿರುದ್ಧ ಗಸ ಹರಿಕೆ ಹಾಕು! ಮೂಡದ 


ಲದನ್ನೆನಗೆ ಹೇಳು' ಬಂದನು. 
ಆಳ್ಳಿದ್ದ ದರ್ಬಾ ರಿನವನೊಬ್ಬನು, "ಅಆದಬಿಸಿಂದ ಮಾತನಾಡು ' ಬಂದೆಷ ರಿ 


ಒಬ 
ನಿದನು. 
ತತಲನಿಪಾಗನು, "ಆವ ಸಿಬುತ್ತವಾಗಿ ನನ್ನ ಅಪ್ಪಣೆಯಂತೆ ಹಣವನ್ನೂ 
ಸೇನೆಯನ್ನೂ ಕಳುಹಿಸಲಸನ್ಮುತನಾದೆ?' ಅಂದನು 
ಖೀರೇಂದ್ರನಿಂಪನು ನಿರ್ಭಯ ನಾಗಿ, "ನೀನು ರಾಜದಿದ್ಯೋಯಿ, ದಸ್ಯು, 


ನಿನಗೆ ದ್ರಷ್ಟವನ್ನು ಕೊಡಲೇಕೆ? ನಿನಗೆ ನೈನ್ಲವನ್ನು ತೊಡೆಲೇಕೆ:' ಎಂದನು. 
ತಲೆಯನ್ನು ತಾನೇ ಛೇದಿನಿ ಕೊಳ್ಳೆ ಲುದ್ಯುತ್ತ 


ನಾಲ್ಕನೆಯ ಪರಿಚೆ €ದೆ ೧೦೧ 
ve 


ಕತಲೂಖಾನನು ಕ್ರೋಧದಿಂದ ಕಂಸಿತ ಕಳೇಬರನಾದನು. ಆದರೆ 
ಕೋಪೋಧವನ್ನು ಸಂನರಣಪನಾಡುವಡನನಿಗೆ ಅಭ್ಯಾಸನಿದ್ಧವಾಗಿದ್ದುದರಿಂದ ಸಿರ 
ಭಾವವನ್ನು ತಾಳಿ, "ನೀನು ನಮ್ಮ ಅಧಿಕಾರದಲ್ಲಿದ್ದು ಮೊಗಲರ ಪಕ್ಷವನ್ನು 
ವಹಿಸಿದೇಕೆ?' ಎಂದು ಕೇಳಿದನು 
ವೀರೇಂದ)--ನಿನಗೆ ಅಧಿಕಾರವೆಲ್ಲಿಯದು? 
ಕತಲೂಖಾನನು ಹೆಚ್ಚು ಕ್ಫೋಧಾಸ್ನಿತನಾ, "ಎಲೈ ನೀಡ, ದುರಾತ್ಮನೆ! 
ನ್ನ ನಿಜಕರ್ಮೊೋಚಿತವಾದ ಫಲವನ್ನನುಭವಿಸುವೆ; ನೀನೀಗಲೂ ಪಾ)ಣದಿ೦ಂದಿರ 


ಬಹುದಾಗಿದ್ದಿತು; ಆದರೆ ನೀನು ನಿರ್ಜೋಧನನು ; ನಿನ್ನ ಗರ್ವವೇ ನಿನಗೆ ಶತು) 
ವಾಗಿ ನಿನ್ನ ಮರಣಕ್ಕೆ ಕಾರಣವಾಗಿಡೆ' ಎಂದನು. 

ವೀರೇಂದ್ರನಸಿಂಹನು ಗರ್ವದಿಂದ ನಕ್ಕು, "ತತಲೂ ಖಾನ್‌! ನಾನೋೂವಾಗ 
ನಿನ್ನೆದುರಿಗೆ ಶೃಂಖಲಾಬದ್ಧ ನಾಗಿ ಬಂದೆನೋ ಆಗಲೇ ನಿನ್ನ ದಯೆಯುಂಟಾಗುವು 
ದೆಂಬ ದುರಾಶೆ ಯನ್ನು ಮರೆತೆನು; ನಿನ್ನಂತಹ ಶತ್ರುವಿನ ದಯೆಯಿಂದ ಪ್ರಾಣ 
ವನ್ನುಳಿಸಿಕೊಳ್ಳುವುರಿಂದೇನು ಪ್ರಯೋಜನ? ನೀನೆನ್ನ ಸ್ರಾಣವಥಯನ್ನು ಮಾಡಿ 
ಅಷ್ಟರಲ್ಲಿಯೇ ತೃಪ್ತನಾದರೆ, ನಿನ್ನನ್ನಾಶೀರ್ವದಿನಿ ಸಂತೋಷದಿಂದ ಪ್ರಾಣತ್ಯಾಗ 
ವನ್ನು ಮಾಡುವೆನು; ಆದರೆ ನೀನು ಪನಿತ್ರವಾದೆನ್ನ ಕುಲವನ್ನು ಕಳಂಕವತಾಡಿದೆ; 
ನೀನು ನನ್ನ ಪ್ರಾಣಕ್ಕಿಂತಲೂ ಅಧಿಕವಾದ ಪ್ರಾಣವನ್ನು'--ಎಂದು ಹೇಳುವ್ರದ 
ರಲ್ಲಿ ವೀರೇಂದ್ರನಿಗೆ ಮುಂದೆ ಮಾತು ಸಾಗದೆ ಕಂಠರೋಧವಾಯಿತು; ಸ್ವರವು 
ಗದ್ದದವಾಗಿ ಲೋಚನಗಳು ಬಾಷ್ಟ್ಕಾಕುಲವಾದುವು.  ಗರ್ನಿತನಾಗಿ ನಿರ್ಭೀಕ 
ನಾಗಿದ್ದಾ ವೀರೇಂದ್ರಸಿಂಹನು ಅಧಭೋನದನರ್ನಗಿ ಮಗುವಿನಂತೆ ರೋದನೆ 
ಮಾಡಿದನು. 

ಶತಲೂಖಾನನು ಸ್ವಭಾವತಃ ಅತ್ಯ೦ತ ಕಾಡಿಣ್ಯಹೃದಯನನು, ಪರರ ದುಃಖ 
ದಲ್ಲುಲ್ಲಾಸವುಳ್ಳ ವನಾಗಿದ್ದುದರಿಂದ, ದರ್ಪಿಕನಾದ ತನ್ನಾ ಶತ್ರುವಿನ ಅವಸ್ಥೆ 
ಯನ್ನು ನೋಡಿ ಹರ್ಷೋತ್ಸುಲ್ಲನಯನನಾಗಿ, "ವೀಕೇಂದ್ರಸಿಂಹ! ನೀನೆನ್ನ 
ಲ್ಲೇನೂ ಕೇಳಿಕೊಳ್ಳುವುದಿಲ್ಲನೆ? ನಿನಗೆ ಕಾಲವು ಸಖಾನಿಸಿತು, ವಿವೇಚನೆಯನ್ನು 
ಮಾಡಿನೋಡು' ಬಂದನು. 

ವೀರೇ೦ದ್ರಸಿ೦ಹನ ಹೃದಯವನ್ನು ದಗ್ಬವಇಡುತಿದ್ದ ಸಂತಾಪಾಗ್ಟಿಯು 
ರೋದನದಿಂದ ಸ್ವಲ್ಪ ಶಮನವಾಗಿ, ಪೂರ್ವಾಪೇಸ್ಟೈ ಸ್ಥಿರಭಾವದೊಡನೆ, "ನಾನು 
ಮತ್ತೇನನ್ನೂ ಕೇಳಿಕೊಳ್ಳತಕ್ಬುದಿಲ್ಲ; ನನ್ನ ಪ್ರಾರ್ಥನೆಯೇನೆಂದರೆ--ನನ್ನ ವಧೆ 
ಕಾರ್ಯವನ್ನು ಶೀಘ್ರವಾಗಿ ಪೂರ್ತಿಗೊಳಿಸು ' ಎಂದನು. 

ಕತಲೂಖಾನ್‌--ಅದಾಗುವುದು, ಮತ್ತಾವದು? 

ಉತ್ತರ--ಈ ಒನ್ಮದಲ್ಲೆ ಮತ್ತಾವದೂ ಇಲ್ಲ. 

ಕತಲೂಖಾನ್‌--ಮರಣಕಾಲದಲ್ಲೆ ನಿನ್ನ ಮಗಳನ್ನು ನೋಡುವುದಿಲ್ಲವೆ? 





೧೦೨ ದುರ್ಗೇಶನಂದಿನಿ 


~ nan em ran Nn ಎ 4 Ne 


ಪ್ರಶ್ನೆಯನ್ನು ಕೇಳಿ ಅಲ್ಲಿದ್ದ ಜನರೆಲ್ಲರೂ ಪರಿತಾಪದಿಂದ ನಿಶ್ಶಬ್ದ 
ವಾಗಿದ್ದರು. 

ವೀರೇಂದ್ರುನ ಕಣ್ಣುಗಳಲ್ಲಿ ಉಚ್ಚಲಾಗ್ಲಿಯು ಪ್ರಜ್ವಲಸಿ, "ನಿನ್ನ ಗೃಹ 
ದಲ್ಲೆನ್ನ ಮಗಳು ಜೀವಿಶಳಾಗಿದ್ದರೆ ನಾನು ನೋಡಲಾರೆನು, ಮೃತಳಾಗಿದ್ದರವಳ 
ದೇಹವನ್ನು ತರಿಸು, ಮುದ್ಧಿಟ್ಟುಕೊ೦ಡು ಪ್ರಾಣವನ್ನು ಬಿಡುವೆನು ' ಎಂದನು. 

ಅದನ್ನು ಕೇಳಿ, ಅಲ್ಲಿ ನೆರೆದಿದ್ದ ಅಸಂಖ್ಕ್ಯಾಕ ಜನರೆಲ್ಲರೂ, ನೆಲದಮೇಲೊಂದು 
ಸೂಜಿ ಬಿದ್ದರದರ ಶಬ್ದವನ್ನು ಘೇಳೆಬಹು ದಾದಂತೆ ನಿಶ್ಯಬ್ಧವಾಗಿ ನಿಸ್ತಬ್ಧ 
ರಾಗಿದ್ದರು. 

ಕತಲೂಖಾನನ ಇಬ ತೆಯನ್ನು ತಿಳಿದು, ಪಹರೇದವರು ವೀರೇಂದ್ರಸಿಂಹ 
ನನ್ನು ವಧ್ಮಭೂಮಿಗೆ ಕೊಂಡೊಯ್ದರು. ವೀರೇಂದ್ರನಲ್ಲಿಗೆ ಕರೆತರಲ್ಪಡುವುದ 
ರೊಳಗೆ ಮುಸಲ್ಮ್ಮಾನನೊಬ್ಬನು ಬಂದು ವೀರೇಂದ್ರನ ಕಿವಿಯಲ್ಲೇನನ್ನೋ 
ಹೇಳಿದನು. ವೀರೇಂದ್ರನಿಗದು ಗೊತ್ತಾಗಲಿಲ್ಲ. ಮುಸಲ್ಮಾಾನನು ತನ್ನ ಕೈಲ 
ದೊಂದು ಕಾಗದವನ್ನು ವೀರೇಂದ್ರನ ಕೈಯಲ್ಲ ಕೊಟ್ಟಿ ಸು. ವೀರೇ೦ದ್ರನು ಅನ್ಯ 
ಮನಸ್ಥನಾಗಿ ಕಾಗದವನ್ನು ಬಚ್ಚಿ ನೋಡಲಾಗದು ವಿಮಲೆಯ ಹಸ್ತಾಕ್ಹರ. 
ವಾಗಿದ್ದಿತು. ವೀರೇಂದ್ರನದನ್ನು ನೋಡಿ, ಅತ್ಯಂತ ಏರಕ್ಕನಾಗಿ ಕಾಗದವನ್ನು 
ಮುದುಡಿ ಬಸುಟುಬಿಟ್ಟಿ ಸು. ಪತ್ರವಾಹಕನಾ ಬಿದ್ದಿದ್ದ ಪತ್ರವನ್ನು ತೆಗೆದು. 
ಕೊಂಡನು. ಹತ್ತಿರ ನೋಡುತ್ತಿದ್ದವರಲ್ಲೊಬ್ಬನು ತನ್ನ ಪಕ್ಕದಲ್ಲಿದ್ದ ಮತ್ತೊಬ್ಬ 
ನನ್ನು ಕುರಿತು ಅನುಚ್ಚ ಸ್ತರದಿಂದ, "ಮಗಳ ಶಕಾಗದವೆಂದು ತೋರುತ್ತದೆ 
ಯಲ್ಲವೆ?' ಎಂದನು, ೆ 

ಆ ಮಾತು ವೀರೇಂದ್ರನ ಕಿವಿಗೆ ಬಿದ್ದಿತು. ಆಗಲವನು ಶಬ್ದವು ಬಂದಕಡೆಗೆ 
ಮುಖವನ್ನು ತಿರುಗಿಸಿಕೊಂಡು, "ನನಗೆ ಮಗಳೆಂದು ಹೇಳುವವರಾರು? ನನಗೆ 
ಮಗಳಿಲ್ಲ' ಎಂದನು, 

ಪತ್ರವಾಹಕನು ಪತ್ರವನ್ನು ತೆಗೆದುಕೊಂಡು ಹೋಗುತ್ತಾ ಪಹರೇದವ 
ನನ್ನು ಘುರಿತು, ತಾನು ಹಿಂದಿರುಗಿ ಬರುವತನಕ ತಪಡೆಮಾಡೆಂದು ಹೇಳಿದನೆ4, 
ಪಹರೇದವನು, "ಅಪ್ಪಣೆಪ್ರಕಾರ 'ವೆಂದು ಹೇಳಿದನು. 

ಕಾಗದವನ್ನು ಶಂದವನು ಉದಾರಮನಸ್ವನಾದ ಉಸ್ಮ್ಮಾನ್‌ಖಾನ 
ನಾಗಿದ್ದನು. 

ಉಸ್ಮಾನನು ಕಾಗದವನ್ನು ತೆಗೆದುಕೊಂಡು, ಅಂತಃಪುರದ ತಳಹದಿಯ 
ಗೋಡೆಯ ಬಳಿಗೆ ಹೋದನು. ಅಲ್ಲೊಂದು ವಕುಳವೃಕ್ಹದ ಮರೆಯಲೊಬ್ಬ 
ಅವಕುಂಶನವತಿಯಾದ ಹೆಂಗಸು ನಿಂತಿದ್ದಳು, ಉಸ್‌ ನನು ಅವಳ ಬಳಿ ಹೋಗಿ, 
ನಾಲ್ಯೂಕಡೆ ನೋಡಿ, ನಡೆದುದನೆಲ್ಲಾ ವಿವರವಾಗಿ ಅವಳಿಗೆ ತಿಳುಹಿದನು. , ಅವ 
ಹುಂಠನವತಿಯು, ತಮಗೆ ಶ್ರಮಕೊಟ್ಟಂತಾಯಿತು; ಆದರೆ ತಮ್ಮಿಂದಲೇ 


ನಾಲ್ಕ ನೆಯ ಪರಿಚ್ಛೇದ ೧೦% 


A ಎ 
ಇ ಸ a. NET EE SR RNS NN RT NS NE ಜೂ 


ನಮಗೀ ದೆಶೆಯುಂಟಾಯಿತು; ನೀವೀ ಕೆಲಸವನ್ನು ಮಾಡಿಕೊಡಬೇಕು 
ು೦ದಳು. 

ಉಸ್ಕ್ಮಾ ನನು ನಿಸ್ತ ಬ್ಯ ನಾಗಿ ನಿಂತನು 

SE ಹಿ ಮನಃಕ್ಷೇಶವನ್ನ ನುಭವಿಸುತ್ತಾ, ಕಂಪಿತ ಸ್ವರದಿಂದ, 
"ನೀವೀ ಕೆಲಸ ನ್ನು ಮಾಡದಿದ್ದರೆ, ನಾನು ಅನಾಥಳು, ದೇವರು ನೋಡಿ 
ಕೊಳ್ಳಲಿ! ' ಎಂದಳು. 


ಉಸ್ಕಾನ್‌ ಖಾನ್‌ ತಾಯೆ! ನೀನರಿಯೆ, ಅದು ಬಹಳ ಅಪಾಯವಾದ 
ಕೆಲಸವಾಗಿದೆ; ಕತಲೂಖಾನನಿಗೆ ತಿಳಿದರೆ ನನಗವನು ಪ್ರಾಣಾಂತ ದಂಡನೆ 
ಯನ್ನು ಏಧಿಸುವನು. 

ಹೆಂಗಸು--ಕತಲೂಖಾನನೆ! ನನಗೇಕೆ ವಂಚಿಸುವಿರಿ? ಕತಲೂಖಾನನು 
ನಿಮ್ಮನ್ನಾ ವ ವಿಧವಾಗಿಯೂ ಘಾತಿಸನು. 

ಉಸ್ಮ್ಮಾನನು, "ನೀನು ಕತಲೂಖಾನನನ್ನರಿಯೆ; ಆದರೂ ಚಿಂತಿಲ್ಲ, ನೆಡಿ, 
ನಿನ್ನನು ವಧ್ಯಭೂಮಿಗೆ ಕರೆದುಕೊಂಡು ಹೋಗುವೆನು ' ಎಂದನು 

ಆದೇ ಪ್ರಕಾರ ಅವಕುಂಶನವತಿಯು ಉಸ್ಮ್ಮಾನನ ಹಿಂದೆ ವದ್ಧಭೂಮಿಗೆ 
ಹೋಗಿ ಅಲ್ಲಿ ನಿಸ್ಕಬ್ಬಳಾಗಿ ನಿಂತುಕೊಂಡಳು. ವೀರೇಂದ್ರಸಿಂಹನು ಅವಳನ್ನು 
ನೋಡದೆ ಭಿಕ್ಟು ಕವೇಷಧಾರಿಯಾದೊಬ್ಬ ಬ್ರಾಹ್ಮಣನ ಸಂಗಡ ಮಾತನಾಡು 
ತಿದ್ದನು, ಅವಕು೦ಠನವತಿಯು, ಮುಖಾವರಣದೊಳಗಿಂದಲೇ ನೋಡಿ ಬಿಕ್ಬುಕ 
ವೇಷಧಾರಿಯನ್ನು ಅಭಿರಾಮಸ್ಟಾಮಿಯೆಂದು ಗುರುತಿಸಿದಳು. 

ವೀರೇಂದ್ರಸಿಂಹನು ಅಭಿರಾಮಸ್ವಾನಿಸಯನ್ನು ಕುರಿತು, "ಗುರುದೇವ! 
ಹಾಗಾದರೆ, ಅಪ್ಪಣೆಯನ್ನು ತೆಗೆದುಕೆೊಳು ತಸ; ತಮಗೆ ಮತ್ತೇನನ್ನು 
ಹೇಳಲಿ? ಇಹದಲ್ಲೆನಗೆ ಮತ್ತಾವ್ರದೂ ಪ್ರಾರ್ಥನೀಯವಾದುದಿಲ್ಲ, ಆರಿಗೆ 
ಸಲುವಾಗಿ ಪ್ರಾರ್ಥಿಸಲಿ?' ಎಂದನು. 

ಅಭಿರಾಮಸ್ತ್ವಾಮಿಯು ವೀರೇಂದುನಿಗೆ ಹಿಂದೆ ನಿಂತಿದ್ದ ಅವಕುಂಠನವತಿ 
ಯನ್ನು ಕೈಯಿ೦ದ ತೋರಿದನು. ವೀರೇಂದ್ರನತ್ಕಕಡೆ ಮುಖವನ್ನು ತಿರುಗಿಸಲಾ 
28. ಅವಕುಂಠನವನ್ನು ತೆಗೆದುಹಾಕಿ, ವೀರೇಂದ್ರನ ಕೃಂಬಲಾಬದ್ಯ 
ವಾಗಿದ್ದ ಪಾದತಲದಲ್ಲಿ ಬಿದ್ದಳು. ವೀರೇಂದ್ರನು ಗದ್ದದ ಸ್ವ ಸ್ನರದಿಂದ, "ವಿಮಲೆ! 2 
ಎಂದು ಕೂಗಿದನು. 

ವಿಪುಲ; " ಸ್ವಾಮಿನ್‌! ಪ್ರಭೋ! ಪ್ರಾಣೇಶ!' ಎಂದು ಹೇಳುತ್ತಾ 
ಉನ್ಮಾದಿನಿಯಂತೆ ಅಧಿಕತರ ಉಚ್ಚ ಸ್ವರದಿಂದ, " ನಾನೀಗ ಪುಪಂಚಕ್ಕೆಲ್ಲಾ 
ಹೇಳುತ್ತೇನೆ, ನನ್ನ ನ್ನಾರೂ ಅಡ್ಡಿಮಾಡರು, ಸ್ವಾಮಿ! ನನ್ನ ಕಂಠರತ್ನವೆ! 
ಎಲ್ಲಿಗೆ ಹೋಗುತ್ತಿ, ! ನಮ್ಮನ್ನೆ ಲ್ಲಿ ಬಟ್ಟು ಹೋಗುತ್ತಿ !' ಎಂದು ರೋದನ 
ಮಾಡಿದಳು. 


~ mx A ೯ ಫಿ: ಪಜ pS nn 


೧೦೪ ನ ಶನಂದಿನಿ 


ವೀರೇಂದ್ರ ನ ಕಣ್ಣುಗಳಲ್ಲಿ ಆನರ್ಗಳ ಅಶ್ರುಧಾರೆಯು ಸುರಿಯಲಾರಂಭ 
ವಾಗಿ, ಒಟ ಚ್ಚು ಕ್ಸೆಹಿಡಿದೆಬ್ಬಸಿ, "ವಿಮಲೆ! ನಾನು ಹೋಗುತ್ತೇನೆ, 
ನೀನೂ ನನ್ನ ಹಿಂದೆ ಬಾ' ಎಂದನು. 

ವಿಮಲೆಯು ಬರುವೆನೆಂದು ಹೇಳಿ, ಆರಿಗೂ ಕೇ ಸ: ಹ 
ಆದರೆ ನಸಿ ಟ್‌ ಪುತೀಕಾರವನ್ನು ಮಾಡಿಕೊಂಡು ತಾವಿರುವಕ್ಕಿಗೆ ಬಂದು 
ಚತ ನಿ ' ಎಂದಳು 

ನಿರ್ವಾಣೋನ್ನು ಖದೀಪದಂತೆ ವೀರೇಂದ)ನ ಮುಖವು ಹರ್ಷೋತ್ಟುಲ್ಲ 
ವಾಗಿ, "ಮಾ ಇಡುವಿಯಾ? ಸ ಧ್ಯನ? ಎ೦ದು ಹೇಳಿದನು. 

ಮಲೆಯ ತನ್ನು ಬಲಗೈಯನ್ನು ತೋರಿಸುತ್ತಾ, "ಇದೇ ಕೈಯಿಂದ 

ಎಂದು ಹೇಳಿ, "ಈ ಕ್ಲೈಳಿರುವ ಆಭರಣವನ್ನು ತಾಗಮಾಡುತ್ತೇನೆ. ಅದರಿಂದಿನ್ನು 
ಪ್ರಯೋಜನವಿಲ್ಲ' ಎಂದು ಹೇಳಿ, ಕಂಕಣಾದಿ ಆಭರಣ ಳನ್ನು ದೂರ ಐಸು 
ಡುತ್ತಾ, "ಇನ್ಸೀ ಕೈಗೆ ಹರಿತವಾದ ಲೋಹವು ಹೂರತು ಮತ್ತಾವ್ರದೂ 
ಆಭರಣವಾಗದು ' ಎಂದಳು. 

ವೀರೇಂದ್ರನು ಹೃಷ್ಟಚಿತ್ಕನಾಗಿ, "ನೀನು ಮಾಡಬಲ್ಲೆ, ಒಗದೀಶನು ನಿನ್ನ 
ಮನೋರಧವನ್ನು ಸಫಲವನ್ನಾಗಿ ಮಾಡಲಿ!' ಎಂದು ಹೇಳಿ, "ಮತ್ತೇನು! ಈಗ 
ಹೋಗು ' ಎಂದನು, 


[ಲೊ 


i 


ಲಾ 


bl 


ಅವಕುಂಠನವತಿಯಾಗಿದ್ದ ವಿಮಲೆಯು, "ನನಗೀ ರೀತಿ ವೈಧವ್ಯ 
ಪ್ರಾಪ್ತಿಯು ಹಣೆಯಲ್ಲಿ ಬರೆದಿದ್ದಿತು!' ಖಂದೆಂದುಕೊಂಡು, ನಿವಾರ್ಯವಾಗದ 
ದುಃಖದಿಂದ ಹೊರಟುಹೋದಳು. 

ಅನಂತರ ವಧಕಾರ್ಯವು ನಡೆಯಿತು. 


ಐದನೆಯ ಪರ ಶೇದ 


ನಿತಂತು 
Ris ಮೈಯ ಎಲ್ಲಿ? ತಂದೆಯಿಲ್ಲದಾ ಅನಾಥೆಯಾದಾ ಬಾಲೆಯು ಎಲ್ಲಿ; 
ವಿಮಲೆಯು ಬಲ್ಲಿಗೆ ಹೋ ವಿ Ws ತನ್ನ ಸ್ತಾನಿೀಯ ವಧ್ಯ 


ಭೂಮಿಗೆಲ್ಲಿಂದ ಒಂದು ದರ್ಶನವನ್ನು ತೆಗೆದುಕೊಂಡು ಪುನಃ ಎಲ್ಲಿಗೆ ಹೊರಟು 
ಹೋದಳು? 

ವೀರೇಂದ್ರಸಿಂಹನು % ಮೃತ್ಯುಕಾಲದಲ್ಲಿ ತನ್ನ ಪ್ರಿಯ ತಮೆಯಾದ ಕನ್ಯೆ 
ಲ್ಲೇಕೆ? ಅವಳ ನಾಮೋಲ್ಲೇಖ ಮಾತ್ರದಿಂದಲೇ 
(ಪ್ಲನಾದನೇಕೆ? ತನಗೆ ಮಗಳಿಲ್ಲವೆಂದು ಹೇಳಿದ 
ನು, ಓದಿನೋಡದೆ ಬಿಸುಟ ಬ್ಬ ನೇತೆ ) 


ಯನ್ನು ನೋಡಲು ಬಯಸಲಿ 
ಹುತಾಶನೋಪಾದಿಯೆಲ್ಲ ಪ್ರದಿ 


ನೇಸೆ? ವಿಮಲೆಯು ಕಾಗದವ ನ್ಟ 


ಐದನೆಯ ಪರಿಚ್ಛೇದ ೧೦೫ 


ಸಸ (ಎಂ... ಬ. (ಎ ಎಚ ಸಂ ೋ "ಸ ರ ಸ ದ ಬ್ಬ EL REN NA ಭ್ರ] ~~ ~ pS —- x u ಎ ಜಣ A 88 


ಏಕೆ? ವೀರೇಂದ್ರಸಿ೦ಹನು ಕತಲೂಖಾನನನ್ನು ಕುರಿತು ಮಾಡಿದ ತಿರ 
ಸ್ಥಾರವನ್ನು ಜ್ಞಾಪಿಸಿಕೊಂಡು ನೋಡಿರಿ; ಎಂತಹ ಭಯಾನಕ ವ್ಯಾಪಾರವು 
ನಡೆದುಹೋಗಿದೆ! 

ತನ್ನ ನಿರ್ಮಲವಾದ ಕುಲವು ಕಳಂಕಸ್ಪರ್ಶವಾಯಿತೆಂದು ಶೃ೦ಖಲಾಬದ್ಧ 
ವಾಗಿದ್ದಾ ವ್ಯಾಫ್ರವು ಗರ್ಜಿಸಲಲ್ಲವೆ? 

ಹೀಗಿರುತ್ತಾ, ಪುನಃ, ತಿಲೋತ್ಕಮೆಯೂ ವಿಮುಲೆಯೂ ಎಲ್ಲದ್ದಾಗೆಂದು 
ಕೇಳಲೇಕೆ? ಕತಲೂಖಾನನ ಉಪಪತ್ನಿಗಳಿರುವ ಆವಾಸಗೃಹದಲ್ಲಿ ಸಂಧಾನ 
ಮಾಡಿ ನೋಡಿದರೆ ಸಿಗುವರು. 

ಬಹುಸಂಸಾರದ ಗತಿಯು ಹೀಗೆಯೇವೇ ಸರಿ! ಅದೃಷ್ಟಚಕ್ರಕ್ಕೆ ನಿದಾರುಣ 
ವಾದೀ ಆವರ್ತನವೇ ಹೊರತು ಬೇರೆ ಇಲ್ಲವು! ರೂಪವೂ, ಯ್‌್‌ನವೂ, ಸರಳ 
ತೆಯೂ, ಅಮಲತೆಯೂ ಇಲ್ಲವೂ ಅದರಡಿ ಬಿದ್ದು ಚೂರ್ಣೀಭೂತವಾಗಿ 
ಹೋಗುವುವು!! 

ಕತಲೂಖಾನನು ತಾನು ಜಯಿಸಿದ ದುರ್ಗ ನಗರಗಳಲ್ಲಿ ಉತ್ಕೃಷ್ಟ 

:೦ದರಿಯರು ಬಂದಿಯರಾಗಿ ಸಿಕ್ಕವರನ್ನು ಆತ್ಮಸೇವೆಗೆ ಸಲುವಾಗಿ ತನ್ನ ೦3 
ರಕ್ಕೆ ಕಳುಹಿಸುವ ನಿಯಮವಮುವುಳ್ಳವನಾಗಿದ್ದನು. ಮಂದಾರಣ ದುರ್ಗವನ್ನು 


pat 


೮. 


ಒಯಿಸಿದ ಮರುದಿನ ಅಲ್ಲಿ ಸಿಕ್ಕ ಬಂದಿಯರನ್ನು ವಿನಿಯೋಗಮಾಡಿ, ವಿಮಲೆ 
ಯನ್ನೂ, ತಿಲೋತ್ಕಮೆಯನ್ನೂ ಸೋಡಿ, ಮೊದಲವರನ್ನು ನಿಜವಿಲಾಸಗೃಹಕ್ಕೆ 


ಈ 


ಳುಹಿಸಿ, ಬಳಿಕ ಬೇರೆ ಕಲಸಗಳನ್ನು ಮಾಡತೊಡಗಿದನು. ರಾಜಪೂಶ ಸೈನಿಕರು 
ತಮ್ಮ ಸೇನಾಪತಿಯು ಬ೦ದಿಯಾಗಿರುವುದನ್ನು ತಿಳಿದು ಅವನ ಬಿಡುಗಡೆ ಸಲು 
ವಾಗಿ ಪಠಾನರ ಸ್ಮನ್ನುವನ್ನೆದುರಿಸಲು ಸನ್ನಾ ಹಮೂಡುತಿದ್ದರೆಂದು ವರ್ತಮಾನ 
ವನ್ನು ಕೇಳಿ, ಕತಲೂಖಾನನದರ ನಿವಾರಣೆಗೇರ್ಪಾಡುಮಾಡುತಿದ್ದನಾದಕಾರಣ 
ಹೊಸದಾಗಿ ಸಿಕ್ಕ ಬಂದಿಯರ ಅಂಗಸಂಗ ಸುಖಲಾಭಕೃವಸಿಗನಕಾಶವ್ರ 
ದೊರಯಲಲ್ಲ. 
ವಿಮಲೆಯೂ ತಿಲೋತ್ಕಮೆಯೂ ಬೇರೆ ಬೇರೆ ಕೊಟಿಡಿಯಲ್ಲಿಡಲ್ಪಟ್ಟ್ಪಿದ್ದರು. 
ಪಾಠಕಮಹಾಶಯ ! ಸಿತೃವಿಹೀನೆಯಾಗಿ ತೋಕಗ)ಸ್ಕೆಯಾದಾ ಯುವತಿಯ 
ಧೂಳೇಧೂಸರ ದೇಹಲತೆಯು ನೆಲದಮೇಲೆ ಬಿದ್ದಿರುವ ಸೃಳವನ್ನು ನೋಡುವುದ 
ರಿಂದ ಪ್ರಯೋಜನಬಿಲ್ಲ. ಆ ಸ್ಮಿತಿಯಲ್ಲಿರುವ ತಿಲೋತ್ಕಮೆಯನ್ನು ನೋಡ 
ಅಚ್ಚೈಸುವವರಾರು? ನೂತನ ಅತೆಯು ಮಧೂದಯದಲ್ಲಿ ಮಂದಮಾರುತನಿಂದ 
ಮನೋಹರಮಪ್ಪಂತೆ ಕಂಪಿತವಾಗುತಿದ್ದರದರ ಕಂಪಲರ ಸುವಾಸನೆಯ ಆಕೆಗೆ 
ಸಲುವಾಗಿ ಸಾದರದಿಂದೆಲ್ಲರೂ ಅದನಾಶ್ರಯಿಸುವರು. ಅಂತಹ ಲತೆಯು 
ಗ್ರೀಷ್ಮಚ೦ಡವನಾರುತದಿ೦ದ ಅವಲಂಬಿತ ವೃಕ್ಷದೊಡನೆ ಭೂತಲಶಾಯಿ.ನಿಯಾದ 
ರದರ ಒಳೆ ಹೋಗು ವವರಾರು? ಸ್‌ೌಡೆಗೆ ಸಲುವಾಗಿ ಕಾಡಿಗೆ ಹೋಗುವವರೂ 


೧೦೬ ದುರ್ಗೇಶನಂದಿನಿ 


EE EEE EEE LE UE EE LL LU LR LL Ry 


ಮರವನ್ನು. ಮಾತ್ರ ಕಡಿದುಕೊಂಡು ಲತೆಯನ್ನು ಕಾಲಿಂದ ತುಳಿದು ಕಿತ್ತು 
ಹಾಕುವರು. ಆದುದರಿಂದ, ಪಾಠಕಮಹಾಶಯ! ತಿಲೋತ್ತಮೆಯನ್ನು 
ಬಿಟ್ಟು ಮತ್ತೆಲ್ಲಾದರೂ ಹೋಗೋಣ. ಚಂಚಲೆಯಾಗಿ ಚತುರೆಯಾಗಿ ರಸ 
ಕ್ರಿಯೆಯಾಗಿ ರಸಿಕೆಯಾಗಿದ್ದಾ ವಿಮಲೆಯು ಗಂಭೀರಭಾವದಿಂದ ಅನುತಾಹಿತೆ 
ಯಾಗಿ ಮಲಿನ ವಸ್ತ್ರಧಾರಿಣಿಯಾಗಿ ವಿತಂತುವಾಗಿ ಕಣ್ಣುಗಳನ್ನು ಸೆರಗಿನಿಂ 
ದೊರಸಿಕೊಳ್ಳುತ್ತ ಕುಳಿತಿದ್ದಾಳೆ. ಅವಳನ್ನು ನೋಡಿ ಬರೋಣ--ಬನ್ನಿ. 

ಇವಳೇ ವಿಮಲೆ | ಆ ಕೇಶವಿನ್ಯಾಸವೆಲ್ಲಿ! ತಲೆಯಲ್ಲಾ ಧೂಳೀಧೂಸರ 
ವಾಗಿದೆ. ಕಾರುಕಾರ್ಯಖಚಿತವಾದಾ ಪೀತಾಂಬರನೆಲ್ಲಿ! ರತ್ನ ಖಚಿತವಾದಾ 
ಕಂಚುಕವೆಲ್ಲಿ! ಎಲ್ಲವೂ ಮಲಿನವಾಗಿವೆ. ಅಂಗವಸ್ತವು ಜೀರ್ಣವಾಗಿದೆ. ಅವಳಾ 
ಅಲಂಕಾರಭಾರವೆಲ್ಲಿಹೋಯಿತು ! ಆಂಸಸ್ಪರ್ಶಲೋಭಿಯಾದಾ* ಕರ್ಣಾಭರಣ 
ವೇನಾಯಿತು! ಕಣು ಸಗಳೇಶೆ ಊದಿವೆ ! ಆ ಕಟಾಕ್ಟ ನೆಲ್ಲಿ! ಕಪಾಲದಲ್ಲಿ ಗಾಯ 
ವೇಕೆ? ರಕ್ಕವೇಕೆ ವಿರಿ ದೆ! 

ವಿಮಲೆಯು ಉಸ್ಮ್ಮಾನನನ್ರೆ ದುರುನೋಡುತ್ತ ಕುಳಿತಿದ್ದಳು. 

ಉಸ್ಮ್ಮಾನನು ಪಠಾನರ ಕುಲತಿಲಕನಾಗಿದ್ದನು. ಯುದ N ವು ಅವನಿಗೆ ಧರ್ಮ 
ವಾಗಿತ್ತಾದಕಾರಣ ಯುದ್ದದಲ್ಲಿ ಜಯಕ್ಕೆ ಸಲುವಾಗಿ ಆವನಾವಕಾರ್ಯಕ್ಕೂ 
ಹಿಂಜರಿಯುತ್ತಿ,ರಲಿಲ್ಲ; ಟಕ ಪುಯೋಜನವು ಸಿದ್ದಿಯಾದೊಡನೆ, ಪರಾಜಿತ 
ರಾದವರ ಮೇಲಾವಾಗಲೂ ನಿಷ್ಟ್ರಯೋ ಒನವಾಗಿ ಸ್ವಲ್ಪವಾದರೂ ಅತ್ಯಾಚಾರ 
ವನ್ನು ನಡೆಯಿಸತಕ್ಕವನಾಗಿರಲಿಲ್ಲ. ಕತಲೂಖಾನನು ಸ್ವಂತವಾಗಿ ವಿಪುಲ 
ಯನ್ನೂ ತಿಲೋತ್ತಮೆಯನ್ನೂ ಆ ಸ್ಥಿತಿಯ ಲ್ಲಿಡದಿದ್ದರೆ, ಉಸ್ಕಾನನೆಂದಿಗೂ 
ಅವರನ್ನಾ ರೀತಿ ಸೆರೆಯಲ್ಲಿಡುತ್ತಿರಲಿಲ್ಲ. ಅವನ ಆಂತಃಕರಣದಿಂದಲೇ ವಿಮ 
ಲೆಯು ವಧ್ಯಭೂಮಿಗೆ ಹೋಗಿ ತನ್ನ ಪತಿಯ ಚರಮದರ್ಶನವನ್ನು ತೆಗೆದು 
ಕೊಂಡು ಬಂದಳು. ವಿಮಲೆಯು ವೀರೇಂದ್ರನಸಿಂಹನ ಪತ್ರಿ ಯೆಂದು ತಿಳಿದ ಬಳಿಕ 
ಉಸ್ಮ್ಮಾನನ ದಯಾರ್ದ್ರಚಿತ್ರ್ಯವ್ರ ಮತ್ತೂ ಹೆಚ್ಚಾಗಿ ಅರ್ದೀಭೂತವಾಯಿತು. 
ಉಸ್ಮ್ಮಾನನು ಕತಲೂಖಾನನ ಅಣ್ಣನ ಮಗನಾಗಿದ್ದ ನು. ಆದುದರಿಂದವನು 
ಅಂತಃ ಪ್ರರದಲ್ಲೆಲ್ಲಿಹೋಗಬೇಕಾಗಿದ್ದ ನ ಅಡ್ಡಿಯಿರಲಿಲ್ಲ. ಮೊದಲದು ದೃ ಪ್ರಾಂತ 
ವಾಗಿದೆ. ಆದರೆ ಕತಲೂಖಾನನ ಉಪ ಪತ್ನಿ ಯರಿರುವ "ಎಹಾರಗೈ ಹಕ್ಕ "ಹೋಗ 
ಲವನ ಮಗನಿಗೂ ಅಪ್ಪಣೆಯಿರಲಿಲ್ಲ. ಉಸ್ಮಾನನು ಸಜ ಡಿ ಬಲಭುಜ 
ವಾಗಿದ್ದನು. ಭಾಗಃ ಆ ಭಾ! ಕತಲೂಖಾನನು ಆಮೋದರ 
ನದಿಯ ತೀರದವರೆಗೆ ಉತ್ಕಲದೇಶದ ಅಧಿಕಾರವನ್ನು ಮಾಡುತಿದ್ದನು. ಆದುದ 
ರಿಂದ ಅಹಲೇಕಾರರೆಲ್ಲರೂ ಉಸ್ಮ್ಮಾನನನ್ನು ಕತಲೂಖಾನನಂತೆಯೇ ಗೌರವಿಸು 
" * ಅಂಸಸ್ಪರ್ಶಲೋಭಿಯಾದ ಭುಜವ ಸೋ ಕಲೆಳಸುವ. 

Y ಚರಿತ್ರೆ ಯಲ್ಲಿ ಉಸ್ಮ್ಮಾನನು ಕತಲೂಖಾನನಿಗೆ ಮಗನೆಂದು ಹೇಳಿದೆ. 


ಐದನೆಯ ಪರಿಚ್ಛೇ ದ ೧೦೭ 


wa UU 
NS EL IS LE | NL LLL EL UL ALN RN HY 


ತಿದ್ದರು.  ಅತಏನವ, ಆ ದಿವಸ ಪ್ರಾತಃಕಾಲದಲ್ಲಿ ಅವನಪ್ಪಣೆಯ ಪುಕಾರ, 
ವಿಮಲೆಯ ಪ್ರಾರ್ಥನಾನುಸಾರವಾಗಿ, ಅವಳು ತನ್ನ ಸ್ವಾಮಿಯ ಚರಮದರ್ಶನ 
ವನ್ನು ಮಾಡಲವಕಾಶವುಂಟಾಯಿತು, 

ವಿಮಲೆಯು, ವೈಧವ್ಯವು ಪ್ರಾಷ್ಕವಾದ ಎರಡು ದಿನಗಳಾದ ಬಳಿಕ, ತನ್ನ 
ಲ್ಲುಳಿದಿದ್ದ ಆಧರಣಾದಿಗಳನ್ನು ತನಗೆ ಸೇವಕಳಾಗಿ ನೇವಿ ಸಲ್ಪಟ್ಟಿದ್ದ ದಾಸಿಯ 
ಕೈಯಲ್ಲಿ ಕೊಟ್ಟಳು. ದಾಸಿಯು, ಏನಾಚ್ಲೆಯೆಂದು ಕೇಳಿದಳು. 

ಎಿಮಲೆಯು, "ನೀನು ವೆ.ನ್ನೆದಿನ ಹೋಗಿದ್ದಹಾಗೆ, ಪುನಃ ಉಸ್ಮಾನನ 
ಬಳಿಗೆ ಹೋಗಿ, ಅವನನ್ನು ಮತ್ತೊಂದಾವರ್ತಿ ನೋಡಲಿಷ್ಟವುಳ್ಳವಳಾಗಿದ್ದೇ 
ನೆಂದೂ, ಪುನಃ ತೊಂದರೆಕೊಡುವುದಿಲ್ಲವೆಂದೂ ಹೇಳಿದೆನೆ೦ಂದು ಹೇಳು' ಎಂದಳು. 

ದಾಸಿಯು ಹೋಗಿ ಅದೇ ಪ್ರಕಾರ ಅವನಿಗೆ ಹೇಳಿದಳು. ಉಸ್ಕಾನನು, 
ಅಂತಃಪುರಕ್ಕೆ ತಾನು ಹೋಗಿಬರುವುದು ಇಬ್ಬರಿಗೂ ಅಸಾಯವಾದುದರಿಂದ 
ವಿಮಲೆಯೇ ತನ್ನ ಮನೆಗೆ ಒರಲು ಹೇಳಿಕಳುಹಿದನು. 

ದಾಸಿಯು ಒಂದದನ್ನು ಏಮಲೆಗೆ ತಿಳುಹಿದಳು. ವಿಮಲೆಯು ತಾನು 
ಹೋಗುವ ಬಗೆ ಹೇಗೆಂದು ಕೇಳಿದಳು. ಅದಕ್ಕೆ ದಾಸಿಯು, ಅವನದಕ್ಕುಪಾಯ 
ವನ್ನು ಮಾಡುವುದಾಗಿ ಹೇಳಿದನೆಂದಳು. 

ಸಾಯಂಕಾಲವಾದಬಳಿಕ ಅಯ ಸಯ ಪರಿಚಾರಿಕೆಯೊಬ್ಬಳು ಬಂದು ಅಂತಃ 
ಪುರದ ಪಹರೇದವನ ಸಂಗಡ ಮಾತನಾಡಿ, ನಿಮಲೆಯನ್ನು ಸಂಗಡ ಕರೆದು 
ಕೊಂಡುಹೋಗಿ ಉಸ್ಮಾನನ ಬಳಿ ಬಟ್ಟಳು. 

ಉಸ್ಮ್ಮಾನನು ಏಿಮಲೆಯನ್ನು ಕುರಿತು, " ನಿನಗೆ ಸಲುವಾಗಿ ಮತ್ತಾವ 
ಉಪಕಾರವನ್ನು ಮಾಡಬಲ್ಲೆ ನು 1 ಹೇಳು ' ಎಂದನು. 

ವಿಮಲೆಯು, "ಮತ್ತಾವದೂ ಹೆಚ್ಚಿನ ಸಂಗತಿಯಲ್ಲ; ರಾಜಕುಮಾರ 
ಜಗತ್ತಿಂಹನು ಜೀವದಿಂದಿದ್ದಾನೆಯೆ ?' ಎಂದು ಕೇಳಿದಳು, 

ಉಸ್ಮಾನ್‌ಖಾನ್‌--ಜೀವದಿಂದಿದ್ದಾನೆ. 

ಏವುಲೆ--ಸೃತಂತ್ರನಾಗಿದ್ದಾನೋ ? ಅಥವಾ ಸೆರೆಯಲ್ಲಿದ್ದಾನೋ? 

ಉಸ್ಮಾನ್‌--ಸೆರೆಯಲ್ಲಿಯೇ ಇದ್ದಾನೆ, ಆದರೆ ಕೇವಲ ಕಾರಾಗಾರ 
ವಾಸವಲ್ಲ, ಮೈಯಲ್ಲಾ ಅಸ್ಪಾಘಾತವಾಗಿ ಅದರ ವೇದನೆಯಿಂದ ಶಯ್ಯಾಗತ 
ನಾಗಿದ್ದಾನೆ. 

ವಿಮಲೆಈ ಅಭಾಗಿನಿಯ ಸಂಪರ್ಕಮಾತ್ರದಿಂದ ಅವನಿಗೂ ಅಮಂಗಳ 
ವ್ರಂಟಾಯಿತು. ಅವನು ನಿಜವಾಗಿ ದೇವಲೋಕದ ಮನುಷ್ಯನು; ರಾಜ 
ಕುಮಾರನು ಪ್ರನರ್ಜೀವಿತನಾಗಿ ಆರೋಗ್ಯಲಾಭವನ್ನು ಹೊಂದಿದರೆ, ಈ ಪತ್ರ, 
ವನ್ನ ವನಿಗೆ ಕೂಡಬೇಕು. ಅದುವರೆಗದ) ನ್ನಲ್ಲಿರಲಿ; ಇದೆನ್ನ ಪ್ರಾರ್ಥನೆ 
ಎಂದೊಂದು ಕಾಗದವನ್ನು ಕೊಟ ಳು. 


೧೨೮ ದುರ್ಗೇಶನಂದಿನಿ 


ಉಸ್ಮಾನನು ಕಾಗದವನ್ನು ಹಿಂದಕ್ಕೆ ಕೊಟ್ಟು, "ಆದೆನಗನುಚಿತವಾದ 
ಕಾರ್ಯವು;  ರಾಜಕುಮಾರನಾವ ಅವಸ್ಟೆಯಲ್ಲಿದ್ದರೂ ಬಂದಿಯ ತಲೇ ಗಣ್ಣ 


ವಾಗಿರುವನು. ಬಂದಿಗಳಿಗೆ ಕೊಡುವ ಕಾಗದವ ರತ್ರಗಳನ್ನು ನಾನೋದಿನೋಡದೆ 
ತಲ್ಪಿಸಕೂಡದು ; ಆದಲ್ಲದೆ ನಮ್ಮ ಪ್ರಭುವಿನ ಅಪ್ಪಣೆಗದು ವಿರುದ್ಧವಾದ ಕೆಲಸ 
ಮಾಗದ ಬರಳು ' 

ವಿಮಲೆ--ಈ ಕಾಗದದಲ್ಲಿ ನಿಮಗನಿಷ ಎಸಂಪಾದಕಮಾದಾವ ಸಂಗತಿಯೂ 
ಇಲ್ಲವಾದಕಾರಣ, ಮಾಡಕೂಡದಾದ ಕೆಲಸವ್ಲ; ನಿನಗೆ ಪ್ರಭುವಿನ ಆಬ್ದೆ 
ಯೆಂದರೇನು? ನೀನೇ ಪ್ರಭು. 

ಉಸ್ಪ್ರಾನ್‌--ಬೇರೆ ಸಂಗತಿಗಳಲ್ಲೊಮ್ಮೋರ್ಮೆ ನನ್ನ ಪಿಠೃವ್ಯನ ಅಪ್ಪಣೆಗೆ 
ವಿರುದ್ದವಾಗಿ ನಡೆಯೆಒಲ್ಲೆ ನಾದರೂ ಇಂತೆಹ ವಿಚಾರದಲ್ಲದಾಗಲಾರದು. ನೀನೀ 


ಕಾಗದದಲ್ಲಿ ವಿರೋಧವಾದ ಮಾತುಗಳಿಲ್ಲನೆಂದು ಹೇಳುವುದನ್ನು ನಾನಪನಂಬಿಕ 
ನಡು ವುದಿಲ್ಲ } ಚ ಟೀ ವಿಷಯದಲ್ಲಿ ನಿಯಮವನುಲ್ಲಂಖಸಿ ನಡಮಯೂರಾಕೆನೂ ಹ 


ಇನ್ಫಿ ೦ದೀ ಕಾರ್ಯವಾಗುತೆಕ್ಕುದಲ್ಲ. 

ವಿಮಲ ಕ್ಬುಣ್ಣಳಾಗಿ, "ಹಾಗಿದ ರೆ, ನೀನದನೊ ೀದಿನೋಡಿ ಕೊಡ 
ಒಹುದು ' ಎಂದಳು. 

ಉಸ್ಮ್ಮಾನನು ಕಾಗದವನ್ನು ತೆಗೆದುಕೊಂಡೋದಲಾರಂಭಿಸಿದನು. 





+ 


ಆರನೆಯ ಪರಿಚ್ಛೇದ 


ನಿಮಲೆಯ ಪತ್ರ 


4 
ಗ್‌ ನಾನಾವಾಗಲಾದರೂ ಒಂದುದಿನ ನನ್ನ ಪರಿಯ 
ವನ್ನು ತಿಳಿಸುವೆನೆಂದು ಹೇಳಿದ್ದೆ ನಷ್ಟೆ; ಅದಕ್ಕೀಗ ಸಮಯವು 


ಸಂಪಾ)ಪ್ಠವಾಗಿದೆ. 
ನಮ, ತಿಲೋತ್ಕಮೆಯು ಅಂಬರ ಸಿಂಹಾಸನಾರೂಢಳಾದ ಬಳಿಕ ನನ್ನ 
ಲು 
ಪರಿಚಯವನ್ನು ಸಮಗ್ರಷಾಗಿ ತಿಳಿಸಬೇಕೆಂದಾಶೆಯುಳ್ಳವಳಾಗಿದ್ದೆ ಸು. ಆದರಾ 


ಆಶೆಯು ನಿರ್ಮೂಲವಾಗಿ ಹೋಯಿತು. ಸ್ವಲ್ಪ ದಿವಸಗಳಲ್ಲಿ ಪೃಥಿವಿಯಲ್ಲಿ 
ಲೋತ್ತಮೆಯೆಂಬುವಳೂ ವಿಮಲೆಯೆಂಬುವಳೂ ಇರಲಿಲ್ಲವೆಂದು. ನಿನಗೆ 


ಶ್‌ 


ಸುದ್ದಿಯು ಮುಟ್ಟಿ )ವುದೆಂದು ತಿಳಿಯುತ್ತೇವೆ. ಈಗಾಗಲೇ ನಮ್ಮ ಪರವನಾಯು 
ಜಯವ ಫೂಕ್ಸಿನಿಬಂದಿೆ. 

ಆದುದರಿಂದೀ ಪತ್ರವನ್ನಿ ಗಲೇ ಬರೆಯಬೇಕಾಯಿತು. ನಾನು ಮಹಾ 
ಪಾಸೀಯಸೀ, ಬಹುವಿಧವಾದ ಅಕರ್ಮೆಗಳನ್ನ್ನಾ ಚರಿಸಿದೇನೆ. ನನಗೆ ಲೋಕಾಂ 


ಪಾನ 
ತರ ಪಾ)ಹಿ.ಯಾದರೆ ಜನರೆನ್ನನ ped ನನ್ನ ವಿಷಾರಕಷಾಗ ವನ ಕಡು 
)) pd “ಳು ಆ ಡೆ 


(69 


4 


ಆರನೆಯ ಪರಿಚೆ ಸ ೧೭೯ 


ಅಗೌರವದ ಮಾತುಗಳನ್ನಾ ಡುವರೋ, ಹೆ ಮ ಧನ ನಾ ದುನ್‌ 
ದಿಂದುಂಟಾಗುವ ಕಳೆಂಕದಿಂದೆನನ್ನಾವ ಒಂಧುವಾದನನು ದೂರಮಾಡಬಲ್ಲನು? 
ಅಂತಹ ಸುಹೃತ್ಯನಾವನಾದರೂ ಇದ್ದಾನೆಯೆ? ಇದ್ದಾ ನೆ. ಅದರವನು ಸ್ವಲ್ಪ 


ನಗಳಲ್ಲೀ ಲೋಕಾಲಯವನ್ನು ಬಿಟ್ಟು ತಪಸ್ಸುಮಾಡಲರಣ್ಯಕ್ತೆ ಹೊರಟು 
ಹೋಗುವನು. ಅಭಿರಾಖುಸ್ಟಾ ಬಳಿದ ದಾಸಿಯಾದೆನ್ನ ಕಾರ್ಯೋದ್ದಾರ 


ವಾಗದು. ಹೇ ರಾಜಕುಮಾರ! ನಾನೊಂದುದಿನವಾದರೂ ನಿನ್ನು ಆತ್ಮೀಯ 
ಜನರಲ್ಲ ಗಣ್ಯಳಾಗುವೆನೆ೦ದು ನಂಬದ್ದೆನು, ಭವಿ ಸಗರ 'ಏಿನ್ನವಾಪರಣಿ 
ಆತ್ಮೀಯನಾಗಿ ಆಚರಿಸುವೆಯೆಂದು ನಂಬಿದ್ದೆ ನು. ಈಗಾ ಮಾತನಾರನು 


ರ್ನ 
ಕುರಿತು ಹೇಳುತ್ತೇನೆ? ನಮ್ಮಂತಹ ಹತಭಾಗಿಸಿಯರ ಮಂದಭಾಗ್ಯವು ಎಷ್ಟಂ೦ದು 


ಳಿ) 
ಹೇಳಿದರ 0 ತೀರದು. ನಿಖಾ ಮಂಡಭಾಗ್ಗ ವು ಆಗ್ನಿ ಕಿಖೆಯ ತಂ ಸಖಾ ಸಾಪದಲ್ಲಿ ಇದ್ದ 


ಬ೦ಧ.ವಿಗೂ ಸ್ಪರ್ಶ ಮಾಡಿದೆ. ವಿಮಲೆಯು ಬಟಿಕಿ*ಯಾಗಿದ್ದಳೆಂತಲೂ, 
ದಾಸಿಯ ವೇಷದಲ್ಲಿ ವೇಶ್ಯೆಯಾಗಿದ್ದಳೆ೦ತಲೂ ಜನರು ನಾನಾವಿಧವಾಗಿ ಹೇಳುವ 


ಇ 


ರಾದರೆ, ಅವಳು ನೀಚಚಾತಿ ಸಂಭೂತಳಾದರೂ, ಅವಳು ಮಂದಭಾಗಿಸಿಯಾದರೂ, 


ಅವಳು ದುಶ್ಕಾಸಿತವಾದ ರಸನಾದೋಷದಿಂದ ಶತಾಪರಾಧಗಳನ್ನು ಸಹಡಿದರ 


ಛಳಾದರೂ, ವೇಶ್ಯೆಯಲ್ಲನೆಂತಲೂ, ಶುದ್ಧಳಾದ ಏಮಳೆಯೆಂತಲೂ ಹೇಳಬೇಕು. 
ಮೊನ್ನೆ ಸ್ವರ್ಗಸ್ನರಾಗಿರುವವರು ವಿಮಲೆಯ ಅದೃಷ್ಟ ಪುಸಾದದಿಂದವಳನ್ನು 
ಯಥಾಶಾಸ್ತ್ಯವಿಧಿಯಾಗಿ ಪಾಣಿಗ್ರುಹಣಮಾಡಿಕೊಂಡವರು. ಅವರೊಂದು ದಿನ 
ಮಾದಕ ಮಲಿ] ಶುದ್ದ ಚರಿಕಿಯ ಎಷಯದಲ್ಲನುವಾನಪ ಡಲಿಲ್ಲ. ಅವ್ರ 
ಳಾವಾಗಲೂ ತನ್ನ ಪತಿಯಲ್ಲ' ವಶ್ರಾಸಘಾತುಕಿಯಾಲ್ಲ 

ಇದುವರೆಗಡನ್ನಾ ರೂ ಅರಿಯರು. ಈಗ ಹೇಳಿದರಾರು ನಂಬುವರು? 
ಪಾಣಿಗೃಹೀತಳಾದ ಪತ್ನಿಯಾಗಿದ್ದರೂ ಆವ ಕಾರಣದಿಂದ ದಾಸಿಯಹಾಗಾ 


ಚರಿಸುತಿದ್ದೆನೋ ಅದನ್ನು ಕುರಿತು ಏಬ್ಞ್ಯಾಸಿಸುವೆನು, ಲಾಲಿಸು 


ವಿ 


ವ.೦ದಾರಣದುರ್ಗಕ್ಕೆ ಸವಿಸಾಪವಾದೊಂದು. ಗ್ರಾಮದಲ್ಲಿ ಶ 
ಭಟ್ಟಾಚಾರ್ಯನಂಬೊಬ್ಬ ಬ್ರಾಹ್ಮಣನು ವಾಸವಾಗಿದ್ದನು. ಶಶಿಕೆ 
ಸಂಸನ್ಮನಾದೊಬ್ಬ ಬ್ರಾಹ್ಮಣನ ಸುಮಾರನಾಗಿದ್ದನು. ಯೌವನಕಾಲದಲ್ಲಿ 
ಯಧಾಯೋಗ್ಯವಾಗಿ ವಿದ್ಯಾಧ್ಯಯ ನವನ್ನು ಮಾಡಿದ್ದನು. ಆದರೆ ಅಧ್ಯಯನ 


ದಿಂದ ಸ್ಪಜ್ನಾವ ದೋಷವು 'ದೂರವಾಗದು. ಒಗದೀಶ್ರ ರನ ಆಸುಗ್ರಹದಿಂದ 
ಶಶಿಶೇತಿರನು ತ ಗುಣಸಂಸನ್ಸ ನಾಗಿದ್ದರೂ, ಒ೦ದು ದೋಸದಿಂದವನು ಸುತ್ತು 


ಬ 
ಲ 
ಟ್ಟೆ 


ಮು pe 


ನಾಗಿರಲಿಲ್ಲ ಆ ದೋಷವು ಯೌ ಗ್‌ ಪಾಗಲ್ಬ ೧ದಿಂದು ೦ಬಾದ ಪ್ರಬಲ ದೋಷ 
ವಾಗಿದ್ದಿತು. 
ಮೆಂದಾರಣದುರ್ಗದಲ್ಲಿ ಒಯಥರಸಿಂಪನ ಒಬ್ಬನುಡರನ ವಂಶದಲ್ಲಿ ಪತಿ 


¥ ಬಿಟಿಕಿಎಸೈೈೆಂಚಾ ಚುರಿಬಿ, ಅಸಿ. 
“೬ 


ಇರ ಒಬಿ ಲಗ ~ ಹ "ಇ ಎಬ ಬು 


೧೧೦ ದುರ್ಗೇ ಶನಂದಿನಿ 


ಹೋ ಬ (ಇಡ ಇ uu ಆರೂ ರ್ಟ ರ್ಜ ತರಾ 


ಏಿರಹಿಣಿಯಾದೊಬ್ಬ ರಮಣಿಯಿದ್ದಳು. ಅವಳು ಅಲೌಕಿಕ ಸುಂದರಿಯಾಗಿದ್ದಳು. 
ಅವಳ ಪತಿಯು ರಾಜನ ಸೇನೆಯಲ್ಲಿ ಸೈನಿಕನಾಗಿದ್ದಕಾರಣ ಬಹುದಿನ ದೇಶತ್ಕಾಗಿ 
ಯಾಗಿರಬೇಕಾಗಿಬಂದಿತು. ಆ ಸುಂದರಿಯು ಶಶಿಶೇಖರನ ಕಣ್ಣಿಗೆ ಬಿದ್ದು, ಅಲ್ಬ 
ಕಾಲದಲ್ಲಿಯೇ ಪತಿವಿರಹಿತಳಾಗಿದ್ದವಳಿಗೆ ಗರ್ಭಸಂಚಾರವಾಯಿತು. 

ಅಗ್ನಿಯೂ ಪಾಪವೂ ಬಹುದಿನ ಗೋಪ್ಯವಾಗಿರುವುದಿಲ್ಲ. ಶತಿಶೇಖರನ 
ದುಷ್ಕ್ಯತಿಯು ಅವನ ತಂದೆಯ ಕಿವಿಗೆ ಬಿದ್ದಿತು. ಪುತ್ರಕೃತ ಪರಕುಲ ಕಳಂಕ 

ನ್ನು ಹೋಗಲಾಡಿಸುವ ನಿಮಿತ್ತವಾಗಿ ಶತಿಶೇಖರನ ತಂದೆಯು ಕಾಗದವನ್ನು 

ಬರೆದು ಗರ್ಭವತಿಯ ಸ್ವಾಮಿಯನ್ನೊಡನೆ ಮನೆಗೆ ಕರೆಯಿಸಿದನಲ್ಲದೆ ಅಪರಾಧಿ 
ಯಾಗಿದ್ದ ಪುತ್ರನನ್ನು ಬಹುವಿಧವಾಗಿ ಭರ್ತ್ಸೃನೆಮಾಡಿದನು. ಶಶಿಶೇಖರನು ಕಳಂ 
4ತನಾಗಿ ದೇಶತ್ಕಾಗಿಯಾಗಿ ಹೊರಟುಹೋದನು. 

ಶಶಿಶೇಖರನು ಪಿತೃಗೃಹವನ್ನು ಬಿಟ್ಟು ಕಾಶಿಗೆ ಹೋಗಿ, ಅಲ್ಲಿ ಮಹಾಕವಿ 
ದಂಡಿಯ ಖ್ಯಾತಿಯನ್ನು ಕೇಳಿ ಅವನಲ್ಲಿ ಅಧ್ಯಯನಾರಂಭವನ್ನು ಮಾಡಿದನು. 
ಅವನ ಬುದ್ಧಿಯು ಅತಿತೀ ಕ್ಸ ವಾಡು ದಾದಕಾರಣ ದರ್ಶನಾದಿ ಅನೇಕ ಶಾಸ್ತ್ರಗಳಲ್ಲಿ 
ಪಾಂಡಿತ್ಯವನ್ನು ಸಂಪಾದಿಸಿದನು ; ಜ್ಯೋತಿಷ್ಯದಲ್ಲಿ ಅದ್ವಿತೀಯ ಮಹೋಪಾ 
ಧ್ಯಾಯನಾದನು. ಅಧ್ಯಾಹುಕನು ಬಹಳ ಸಂತೋಷಪಟ್ಟು ಚನ್ನಾಗಿ ವಿದ್ಧವನ್ನು 
ಹೇಳುತ್ತಿದ್ದನು. 

ಶತಿಶೇಬರನು ಕಾಶಿಯಲ್ಲೊಬ್ಲ ಶೂದ್ರಳ ಮನೆಯ ಬಳಿ ಮಾಸಮಾಡು 
ತಿದ್ದನು, ಶೂದ್ರಳಿಗೆ ನವಯುವತಿಯಾದ ಕನ್ಗೆಯೊಬ್ಬಳಿದ್ದಳು. ಅವಳು ಬ್ರಾಹ್ಮಣ 
ನಲ್ಲಿ ಭಕ್ತಿಪ್ರಯುಕ್ಕವಾಗಿ ಆಹಾರಕ್ಕೆ ಬೇಕಾದ ಉಪಸಾಮಗಿ)ಗಳನ್ನು ಸಿದ್ಧ 
ಮಾಡಿಕೊಡುತ್ತಾ ಅವನ ಗೃಹಕಾರ್ಯಗಳನ್ನು ಮಾಡಿಕೊಡುತಿದ್ದಳು. ಮಾತಾ 
ಪಿತೃಗಳ ದುಷ್ಟ್ರೃತಿಗಳನ್ನು ಮರೆಮಾಡತಕ್ಕುದು ಮಕ್ಕಳಿಗೆ ಕರ್ತವ್ಯವಾದುದು. 
ಆಧಿಕ ಹೇಳಲೇಕೆ? ಶಶಿಶೇಬರನ ಔರಸಳಾಗಿ ಶೂದ್ರಕನ್ಯೆಯ ಗರ್ಭದಲ್ಲೀ ಅಭಾಗಿ 
ನಿಯು ಒನ್ಮಗ್ರಹಣಮಾಡಿದಳು. 

ಅದನ್ನು ಕೇಳಿ, ಅಧ್ಯಾಪಕನಾದ ದ೦ಡಿಯು ಶಿಷ್ಯನನ್ನು ಕುರಿತು, "ಶಿಷ್ಠ! 
ನಾನು ದುಷ್ಕರ್ಮಾಚಾರಿಗಳಿಗೆ ಪಾಠವನ್ನು ಹೇಳುವುದಿಲ್ಲ; ನೀನಿನ್ನು ಕಾಶೀ 
ಧಾಮದಲ್ಲಿ ಮುಖತೋರಿಸಬೇಡ' ಎಂದು ಹೇಳಿದನು. 

ಶಶಿಶೇಖರನು ಲಜ್ಜಿತನಾಗಿ ಕಾಶಿಯಿಂದ ಹೊರಟುಹೋದನು. 

ನನ್ನ ಮಾತಾಮಹಿಯು ಮಗಳನ್ನು ದುಶ್ಚಾರಿಣಿಯೆಂದು ಮನೆಯಿ.೦ದಟ್ಟಿ 
ಬಿಟ್ಟಳು. ದು8ಖಭಾಗಿನಿಯಾದೆನ್ನ ಮಾತೆಯೆನ್ನೊ ಡನೆ ಒಂದು ಕುಟೇರದಲ್ಲಿರು 
ತಿದ್ದಳು. ನಿತ್ಯವೂ ಕಾಯಕ ಪರಿಶ್ರಮದಿಂದ ಜೀವನ ನಿರ್ಮ್ವಾಹಮಾಡುತಿದ್ದಳು. 
ಆ ದುಃಖಿನಿಯನ್ನಾರೂ ಕೇಳುತ್ತಿರಲಿಲ್ಲ. ನನ್ನ ಜನಕನ ಸಮಾಚಾರವೂ ತಿಳಿಯ 
ಲಿಲ್ಲ. ಕೇಲವು ವರ್ಷಗಳಾದ ಬಳಿಕ ಶೀತಕಾಲದಲ್ಲೊಬ್ಬ ಧನಾಡ್ಲ್ಯನಾದ ಪಠಾನನು 


ಆರನೆಯ ಪರಿ ತ ದ ೧೧೧ 


ಹ ಇರ ್ಸಟ್ಬ್ಬ ಸ್‌ ಬಬೆಬೊ.್‌. ಧದ ಎಟಿ ಬೊ ಬಾ ಸಚ ರಾಜಾ ಸಜಜ ಜ್‌ 


ವಂಗದೇಶದಿಂದ ಇ ಜಾ ಜನ! ದಿಲ್ಲಿಗೆ. ಚು) ದ್ಹನ ಕಾಶೀಗವನು 
ಬಂದಾಗ ರಾತಿ) ಬಹಳ ಹೊತ್ತಾಗಿದ್ದುದರಿಂದ ಅವನಿಸುರುತೊಳ್ಳ ಲಾರೂ ಸ್ಥಳ 
ವನ್ನು ಕೊಡದೆ ಹೋದರು. ಪಠಾನನು ಸಂಗಡ ಹೆಂಡತಿಯನ್ನು ಒಬ್ಬ by 
ಕುಮಾರನನ್ನೂ ತರೆತಂದಿದ್ದನು. ಹುಡುಗನ ತಾಯಿಯು ನಮ್ಮ ಕುಟೇರಕ್ಕೆ 
ಬ೦ದು ಕುಟೀರದಲ್ಲಿ ರಾತ್ರಿ ಉಳಿದಿದ್ದು ಹೋಗಲೆನ್ನ ತಾಯಿಯ ಅಪ್ಪಣೆಯನ್ನು 
ಬೇಡಿ, ಆ ದೊಡ್ಡ ನಗರದಲ್ಲುಳಿಯಲು ಸ್ಥಳವನ್ನು ಹೊಡದ ಹಿಂದೂಗಳಷ್ಟೊಂದು 
ಕಠಿಣಹೃದಯರೆಂದೂ, ಶೀತದಲ್ಲಿ ಚಃ ನ್ನ್ನ ತಟ್ಟಿ ಕೆೊಂಡೆಲ್ಲಿಗೆ ಹೋಗಲೆಂದೂ, 
ರಾತ್ರಿ ಉಳಿದಿದ್ದು ಬೆಳಿಗ್ಗೆ ಹೋಗುವವರಾಗಿದ್ದ ನ ದಯಮಾಡಿ ಸ್ವಲ್ಪ ಸೃಳ 
ಕೊಟ್ಟಿರ, ಅದರಿಂದುಪಕ್ಕ ತರಾಗಿ ಹೋಗುವಾಗ ಬಹುಮಾನವನ್ನು ಡುವ 
ದಾಗಿಯೂ ಹೇಳಿದಳು. ವಸ್ತುತಃ, ಪಠಾನನು ಅವಸರ ನಿಮಿತ್ತವಾಗಿ ದಿಲ್ಲಿಗೆ 
ಹೋಗು ತಿದ್ದನಾದುದರಿಂದ ಪರಿಜನರಾರೂ ಇಲ್ಲದೆ ಒಬ್ಬ ಭ್ರೃತ್ಯನನ್ನು ಮಾತ್ರ 
ಕರತಂದಿದ್ದನು. ನಮ್ಮ ತಾಯಿಯು ದರಿದ್ರಳಾಗಿದ್ದರೂ ದಯಾರ್ದಹೃದಯ 
ವ್ರಳ್ಳವಳಾಗಿದ್ದಳು; ಧನಲೋಭದಿಂದಲೋ, ಬಾಲಕನ ಮೇಲಿನ ದಯೆ 
ಯುಂದಲೋ ಪರಾನನಿಗೆ ಚ _ಳವನೈು ಕೊಟ್ಟಳು. ಪಠಾನನು ಹೆಂಡತಿ 
ಮಗು ಸಮೇತನಾಗಿ ಕುಟೇರದೊಂದು ಭಾಗದಲ್ಲಿ ಮಲಗಿದ್ದ ನು. ಮತ್ತೊಂದು 
ಭಾಗದಲ್ಲಿ ನಾವು ತಾಯಿಮಗಳು ಮಲಗಿದ್ದೆವು. 

ಆ ಕಾಲದಲ್ಲಿ ಕಾಶಿಯುಲ್ಲಿ ಮಕ್ಕಳ ಕಳವು ಬಹಳವಾಗಿ ನಡೆಯುತಿದಿ ತು. 
ಆಗೆನಗಾರು ನರು ಷವಾದ ಕಾರಣ ವಿದ್ಧಮಾನೆಗಳೆನಗೆ ಚೆನ್ನಾಗಿ ನೆನಪಿಲ್ಲ. ನನ್ನ 
ತಾಯಿಯು ಹೇಳುತಿದ್ದುದನ್ನು ವಿಚ್ಚಾಪಿಸುತ್ತೇನೆ. 

ಅರ್ಧರಾತ್ರಿಯಲ್ಲಿ ಬೀಪವ್ರರಿಯ-ದ್ದಿತು. ಆಗ ಕಳ್ಳನೊಬ್ಬನು, ಕುಟೀರದ 
ಗೋಡಿಯಲ್ಲಿ ಕನ್ನವನ್ನುು ಕೂರಿದು ಹುಡುಗನನ್ನು ಅಪಹರಣಮಾಡಿಕೊಂಡು 
ಹೋಗುತಿದ್ದನು. ನಾನು ಎಚ್ಚರವಾಗಿದ್ದವಳದನ್ನು ಕಂಡು ಘಟ್ಟಿ ಯಾಗಿ ಕೂಗಿ 
ತಂದೆನು ಸೆ ನ್ನಾ ಗದ್ದಲದಿಂದೆಲ್ಲರಿಗೂ ಎಚ್ಚರವಾಯಿತು. 

ಪಠಾನನ ಹೆಂಡತಿಯ ಮಗ್ಗುಲಲ್ಲಿ ಮಗುವಿಲ್ಲದುದನ್ನು ಕಂಡು ಘಟ್ಟಿ 
ಯಾಗಿ ಆರ್ಶನಾದವನ್ನು ಮಾಡತೊಡಗಿದಳು. ಕಳ್ಳನಾಗ ಕನ್ನದಿಂದ ಹೊರಬಿದ್ದು 
ಹೊರಟು ಮುಂದುವರಿದು ಹೋಗುತಿದ್ದ ನಾದಕಾರಣ ಪಠಾನನೆದ್ದು ಹೊರಗೆ 
ಹೋದೊಡನೆ ಫ್ಸಗೆ ಸಿಕ್ಕುಬಿದ್ದನು. ಪಠಾನನಾ ಕಳ್ಳನನ್ನು ಹಿಡಿತಂದು ಮಗು 
ವನ್ನು ಬಿಡಿಸಿಕೊಂಡು ಬಳಿಕವನು ಬಹಳ ಹೇಳಿಕೊಳ್ಳಲವನೊಂದು ಕಿವಿಯನ್ನು 
ಮಾತ್ರ ಛೇದಿಸಿ ಬಿಟ್ಟುಬಿಟ್ಟಿನು.'' 

ಉಸ್ಮ್ಮಾನನು ಕಾಗದವನ್ನ ದುವರೆಗೆ ಓದಿ ಸ್ವಲ್ಪವೇನೋ ಜ್ಞ್ಯಾಪಿಸಿಕೂಂಡಂ 
ತಿದ್ದು ಬಳಿಕ ವಿಮಲೆಯನ್ನು ಕುರಿತು, "ನಿನಗೆ ಬೇರೆ ಆವದೂ ಹೆಸರಿರಲಿಲ್ಲವೇ?' 
ಎಂದು ಕೇಳಿದನು. 


we (10 ಇಂ 


೧೧೨ ದುರ್ಗೇಶರಂದಿನಿ 


ವಮಲೆಯು, "ಇದ್ದಿತು, ಆದರದು ಮುುಸಲ್ಮಾನಿ ಹೆಸ ರಾಗಿದು ದರಿಂದೆನ್ನ 
ತಂದೆಯದನು, ಬದಲಾಯಿಸಿ ವಿಷುಲೆಯೆಂದು ಹೆಸರಿಟ್ಟಿ ಫ್‌ ಎಂದಳು. 
ಉಸಕ್ಳ ವಿನು ಆ Fl ಮೆಹರು ಎಂದಿದ್ದಿತೆ?” ಎಂದನು. 


ಸಿರು ಸಿ ಶಾ "ನೀನದನ್ನು ಹೇಗೆ ಬಲ್ಲೆ ?' ಬಂದಿ 
೬ 


RS 


ಉಸ್ಮ್ಮಾನನು, "ನಾನಾ ಅಪ ಹೃತನಾ!ಸಿದ್ದ ಹುಡುಗನು, ಎಂದು ಹೇಳಿದನು. 
ವಿಮಲೆಯು ಕೇಳಿ ಅತ್ಯಾಶ್ಚರ್ಯಪಟ್ಟಿಳು.  ಉಸ್ಟ್ಕಾನನು ಪುನಃ ಕಾಗದ 
ವನ್ನು ಓದತೊಡಗಿದನು. 

"ಮರುದಿನ ಪ್ರಾತ8ಕಾಲದಲ್ಲಿ ಪಠಾನನು ಎದ್ದು ನನ್ನ ತಾಯಿಯಿಂದ 
ಬೀಳ್ಳೂ ಳು ವಾಗ, "ನಿನ್ನ ಹಗಲ ಮ ತಕ್ಕ ಪುತ್ಯುಪಕಾರ 
ವಸಿ ಗ ವಾಡಲಸಾ ಸ್ಸ; ನಿನಗೇನಾದರೂ ಅಷ್ಟ ಎದ್ದರೆ ಹೇಳು, ನಾನು ದಿಕ್ಕಿಗೆ 
ಗಿ ಅಲ್ಲಿಂದ ಬೇಕಾದು ನ್ನ್ನ ಕಳುಹ.ನೆನು, ದ್ರ ವ ಬೇಕಾ ದರದನ್ನೂ ಕೊಡು 
ನಿ ರದು ಹೇಳಿದ; 

) ತಾಯಿ ದ್ರವ್ಯದಿಂದೆನ ಪುಯೋಜನನಿಲ್ಲ ಸಂತ ಸರಿಶುಪ.ದಿಂದ 
ಸ್ವಚ್ಛ 2? ಕಾಲಿಯಾ ಪನೆಯನ್ನು ಮಾಡುತ್ತೇನೆ, ಆದರ ಬಾದಷಕುನಳ್ಳಿ ನಿನ್ನ 


[> 


ಮಾತು ಸಡೆಯುವದಾಗಿದ್ದರೆ-- 
ಅಸ್ಟರೊಳಗೆ ಪರಾನನು, "ರಾಜಧಾಸಿಯಲ್ಲೆನಗೆ ಹೆಚ್ಚು ಅಧಿಕಾರವುಂಟು, 
ಏನು BRE ವಮಾಡಬಲ್ಲೆನು' ಎಂದನು. 


ನನ್ನ ತಾಯಿ--ಹಾಗಾದರೆ, ಈ ಹುಡುಗಿಯ ತಂದೆಯಿರ.ವ ಸ್ಪಳನನ್ಸು 
ಅನುಸಂಧಾನಮಾಡಿ ಸಮಾಚಾರವನು ಕೊಡಬೇಕು. 


ಟೆ 


ಪಠಾನನು ವಾಗ ಸಾಟಿ ಜಸ ಔಚ ಹೂರಟ ಹೋಗು 
ಮಾಗೆನ್ನ ತಾಯಿಗೆ ಸ ಲ್ಪ ಹ ಕೂಡಲು ಒಂರನು. ನಸ್ಕ SI eeu 


ಮ್ಲ 
ಅದನ್ನು ತೆಗೆದು ಫೊಳ ಲಿಲ್ಲ. ಪರಾನನು ಹೋಗಿ ನನ್ನ ತಂದೆಯನ್ನು ಆನುಸ೦ಂಧಾನ 
ಆ ಕಗ 1 1 ನ್ಟ ನಿಯಖುನಿದನು.  ಆದರಾವುದೂ ಗೊತ್ತಾಗದೆ 


ಹದಿನಾಲ್ಕು ವರುಷಗಳು ಕಳೆದುಹೋದವು. 
ಅಸ೦ತರ ದೈವಾನ. ಗ್ರಹದಿಂದ ರಾಜಪುರ ಷರು ನನ್ನ ತುದೆಯಿದ್ದ ಸ್ಮಳ 
ಎಳು 


ವಸ್ತು ಗೊತ್ತುಮಾಡಿ, ಮೊದಲು ಸ್ರಚಾರವಾ!ದ ರಾಬಾಬ್ಯ್ಯಾನುಸಾರವಾಗಿ 


ತಾಯಿಗೆ ಹಾಗನೂ: ಓಿನಿಕತರು ಪಿ 


pt 


ನನ್ನ ) ಭಟ್ಟಾ ತಾಳ ತನ್ನ ನಾ 
ರನು ಬಡಲಾಯಿಸಿಕೊಂಡು, ESA ಹೆಸರನ್ಸಿ ಟಿ ಸ್ಟಕೂಂಡಿ 


ದನು. ಆಸಮಾಚಾರವು ಬಂದೊಡನೇ ನ ನನ್ನ ತಾಯಿಯು ಸ್ವರ್ಗಸ್ಟಯಾದಳು. 
[| Pp fy KY 


ಮಂತ್ರಪೂರ್ವಕವಲ್ಲದೆ ವಾಣಿಗ್ರಹಣವಮಾ ಡಿಕೊಳ್ಳಲ್ಪಡುವವರಿಗೆ ಸ್ವರ್ಗಾ 


ಲ) 


ಏಳನೆಯ ಪುರಿಚ್ಛಿ ನರ, ೧೧೩ 


ರೋಹಣದ ಅಧಿಕಾರವಿದ್ದರೆ ನನ್ನ ತಾಯಿಯೂ ಸ್ವರ್ಗಾರೋಹಣ ಮಾಡಿ 
ದ್ದಾಳೆ; ಅದಕ್ಕೆ ಸಂದೇಹವಿಲ್ಲ. 

ತಂದೆಯ ಸಮಾಚಾರವು ಬರುತ್ತಲೇ ಕಾಶಿಯಲ್ಲಿರಲೆನಗಿಷ್ಟವಾಗಲಿಲ್ಲ; 
ಇಹದಲ್ಲೆನ್ನ ಪಾಲಿಗೆ ಉಳಿದಿದ್ದವರು ನನ್ನ ತೆಂದೆಯೊಬ್ಬನಾಗಿದ್ದನು. ಅವನು 
ದಿಲ್ಲಿಯಲ್ಲಿರುತ್ತಾ ನಾನು ಕಾಶಿಯಲ್ಲಿರಲೇಕೆಂಬ ಚಿಂತೆಯು ಹುಟ್ಟಿ, ಏಕಾಕಿರಿ 
ಯಾಗಿ ಹಿತೃದರ್ಶನಾರ್ಥವಾಗಿ ಯಾತ್ರೆ ಹೊರಟಿನು. ನನ್ನ ತಂದೆಯು ನನ್ನನ್ನು 
ನೋಡಿ ಮೊದಲು ಸ್ವಲ್ಪು ರುಷ್ಟನಾದನು. ಆದರೆ ನಾನು ಬಹಳವಾಗಿ ರೋದನ 
ಮಾಡಿ ಹೇಳಿಕೊಂಡಿದ್ದ ರಮೇಲೆ ತನ್ನ wt ತನ್ನ ಬಳಿಯಲ್ಲಿರಬಹು 
ದೆಂದು ಅನುಮತಿಯನ್ನು ಕೊಟ್ಟು ಮೊದಲೆನಗಿದ್ದ "ಮೆಹರು' ಎಂಬ ಹೆಸ ರನ್ನು 
ಬದಲಾಯಿಸಿ ER "ಹೆಸರಿಟ್ಟಿನ ee ಸಿತ್ರಾಲಯದಲ್ಲಿದು. 
ಯಥಾವಿಧಿಯಾಗಿ ಪಿತೃಸೇವೆಯಲ್ಲಿದ್ದು ke ನು. ಸಾ ರ್ಥಸಿದ್ದಿ ) ಗೋಸ್ಕರ 
ವಾಗಲಿ ತಂದೆಯ ಪ್ರೀತಿಲಾಭಕ್ಕೋಸ್ವರವಾಗಲ ಚ ಪಿತೃಸೇವೆಯನ್ನು 
ಮಾಡಲ್ಲ; ಆ ವಿಶೃಸೇವೆಯಲ್ಲೆನಗೆ ಆಂತರಿಕವಾದ ಆನ೦ದವುಂಟಾಗಿದ್ದಿತು. 
ತಂದೆಯನ್ನು ಬಿಟ್ಟೆ ನಗಾರೂ ಇರಲಿಲ್ಲ. ಒಂದೊಂದುತಡವೆ ಪಿತೃ )ಸೇವೆಗಿಂತಲೂ 
ಇಹಸ ಸಾರದಲ್ಲಿ ಮತ್ತ್ಯಾವ ಸುಖವೂ ಇಲ್ಲವೆಂದು ತಿಳಿಯುತಿದೆ ನು. ತಂದೆಯು 
ನನ್ನ ಭಕಿ ಸಾಗೋಸ್ಟುರ ಮೆಚಿ $ ಯೋ ಅಥವಾ ಮನುಷ್ಯನಿಗೆ ಸ್ವಭಾವಸಿದ್ದವಾದ 
ಗುಣದಿಂದಲೋ ನನ್ನನ್ನು ಬಹಳ ಸ್ನೇಹದಿಂದ ನೋಡುತಿದ್ದನು. ಸ್ನೇಹವು 
ನ ಬಜ ನದಿಯಂತೆ ಕ್ಚಣೇಕ್ಸಣೇ ವೃದ್ಧಿಯನೈದುತ್ತದೆ. ನನ್ನ 
ಸುಖವಾಸರವು ಆ ವಧ್ಯಭೂಮುಯಲ್ಲಿ ಕಂದಿಹೋದಾಗ ನನ್ನ ತಂದೆಗೆನ್ನ ಮೇಲೆ 
ಎಷ್ಟೊಂದನಿರ್ವಚನೀಯವಾದ ಸ್ನೇಹವಿದ್ದಿತೆನ್ನುವುದು ಗೊತ್ತಾಯಿತು. 








ಉಳನೆಯ ಪ0ಚ್ಛೆ "ದ 
ನಿಮಲೆಯ ಪತ್ರ ಸಮಾಪ್ತ 


By ಟಟ 18 ಬ್ಬ ದರಿದ್ರಳಾದ ಟು ನನ್ನ ತಂದೆಗೆ 
ಗರ್ಭವತಿಯಾಗಿದ್ದ 4 ಹೇಳಿದ್ದೇನಷ್ಟೆ; ನನ್ನ ತಾಯಿಯ 

ಅದೃಷ್ಟದಲ್ಲಿ ಹೇಗಿದ್ದಿತೋ ಆ ದರಿದ್ರಳ ಅದೃಷ್ಟವೂ ಹಾಗೇವೇ ಆಯಿತು. ಅವಳ 
ಹೊಟ್ಟೆಯಲ್ಲಿಯೂ ಒಂದು ಕನ್ನೆಯು ಹುಟ್ಟಿದ ಸ್ವಲ್ಪಕಾಲದಲ್ಲಿಯೇ ಅವಳ 
ಪತಿಯು ಮೃತನಾಗಿ ಹೋದನು. ಅವಳನ್ನ ತಾಯಿಯಂತೆ ಸ್ಪಂತ ಪರಿಶ್ರಮದಿಂದ 
ಅರ್ಥೋಪಾರ್ಜನೆಯನ್ನು ಮಾಡಿಕೊಂಡು ಕನ್ಯೆಯನ್ನು ಪರಿಪಾಲನೆಮಾಡು 
ತಿದ್ದಳು. ವಿಧಾತೃವಿನ ಸೃಷ್ಟಿಕ್ರಮದಲ್ಲಿ ಆಕರವು ಇದ್ದಂತೆ ತದುಪಯುಕ್ತವಾದ 
ಸಾಮಗ್ರಿಯು ಹುಟ್ಟುವುದು ವಿಧಿಯಲ್ಲವು. ಪರ್ವತದ ಪಾಷಾಣದಲ್ಲಿಯೂ 


8 k 


೧೧೪ ಸತು ಜು 


ಹ 65 ~— ಜಾ KE wm ಜು ಡ್‌ mee ಐ ೧ ಯಜ 


JASE ಕುಸುಮಲತೆಯು ಹುಟು ವ್ರದುಂಟು. ಅಂಧಕಾರಮಯವಾದ 
ಖನಿಯಲ್ಲಿಯೂ ಉಜ್ವಲವಾದ ರತ್ನವು 0 ಆ ದರಿದ್ರಳ ಹೊಟ್ಟೆ 
Nd ಅದ್ಭುತ ಸುಂದರವಾದ ಕನ್ನಾರತ್ತವು ಹುಟ್ಟಿ ತು. ಆ ವಿತಂತುವಿನ 
ಕನ್ಯೆಯು ಚಂಸಚರುರ್ಗನಘಿ ಪ ಸಿದ್ದವಾದ ಬ ಸಿ) ಪರಿಗಣಿತ 

ಳಾದಳು. ಕಾಲಕ್ರಮದಲ್ಲಿ ಎಲ್ಲವೂ ಲಯವಾಗಿ ಹೋಗುತ್ತಿದೆ. ಕಾಲಕ್ರಮದಲ್ಲಿ 
ದರಿದೃಳಾದಾ ಏಧವೆಯ ಕಳೆಂಕವೂ ಲಯವಾಗಿ ಹೋಯಿತು. ಛ ದರಿದ್ರಳ 
ಕನ್ಯೆಯು ಚಾರಜಳೆಂಬುವುದನ್ನ ನೇಕರು ಮರೆತುಬಿಟ್ಟಿರು. ತೆಲವರಿಗದು 'ಗೊತ್ತಿರ 
ಲಿಲ್ಲ, ಅರಮನೆಯಲ್ಲದಾರಿಗೂ ತಿಳಿದಿರಲಿಲ್ಲ. ಅಧಿಕ ಹೇಳಲೇಕೆ? ಅದೇ ಸುಂದ 
ರಿಯು ತಿಲೋತ್ತಮೆಯನ್ನು ಗರ್ಭಧಾರಣೆ ಮಾಡಿದಳು. 

ತಿಲೋತ್ಕವೆಯು ಮಾತೃಗರ್ಭದಲ್ಲಿರುವಾಗಲೆನ್ನ ವಿವಾಹಕ್ಕೆ ಕಾರಣ 
ವಾದೊಂದು ಘಟಿನಾವಿಶೇಷವು ಸಂಭವಿಸಿತು; ಅದೇ ಸಮಯದಲ್ಲೊಂದುದಿನ 
ನನ್ನ ತಂದೆಯು ತನ್ನ ಅಳಿಯನನ್ನು ನಮ್ಮ ಆಶ್ರಮಕ್ಕೆ ಕರೆತಂದು, ಟಿ ತನ್ನ 
ತಿಷ್ಟನೆಂದು ನನ್ನೊ೦ದಿಗೆ ಹೇಳಿದನು. ಆದರೆ ನಾನು ನನ್ನ ಸ್ವರ್ಗೀಯ ಸ್ವಾವಿ 
ಯೊರದವನ ನಿಜವಾದ ಪರಿಚಯವನ್ನು ತಿಳಿದುಕೊಂಡೆನು. 

ನಾನವನನ್ನು ನೋಡಿದ ಮೊದಲ್ಲೊಂಡನ್ನ ಮನಸ್ಸು ನನ್ನದಾಗದೆ 
ಹೋಯಿತು. ಆತನು ಪ್ರತಿದಿನವೂ ನನ್ನ ತಂದೆಯ ಬಳಿಗೆ ಬಂದು ಬಹಳ 
ಹೊತ್ತಿದ್ದು, ಅನೇಕ ಸಮಾಚಾರಗಳನ್ನು ಹೇಳುವನು; ಕಥೆಗಳನ್ನು ಹೇಳುತ್ತಿರು 
ನ ನಾನದನ್ನೆಲ್ಲಾ ಕೇವಲ ಧರ್ಮೋಪದೇಶವೆಂದು ಕೇಳುತ್ತಿರುವೆನು. ಕಡೆಗೆ 
ನಾನವನಿಗೆ ಮನಸಾವಿಕೀತೆಯಾಗಿ ಹೋದೆನು. ಅವನೂ ನನ್ನ ನ್ನು ತಿರಸ್ಸೃರಿಸ 
ಅಲ್ಲ, ಪರಸ್ಪರ ಇಜ್ಲೂ ತೆಯಿಂದ ನಮ್ಮಿಬ್ಬ ದ್ರ” ಭನ ಗನ್ನ್ನಿಂದಾಗಿ ಮಾಡಿ 
ಕೊಂಡೆವು. ದ SE ಸ ನೂ ಏಕಾಂತವಾಗಿ 
ನೊಂದಿಗೆ ಮಾತನಾಡಿದನು. ಮೃದುಮಧುರವಾದಾ ಟಟ ನನ್ನ 
ಕಿವಿಯಲ್ಲಿ ಕೇಳುವಂತಿವೆ. 

ಆದರೆ ನಾನನ್ಟೊಂದು ಸುಲಭವಾಗಿ ಮನಸಾ ವೀರೇಂದ್ರಸಿಂಹನಿಗೆ 
ವಿಕ್ರೀತೆಖಾದರೂ ವಿವಾಹವಿಲ್ಲದೆ ನನ್ನನ್ನ ವನು ಪಡಯಲಾರನೆಂದು ಸಂಕಲ್ಪ 
ವತಾಡಿಕೆೊ೦ಡಿದ್ದೆನು. ಏಕೆಂದರೆ, ಒಮ್ಮೋರ್ಮೆ ನನ್ನ ತಾಯಿಯ ಅವಸ್ಸೆ ಯು 
ನನ್ನ ನೆನನಿಗ ಬರುತ್ತಿದ್ದಿತು. ನನ್ನ ತಂದೆಯೂ ಈ ವೃತ್ತ, ೦ತವನೆಲ್ಲಾ ತಿಳಿದು 
ಕೊಂಡನು, ಒಂದಾನೊಂದು ದಿನ ವೀರೇಂದ್ರಸಿಂಹನಿಗೂ ನನ್ನ ತಂದೆಗೂ ಕೆಲವು 
ಪ್ರಶ್ತೋತ್ಕರಗಳು ನಡೆದವು. ನಾನವನ್ನು ಮರೆಯಲ್ಲಿದ್ದು ಕೇಳುತಿದ್ದೆನು. 

ಆ ) ತಂದೆ ನಾನು ವಿಮಲೆಯನ್ನು ಬಿಟ್ಟು ಮತ್ತೆಲ್ಲಿಯೂ ಇರಲಾರೆನು, 
ಸ್ಟ ನಿನ್ನ ಧವ ರ್ಮಪತ್ತಿ RN ಸಕೈ ಕ ನಿನ್ನ ಬಳಿಯಲ್ಲಿರುವೆನು. 
ಹಾಗೆ ನಿನ್ನ ಅಭಿಪ್ರಾಯವಿಲ್ಲದಿದ್ದರೆ- 


ಏಳನೆಯ ಪರಿಚ್ಚೇದ ೧೧೫ 


ಮಾತು ಮುಗಿಯುವುದರೊಳಗೆ ಸ್ಪರ್ಗಸ್ಥನಾಗಿರುವೆನ್ನ ಸ್ವಾಮಿಯು, 
“ ಸ್ವಾಮಿ! ಶೂದ್ರ ಕನ್ಯೆಯನ್ನು ಹೇಗೆ ವಿವಾಹಮಾಡಿಕೊಳ್ಳಲಿ?' ಎಂದು ಹೇಳಿ 
ದನು. 

ನನ್ನ ತಂದೆ--(ಶ್ಲೇಷಭಾವದಿಂದ) ಹಾಗಾದರೆ, ಚಾರಜಕನ್ನೇಯನ್ನು ಹೇಗೆ 
ವಿವಾಹವಹಡಿಕೊಂಡೆ? 

ನನ್ನ ಪ್ರಾಣೇಶ್ವರ--(ಸ್ವಲ್ಪ ವಿಷಣ್ಣವದನನಾಗಿ) ನಾನವಳನ್ನು ವಿವಾಹಮಾಡಿ 
ಕೊಂಡಾಗ ಜಾರಚೆಯೆಂದು ತಿಳಿದಿರಲಿಲ್ಲ. ಈಗ ತಿಳಿದು ತಿಳಿದು ಶೂದ್ರ ಕನ್ನೆ 
ಯನ್ನು ವಿವಾಹಮಾಡಿಕೊಳ್ಳಲೆ? ತಮ್ಮ ಜ್ಯೇಷ್ಠಕನ್ಯೆಯು ಬಾರಜೆಯಾಗಿದ್ದರೂ 
ಶೂದ್ರಿಯನಾಗಿರಲಿಲ್ಲ. 

ನನ್ನ ತಂದೆ--ಹಾಗೆ ನಿನಗೆ ನಿವಾಹಮಾದಿಕೊಳ್ಳಲಿಷ್ಟವಿಲ್ಲದಿದ್ದರೆ ನೀನಿಲ್ಲಿಗೆ 
ಬಂದುಹೋಗು ವುದರಿಂದ ವಿಮಲೆಗನಿಸ್ನಘಟನೆಯಾಗುವುದು. ನೀನಿನ್ನು ಮುಂದೆ 
ಆಶ್ರಮಕ್ಕೆ ಬರುವುದರಿಂದ ಪ್ರಯೋಜನವಿಲ್ಲ. ನಾನೇ ನೀನಿರುವಲ್ಲಿಗೆ ಬಂದು 
ನೋಡುತ್ತೇನೆ, '' 

ನನ್ನ ಶಂದೆಯು ಹಾಗೆಂದು ಹೇಳಿದ ಮೊದಲ್ಕೊಂಡಿನ್ಸ ಸ್ವಾವಿಿಯು ನಮ್ಮ 
ಮನೆಗೆ ಬರುವುದು ಕೆಲವು ದಿನಗಳವರೆಗೆ ನಿಂತುಹೋಯಿತು. ಪ್ರತಿದಿನವೂ ಚಾತಕ 
ಪಕ್ಸಿಯಂತೆ ನಾನನ್ನ ಸ್ಪಾಮಿಯನ್ನೇ ವಿದುರುನೋಡುತಿದ್ದೆನು. ಆದರೆನ್ನ 
ಲಶೆಯು ಪ್ರತಿದಿನವೂ ನಿಷ್ಕಲವಾಗುತಿದ್ದಿತು. ಕೆಲವು ದಿನಗಳಾದ ಬಳಿಕ ಅವನು 
ತಟಿಸ್ಮನಾಗಿರಲಾರದೆ ಪುನಃ ಬರುವುದಕ್ಕೆ ತೊಡಗಿದನು. ಆಗ ನಾನು ಮೊದಲಿ 
ನಂತೆ ಲಜ್ಜಿತೆಯಾಗಿರಲಿಲ್ಲ. ನನ್ನ ತಂದೆಯದನ್ನು ಕಂಡು, ಒಂದು ದಿನ ನನ್ನನ್ನು 
ಕರೆದು, ತಾನು ಅನಾಶ್ರಮವುತವನ್ನವಲಂಬಸಮಾಡುವುದರಿಂದ ನಾನು ತನ್ನ 
ಸಂಗಡಿರಲಾಗದಾದಕಾರಣ "ನೀನೆಲ್ಲಿರುವೆ(' ಎಂದು ಕೇಳಿದನು. 

ನಾನು ತಂದೆಯನ್ನು ಬಿಟ್ಟಿರಲು ಕಾಶರೆಯಾಗಿ ರೋದನಮಾಡತೊಡಗಿ 
ದವಳು ತಂದೆಯ ಸಂಗಡಲೇ ಹೋಗುವೆನೆಂದೂ, ಹಾಗಾಗದಿದ್ದರೆ, ಕಾಶೀಧಾಮ 
ದಲ್ಲಿ ಏಕಾಕಿನಿಯಾಗಿದ್ದಂತೆ ಅಲ್ಲಿಯೇ ಇರುವೆನೆಂದೂ ಹೇಳಿದೆನು. 

ತಂದೆಯು, "ಹಾಗಾಗುವುದಿಲ್ಲ ವಿಮಲೆ! ನಾನು ಮತ್ತೊಂದುತ್ತವು 
ವಾದೇರ್ಪಾಡನ್ನು ಮಾಡಿದ್ದೇನೆ; ನಾನಿರುವಾಗಲೇ ನೀನು ಮಹಾರಾಜಾ 
ಮಾನಸಿಂಹನ ನವೂಢಾ* ಮಹಿಷಿಯ ಸಹಚಾರಿಣಿಯಾಗಿರಲು ಗೊತ್ತುಮಾಡಿ 
ದ್ವೇನೆ' ಎಂದನು. 

ನಾನು ಅಳುತ್ತಾ, "ನನ್ನನ್ನು ಬಿಟ್ಟುಹೋಗಬೇಡಿರಿ' ಎಂದೆನು. 
ತಂದೆಯು, " ಇಲ್ಲ, ನಾನೀಗೆಲ್ಲಿಯೂ ಹೋಗುವುದಿಲ್ಲ. ನೀನು ರಾಜಾ 


* ನವೂ ಢಾಣಾಹೊಸಹಣಗಿ ಮದುವೆಯಾದ. 


pS 


೧೧೬ ದು NER ಪಳನಿ 


ಮಾನಸಿ೦ಹನ ಗೃಹದಲ್ಲಿರು, ನಾನಿರುವುದರಿಂದ ಪ್ರತ್ಯಹವೂ ಬಂದು ನೋಡು 
ನೆನು-ನೀನಲ್ಲಿರುವುದಕ್ಕೆ ನ ಸ್ಸ ಮಾಡುವೆನು ' ಎಲದನು. 
ಯುವರಾಜ | ನಾನಾಗ ನಿನ್ನ ಗೃಹದಲ್ಲಿ ಪುರಾಂಗನೆಯಾದೆನು. ತಂದೆಯು 
ಉಸಪಾಯುದಿಂದೆನ್ನ ನ್ನು ತನ್ನ ಅಳಿಯ ಕಣ್ಣಗೆ ಕಾಣದಂತೆ ದೂರಮಾಡಿದನು. 
ಯುವರಾಜ! ನಾನು ನಿನ್ನ ತಂದೆಯ ಗೃಹದಲ್ಲಿ ಬಹುಕಾಲ ಪೌರಸ್ತ್ಮೀ 
ಯಾಗಿದ್ದೆನು. ಆದರೆ ನೀನೆನ್ಟ ನು ತಿಳಿದಿರಲಿಲ್ಲ. ನೀನಾಗ ಹತ್ತುವರುಷದ. 
ಬಾಲಕನಾಗಿ ಅಂಬರದಲ್ಲಿ ರಾಜವಾಟಿಯಲ್ಲಿ ನಿನ್ನ ಮಾಾತೃಸನ್ಸಿ ಧಾನದಲ್ಲಿದ್ದೆ. 
ನಾನು ನಿನ್ನ ಸಹಮಾತ ತೃವಿನ ಸಹಚರ್ಯದಲ್ಲಿ ದಿ್ಲಿಯಲ್ಲಿದ್ದೆನು. ಮಹಾರಾಜಾ: 
ಮಾಸಸಿಂಹನ ಕಂಠದಲ್ಲಿ ಕುಸುಮಮಾಲೆಯಂತೆ ಅಸಂಖ್ಯಾಕ ರಮಣಿಯರು 
ಗ್ರಥಿತರಾಗಿದ್ದರು. ನೀಸು ನಿನ್ನ ಸಹಮಾತೃಗಳನ್ನೆಲ್ಲಾ ಬಲ್ಲೆಯಾ? ಜೋದ. 
ಪುರದ ಮಹಾರಾಜನ ಮಗಳಾದ ಊರ್ನಿಳೆಯ ಜ್ಞಾ ಪಕವದಿಯೆ ] ಊರ್ಮಿ 
ಳೆಯ ಸುಗುಣಗಳನ್ನು ನಾನೆಷ್ಟೆಂದು ಹೇಳಲಿ? ನಳನ್ನ ನ್ನು ತನ್ನ ಸಹಚಾರಿಣಿ 
ಅಥವಾ ದಾಸಿಯೆಂದು ತಿಳಿದಿರಲಿಲ್ಲ. a ತನ್ನ 'ಫ್ಯಾಣಾಧಿಕೆಯಾದ 
ಸೋದರಿಯಂತೆ ಭಾವಿಸುತಿದ್ದಳು. ಅವಳನಗೆ ಬಹುಪುಯೆತ್ನ ಪಟ್ಟು ಅನೇಕ 
ವಿದ್ಯೆಗಳನ್ನು ಕಲಿಸಿದಳು. ನಾನವಳ ಮನೋರಂ೦ಬನಾರ್ಥವಾಗಿ ನೃತ್ಯ ಗೀತಾದಿ. 
ಕಲಾವಿದ್ದೆ ಗಳನ್ನು ಕಲಿತೆನು. ಅವಳೆನಗೆ ಸ್ವಂತವಾಗಿ ಓದುಬರಹವನ್ನು ಕಲಿಸಿ 
ದಳು; ಆಕೆಯ SR ಕಾಗದವನ್ನು ಬರೆಯಲು ಶಕ್ತ್ಕಳಾಗಿದ್ದೇನೆ. 
ಸಖಿಯಾದ ಊರ್ಮಿಳೆಯ ಕೃಪೆಯಂದೆನಗೆ ಮತ್ತೂ ಅನೇಕ ದೊಡ್ಡ 
ದೊಡ್ಡ ಉಪಕಾರಗಳಾದುವು. ಅವಳನ್ನನ್ನೆ ಷ್ಟೊಂದು ಅಂತಃಕರಣದಿಂದ ನೋಡು 
ತಿದ್ದಳೋ, ಅಷ್ಟೊ೦ದಾದರದಿಂದ ಮಹಾರಾಜಾ ಮಾನಸಿಂಹನಿಗೆನ್ನ ಪರಿ. 
ಚಯವನ್ನು ಹೇಳಿದಳು.  ಆಗೆನಗೆ ತಕ್ಕಮಟ್ಟಿಗೆ ಸಂಗೀತದಲ್ಲಿ ಪರಿಶ್ರಮ 
ವುಂಟಾಗಿದ್ದಿತು. ಮಹಾರಾಜನೆನ್ನ ಗಾಯನವನ್ನು ಕೇಳಿ ಅತ್ಯಂತ ಪ್ರೀತ. 
ನಾಗುವನು. ಆವಕಾರಣದಿಂದಲೇ ಆಗಲಿ, ಫಲತ8, ನನ್ನನ್ನವನು ನಿಜಪರಿ 


ವಾರದವಳೆಂದು ಭಾವಿಸುತಿದ್ದನು. ಅವನೆನ್ನ ತಂದೆಯನ್ನು ಭಕ್ಕಿಪುರಸ್ಸರವಾಗಿ. 
ನೋಡುತಿದ್ದನು. ನನ್ನ ತಂದೆಯು ನನ್ನ ನ್ನು ನೋಡುವುದಕ್ಕೆ ಪದೇಪದೇ 


ಬರುತಿದ್ದನು. 

ಊರ್ಮಿಳಾದೇವಿಯ ಬಳಿಯಲ್ಲಿ ಸರ್ವಾಂಶದಲ್ಲಿಯೂ ಸುಖಿಯಾಗಿದ್ದೆನು. 
ಆದರೊಂದು ಮಾತ್ರ ಪರಿಶಾಪವಿದ್ದಿತು. ಆರಿಗೆ ಸಲುವಾಗಿ ಧರ್ಮವನ್ನು 
ಹೊರತು ಸರ್ವಸ್ವವನ್ನೂ ತ್ನ್ಗಃ ಜಿಸಲು ಸಿದ್ದ ವಾಗಿದ್ದೆ ನೂ, ಆತನೆ ದರ್ಶನವಾಗು 
ತ್ರಿರಲಿಲ್ಲ. ಆತನು ನನ ಮೆಕೆತನೆಂದು ie ಯುವ 
ರಾಜ! ಆಶ್ಮನಿಯೆಂಬ ಹೆಸರಿನ ಪರಿಚಾರಿಕೆಯ ಕ್ರಾ ಪಕವಿದಿಯೆ? ಇದ್ದರೂ 


ಇರಬಹುದು. ಆಶ್ಮನಿಯಲ್ಲೆನಗೆ ಹೆಚ್ಚು ನಂಬಿಕೆ. pe ನ್ನ ವಲ್ಲಭನ ಸ 
ಆ ಗತ 


ಏಳನೆಯ ಟಾ ೧೧೭ 


ವನ್ನು ತರಲು ಅವಳನ್ನು ಕಳುಹುತಿದ್ದೆನು. ಅವಳಾತನನ್ನು ಕಂಡು ನನ್ನ 
ಸಮಾಚಾರವನ್ನ ವನಿಗೆ ತಿಳಿಸಿ, ಅವನ ಸಮಾಚಾರವನ್ನೆ ಸಗೆ ತಿಳಿಸುತ್ತಿರುವಳು, 
ನಾನವನಿಗೆ ಕಾಗದಗಳನ್ನು ಬರೆಯುತಿಡ್ಲೆನು. ಅವನೆನಗೆ ಪ್ರತ್ಯುತ್ತರಗಳನ್ನು 
ಬರೆಯುತಿದ್ದನು. ಅವನು ಬರೆಡುದನೆಲ್ಲಾ ಹೇಗೆಂದು ವರ್ಣಿಸಲಿ? ಪ್ರತಿದಿನವೂ 
ಉತ್ತರ ಪ್ರತ್ಯುತ್ತರಗಳು ನಡೆಯುತಿದ್ದುವು. ಈ ಪ್ರಕಾರ ಪರೋಕ್ಪ ದಲ್ಲಿಯೂ 
ಪರಸ್ಪರ ಮಾತನಾಡುತಿದ್ದೆವು, 

ಹೀಗೆ ಮೂರು ವರುಷಕಾಲ ಕಳೆಯಿತು. ಹೀಗೆ ಮೂರು ವರುಷಗಳಾ 
ದರೂ ನಾವು ಪರಸ್ಸರ ಮರೆಯಲಿಲ್ಲವಾದಕಾರಣ ಸಮ್ಮ ನಮ್ಮ ಪ್ರಣಯವು 
ಕೇವಲ ಶೈವಾಲದ ಪ್ರಷ್ಟದಂತೆ* ನೀರಿನಮೇಲೆ ಭಾಸಮಾನವಾದುದಲ್ಲವೆಂದೂ 
ಆದರದು. ಪದ್ಮದೋಪಾದಿಯಲ್ಲಿ ಬದ್ಧಮೂಲವುಳ್ಳುದುದಾಗಿದ್ದಿತೆಂದೂ`' ತಿಳಿ 
ದೆವು. ' ಆವಕಾರಣದಿಂದಲೋ (ಕಾರಣವನ್ನು ಗೊತ್ತು ಹಚ್ಚಿ ಹೇಳುವುದಸಾಧ್ಯ) ನನ್ನ 
ಪ್ರಿಯನಿಗೊಮ್ಮಿಂದೊಮ್ಮೆ ತಾಳ್ಮೆಯಿಲ್ಲದೆ ಜೂಸು ದಿನ ವಿಪರೀತ 
ಮಾಡಿಬಿಟ್ಟ ಸು. ನಿಶಿಯೆಲ್ಲಿ ನಾನೊಬ್ಬಳೇ ನನ್ನ ಚಿಕ್ಕುಮನೆಯಲ್ಲಿ ಮಲಗಿದ್ದೆ ಹ 
ಅಕ ಇ,ಗೆನಗೆ ನಿದ್ರಾಭಂಗವಾಗಿ ಕಣ್ಣು 38ರು ನೋಡಲಾಗ ತಲೆಯಕಣಿ 
ಮಿತ ುನುಷ್ಕನು ನಿಂತಿದ್ದುದನ್ನು ಕಂಡೆನು, 

ವನು ಹೆಚ್ಚು ಹುಧುಶ್ತ ಸ್ವರದಿಂದ, "ಪ್ರಾಣೇಶ್ವರಿ! ಭಯಪಡಬೇಡ, 

ನಾನು ಮಿ ಯನು ಎಂದು ಹೇಳಿದ ಮಾತು ಕಿವಿಗೆ ಬಿದ್ದಿತು. 

BS ರವನ್ನು ಹೇಳಲಿ? ಮೂರು ವರುಷಗಳು ಕಳೆದುಹೋದ 
ಬಳಿಕ ದರ್ಶನವಾದುದು ! ಜ್‌ ವರ್ಷದಮೇಲೂ ಎಷೊ ್ಯೀ ಕಾಲ ಕಳೆದು 
ಹೋಗಿದ್ದಿತು |! ಅವೆಲ್ಲವನ್ನಿ ಗ ಹೇಳಲು ಮರೆತುಹೋಗಿದೆ. ಸ ಕ೦ಠಾ 
ಅಂಗನೆಮಾಡಿಕೊಂಡು ರೋದನಮುಾಡಿದೆನು. ಮಾತು ಹೊರಡದು !!! 

ಸ್ವಲ್ಪ ಹೊತ್ತಾದ ಬಳಿಕ ವಾಕ್ಯುಸ್ಫೂರ್ತಿಯುಂಟಾಗಿ, "ಅಂತಃಪುರಕ್ಕೆ ಹೇಗೆ 
ಬಂದೆ ?' ಎಂದು ಕೇಳಲು; "ಆಶ್ಮನಿಯು ಕರೆತ೦ದಳು' ಎಂದು ಹೇಳಿ, "ಅದು 
ವರೆಗಲ್ಲಿ ಅನಿತುಕೊಂಡಿದ್ದೆನು' ಎಂದು ಹೇಳಿದನು. ನಾನು, "ಹೇಗೆ ?' ಎಂದು 
ಕೇಳಿದುದಕ್ಕೆ, "ನಿನ್ನಿಷ್ಟವಿದ್ದಂತೆ ಮಾಡು ಎಂದನು. 

ನಾನು ಯೋಚಿಸತೊಡಗಿದೆನು. ಮನಸ್ಕಾವ ಕಡೆಯೋ ಮತಿಯೂ ಅತ್ತ 
ಕಡೆಗೆಳಿಯುತಿದ್ದಿತು.  ಯೋಚನೆಮಾಡುತಿದ್ದಹಾಗೆ ನಾವಿದ್ದ ಕೊಟಡಿಯ 
ಬಾಗಿಲು ಅಕಸ್ಮಾತ, ಹಿಂದಕ್ಕ ತೆರೆಯಲ್ಪಟ್ಟಿತು. ನೋಡಲಾಗ ಸಾಕ್ಹಾತ್ತು, 
ಮಹಾರಾಜಾ ಮಾನಸಿಂಹನು ವೀರೇಂದ್ರಸಿಂಹನಿಗೆ ರಾಜದಂಡನೆಯಾಗತಕ್ಕು 
ದೆಂದು ಹೇಳಿದನು. ಅದನ್ನು ಕೇಳಿ, ನನ್ನ ಹೃದಯವು ಹೇಗಾಯಿತೋ 


* ಶೈವಾಲದ ಪ್ರಷ = ಪಾಶೆಯಮೆಿಲಿನ ಹೂವು. 
7. ಬದ್ದ ಮೂಲವು ಳ್ಳ ಬೇರೂರಿದ. 


೧೧೮ ಗ ನಂದಿನಿ 


ಈಗದನ್ನು ವಿವರಿಸಿ ಚ ರೂ ನಾನು ಊರ್ಮಿಳಾದೇವಿಯ ಬಳಿಗೆ ಚ 
ಅಳುತ pa ಕಾಲಿನಮೇಲೆ ಬಿದ್ದೆನ್ನ ಪರಾಧವನ್ನೆಲ್ಲಾ ವಿವರಿಸಿ ಹೇಳಿದೆನು. 
ಸರ್ವಾಪರಾಧವೆನ್ನಿಂದಲೇ ಆಯಿತೆಂದು ಹೇಳಿಕೊಂಡೆನು. ನಾನು ತಂದೆಯನ್ನು 
ನೋಡಿ ಅವನ ಪಾದಗಳಮೇಲೆ ಬಿದ್ದೆನು. ಚ| ನನ್ನ ತಂದೆಯನ್ನು 
ಗುರುವಿನಂತೆ ಭಾವಿಸುತಿದ್ದನಾದಕಾರಣ ಆತನು ಹೇಳಿದರೆ ಮಹಾರಾಜನು 
ಕೇಳುವನೆಂದು ತಿಳಿದು, ತಂದೆಯನ್ನು ಕುರಿತು, "ತಮ್ಮ ಜ್ಯೇಷ್ಠ ಕುಮಾರ್ತಿ 
ಯನ್ನು ಚ್ಹಾ ಪಿಸಿಕೊಳ್ಳಿರಿ ' ಎಂದು ಹೇಳಿದೆನು. ತಜಿಗೆ ತಂದೆಯು ಮಹಾ 
ರಾಜರಲ್ಲಿ ಹೇಗೋ ಯುಕ್ತಿಯಾಗಿ ಹೇಳಿದಂತೆ ತೋರುತ್ತದೆ. ಮಧ್ಯೆ ಸ್ವಲ್ಪ 
ಕಾಲ, ನನ್ನ ತಂದೆಯು ನನ್ನ ರೋದನಕ್ಕೆ ಕಿವಿಗೊಡುತಿರಲಿಲ್ಲ. ನಾನೇನನ್ನಾ 
ದರೂ ಹೇಳತೊಡಗಿದರೆ ರುಷ್ಛ ನಾಗಿ, "ಪಾವೀಯಸಿ! ನೀನೊಮ್ಮೆಗೆ ಲಜ್ಜೆ 
ಯನ್ನು ತೊರೆ ದುಬಿಟ್ಟಿ' ಎ೦ದು ಹೇಳುತ್ತ, ರುವನು, 

ಯಾ ಬಜ ನನ್ನ ಪ್ರಾಣರಕ್ಟಾರ್ಥವಾಗಿ ಮಹಾರಾಜನಲ್ಲಿ' 
ಬಹುವಿಧವಾಗಿ ಹೇಳಿದಳು. ಮಹಾರಾಜನು, "ಕಳ್ಳನು ವಿಮಲೆಯನು 
ಮದುವೆಮಾಡಿಕೊಂಡರೆ ಅವನನ್ನು ಬಿಡುವೆನು? ಎಂದು ಹೇಳಿದನು. 

ನಾನು ಮಹಾರಾಜನ ಅಭಿಸಿದ್ಧಿಯನ್ನು ತಿಳಿದು ಸುಮ್ಮುನಾದೆನು. ನನ್ನ 
ಪ್ರಾಣೇಶ್ವರನಾದರೋ, ಮಹಾರಾಜನ ಮಾತುಗಳನ್ನು ಘೇಳಿ ಅತ್ಯ೦ತ ಕೋಪಾ. 
ವಿಷ್ಟ ನಾಗಿ, "ನಾನು ಯಾವಜ್ಜೀವವೂ ಕಾರಾಗಾರದಲ್ಲಾದರೂ ಇರುವೆನು, 
ತ್ರಾ ಚಾ ಒಳಪಡುವವನೆ ನೇ ಹೊರತು ಫಡ) ಕನ್ಗೆಯನ್ನೈೆ ೦ದಿಗೂ. 
ವಿವಾಹಮಾಡಿಕೂಳ್ಳು ವುದಿಲ್ಲ. ನೀನು ಹಿಂದೂ ರಾಜನಾಗಿದ್ದು ಶೂದ್ರಿಯನ್ನು 
ವಿವಾಹಮಾಡಿಕೊಳ್ಳು. ವಂತೆ ಅಪ್ಪಣೆಮಾಡುವುದುಚಿತವಲ್ಲ' ಎ೦ದು ಹೇಳಿದನು. 
ಅದಕ್ಕೆ BE "ನನ್ನ ಸ್ವಂತ ತಂಗಿಯನ್ನೇ ಸಷಹಚಾದೆ ಸೆಲಿಮನಿಗೆ 
ಕೊಟ್ಟು ಲಗ್ನ ಮಾಡಿಕೊಟ್ಟಿರುಮಾಗ, ನೀನು ಬ್ರಾಹ್ಮಣ ಬೀಜೋತ್ಪನ್ನೆ ಯಾದ. 
ಕನ್ಯೆಯನ್ನು ವಿವಾಹವಾಗಕೂಡದೇಕೆ?' ಎಂದನು. ವೀರೇಂದ್ರನು ಸಮ್ಮತಿಸ 
ಲಿಲ್ಲ. ಅವನು, "ಮಹಾರಾಜನೆ! ಹೇಗಾದರೂ ಆಗಲಿ, ನನ್ನ ನು ಸೆರೆಯಿಂದ. 
ಬಿಟ್ಟರೆ, ಪುನಃ ವಿಮಲೆಯ ಹೆಸ ಸರನ್ನು ಹೇಳುವುದಿಲ್ಲ' ಸ 

ಮಹಾರಾಜನು, "ಹಾಗಾದರೆ, ನೀನು ಅಪರಾಧಿಯಾಗುತ್ತಿ ; ಅಪರಾಧಕ್ಕೆ 
ಪ್ಪಾ ಯಶ್ಚಿತ ತ್ರ.ಬೇಡವೆ? ನೀನು ವಿಮಲೆಯನ್ನು ತ್ಯಾಗಮಾಡಿದರೆ, ಅನ್ಯರವಳನ್ನು 
ಕಳಂಕಿತಳಂದು ಸ್ಪರ್ಶಮಾಡಲಾರರು ' ಎ ಅಷ್ಟೊಂದು ಹೇಳಿದರೂ. 
ವೀರೇಂದ್ರನು ವಿವಾಹಕ್ಕೆ ಸಮ್ಮತಿಸಲಿಲ್ಲ. ಕಡೆಗೆ ಕಾರಾಗಾರವಾಸವು ಕಷ್ಟ 
ಬೋಧೆಯಾಗಿ, ಬಳಿಕ ಅರ್ಧಸಮ್ಮತನಾಗಿ, "ವಿಮಲೆಯು ನನ್ನ ಮನೆಯಲ್ಲಿ: 
ಪರಿಚಾರಿಕೆಯಂತಿರಲು ಸಮ್ಮ ತಳಾದರೆ ಅವಳನ್ನು ಪಾಣಿಗುಹಣಮಾಡಿಕೊಳ್ಳು 
ವೆನು, ಯಾವಜ್ಜೀವ ವವೂ ಈ ಡಿ ಪ್ರಸ್ತಾ ನವನ್ನಾ ಗಲಿ ಅಥವಾ ನನ್ನ ಚ 


ಏಳನೆಯ ಪರಿಚ್ಛೇದ ೧೧೯ 


ಪತ್ನಿಯೆ೦ದಾಗಲಿ ಅವಳು ಪುಸ್ತಾಪಿಸಕೂಡದು, ಅದಕ್ಕೊಪ್ಪಿದರಾ ಶೂದ್ರ 
ಕನ್ಕೆಯನ್ನು ವಿವಾಹಮಾಡಿಕೊಳ್ಳುವೆನು' ಎಂದನು. 

ನಾನು ವಿಪುಳ ಪುಳಕಿತೆಯಾಗಿ ಅದಕ್ಕೊಪ್ಪಿಕೊಂಡೆನು. ನಾನು ಧನಗೌರ 
ವಾದಿಗಳಲಾಶೆಯುಳ್ಳವಳಾಗಿರಲಿಲ್ಲ. ನನ್ನ ತಂದೆಯೂ ಮಹಾರಾಜನೂ ಸಮ್ಮತಿ 
ಸಿದರು. ನಾನು ದಾಸಿಯ ವೇಷದಲ್ಲಿ ರಾಜಭವನವನ್ನು ಬಿಟ್ಟು ನಿಒಭರ್ತೃವಿನ 
ಭವನಕ್ಕೆ ಬಂದಿನು. 

ಅನಿಚ್ಛಾ ಪೂರ್ವಕವಾಗಿ ಪರರ ಬಲಾತ್ಕಾರಕ್ಕೆ ಸಲುವಾಗಿ ವಿವಾಹುಮಾಡಿ 
ಕೊಂಡವನು ವಿವಾಹಿತೆಯಾಗಿದ್ದರೂ ಅಂತಹ ಹೆಂಗಸನ್ನು ಹೇಗೆ ಖೀತಿಸ 


ಲಾಪನು ? ವಿವಾಹಾನಂತರ ನನ್ನ ಪ್ರಭುವು ನನ್ನ ಮೇಲೆ" ವಿಷವನ್ನು ಕಾರು 
ತಿದ್ದನು.. ಪೂರ್ವದ ಪ್ರಣಯವೆಲ್ಲ ನಿರ್ಮೂಲವಾಗಿ ಹೋಗಿದ್ದಿತು. ಮಹಾ 
ರಾಜಾ ಮಾನಸಿಂಹನಿಂದ ಮಾಡಲ್ಪಟ್ಟ ಅಪಮಾನವು ಅವನ ಸ್ಮರಣೆಯಲ್ಲಿ 
ವಾಲಾಯವಾಗಿದ್ದು ನನ್ನನ್ನು ತಿರಸ್ಕೃರಿಸುತಿರುವನು. ಹಾಗೆ ಕೆಲವ್ರು ಕಾಲ 
ಕಳೆಯಿತು. ಹೇಳಿ ಪ್ರಯೋಜನವೇನು? ನನ್ನ ಪೂರ್ವಾಪರ ಪರಿಚಯವನ್ನು 
ಹೇಳಿದಂತಾಯಿತು. ಇತರ ಪ್ರಸ್ತಾಪದಿಂದ ಪ್ರಯೋಜನವಿಲ್ಲ. ಕಾಲಕ್ರಮೇಣ 
ಪುನಃ ನಾನೆನ್ನ ಸ್ವಾಮಿಯ ಪ್ರಣಯಭಾಗಿನಿಯಾದೆನು.. ಆದರೂ ಅವನು 
ಅಂಬರಪತಿಯಮೇಲೆ ಮೊದಲಿನಂತೆ ವಿಷದೃಷ್ಟಿಯುಳ್ಳೆವನಾಗಿದ್ದನು. ಹಣೆಯ 
ಬರಹ! ಇಲ್ಲದಿದ್ದರೆ ಇದೆಲ್ಲಾ ಹೇಗೆ ಘಟಿಸುತಿದ್ದಿತು!! 


ನನ್ನ ಪರಿಚಯವನ್ನು ಪೂರ್ತಿಯಾಗಿ ಕೊಟ್ಟಿಂತಾಯಿತು. ನಾನು ಕೇವಲ 
ವಾಗ್ದಾನಮಾಡಿದ್ದೆನೆಂಬುದರಮೇಲೆ ಇಷ್ಟೂ ಬರೆದವಳಲ್ಲ. ಅನೇಕರೆನ್ನನ್ನು ಹುಲ 
ಧರ್ಮವನ್ನು ಬಿಟ್ಟು ಮಂದಾರಣದುರ್ಗಾಧಿಪನೆ ಬಳಿಯಲ್ಲಿದ್ದೆನೆನ್ನು ವರು. ನನಗೆ 
ಲೋಕಾಂತರಪ್ರಾಪ್ತಿಯಾದರಾ ಕಳಂಕದಿಂದೆನ್ನ ಹೆಸರನ್ನು ದ್ಹಾರಮಾಡುವೆ ಎಂಬ 
ಭರವಸೆಯಿಂದ ನಿನಗಿಷ್ಟೊಂದು ಎಚ್ಛ್ವಾಪಿಸಿಕೊಂಡಿದ್ದೇನೆ. 

ಈ ಪತ್ರದಲ್ಲಿ ನನ್ನ ಸ್ಪಂತ ವಿವರಣೆಯನ್ನೇ ಬರೆದಿದ್ದೇನೆ. ಮತ್ತಾವಳ 
ಸಮಾಚಾರವನ್ನು ತಿಳಿಯಲು ನೀನು %ಡಂಚಲಚಿತ್ಕನಾಗಿರುವಿಯೋ ಅವಳ 
ನಾಮೋಲ್ಲೇಖವನ್ನೂ ಮಾಡಿಲ್ಲ. ೮ ಹೆಸರು ಪೃಥಿವಿಯಲ್ಲಿ ಲೋಪವಾಮಯಿ 
ತೆಂದು ತಿಳಿ, "ತಿಲೋತ್ಕಮೆ' ಎ೦ಬುವಳಿದ್ದಳೆಂದು ಮಾತ್ರ ತಿಳಿದು, ಆ ಹೆಸ 
ರನ್ನು ಮರೆತುಬಿಡು ಇತಿ.'' 

ಉಸ್ಮ್ಮಾನನು ವಿಮಲೆಯ ಪತ್ರವನ್ನು ಪೂರ್ತಿಯಾಗಿ ಓದಿ, ವಿಮಲೆಯನ್ನು 
ಕುರಿತು, "ಮಾತೆ! ನೀನೆನ್ನ ಪ್ರಾಣರಸ್ಸಣೆಯನ್ನು ಮಾಡಿದವಳು ; ಅದಕ್ಕೆ 
ಪ್ರತ್ಯುಪಕಾರವನ್ನು ಮಾಡುವೆನು ' ಎಂದನು, 


ವಿಮಲೆಯು ಅಸುರುಸಿರನು ಬಿಟ್ಟು, "ಇನ್ಸ್ನೀ ಭೂಮಂಡಲದಲ್ಲೆನಗೆ 


ಮ 


೧೨೦ ದುರ್ಗೇಶನಂದಿನಿ 


ಆಗಬೇ ಕಾದ ಉಪಕಾರವೇನಿದೆ? ನೀನು ನನಗಾವ ಉಪಕಾರವನ್ನು ಮಾಡ 
ಬಲ್ಲೆ? ಹಾಗಾದರೆ ಜಲದುಪಕಾರವನ್ನು «ಎ ಎಎ: 

ಅಷ್ಟರೊಳಗೆ ಉಸ್ಮ್ಮಾನನು, "ನಾನದೇ ಉಪಕಾರವನ್ನು 
ಎಂದನು. 

ವಿಮಲೆಯ ಹೆಣ್ಣುಗಳು ಉಜ್ವಲವಾಗಿ, "ಉಸ್ಮಾನ" | ಏನನ್ನು ಹೇಳುತ್ತೀ? 
ದಗ್ಗವಾದೀ ಹೃದಯಕ್ಕೆ ಮತ್ತಾವ ಪ್ರವಂಚನೆಯನ್ನು ಮಾಡುತ್ತಿ?' 
ಎಂದಳು. 

ಉಸ್ಮ್ಮಾನನು ತನ್ನ ಕೈಯಲ್ಲಿದ್ದೊ೦ದುಂಗುರವನ್ನು ತೆಗೆದು ವಿಮಲೆಗೆ 
ತೊಟ್ಟು, "ನಿನ್ನಲ್ಲೀ ಉಂಗುರವನ್ನಿಟ್ಟುಕೆಂಡಿರು, ಇನ್ನೆರಡು ದಿವಸಗಳಲ್ಲದ 
ರಿಂದ ಸೆಲನವು ಸಾಧನೆಯಾಗುವುದು--ಕತಲೂಖಾನನ ವರ್ಷ ವರ್ಧಂತಿಯು 
ಸವಿತಾಪಿಸಿತು... ಅಂದು. ಬಹಳ ಉತ್ಸವವಾಗುವುದು. ಪಹರೇದವರೆಲ್ಲರೂ 
ಆಮೋದದಿಂದ ಮತ್ತರಾಗಿರುವರು. ಅಂದು ನಿನ್ನನ್ನುದ್ಧಾರಮಾಡುವೆನು. 
ನೀನಾದಿನ ಅರ್ಧರಾತ್ರಿಯಲ್ಲಿ ಅಂತಃಪುರದ ಬಾಗಿಲ ಬಳಿ ಬಂದು ನಿಂತಿದ್ದರೆ, ಅಲ್ಲಿ 
ಗೊಬ್ಬ ಸೇವಕನು ಬಂದು ಇದೇ ಮಾದರಿ ಮತ್ತೊಂದುಂಗುರವನ್ನು ತೋರು 
ವನು. ತೋರಿದೊಡನೆ ಅವನೊಂದಿಗೆ ಹೊರಟುಹೋಗು. ನಿಷ್ಕಂಟಕವಾಗಿ 
ನೀನು ಹೋಗಬೇಕೆಂಬಲ್ಲಿಗವನು ನಿನ್ನನ್ನು ಕೊಂಡೊಯ್ದು ಬಿಡುವನು. ಬಳಿಕ 
ಜಗದೀಶ್ರರನಿಷ್ಟವಿದ್ದ೦ತಾಗುತ್ತದೆ' ಎಂದನು, 

ಎಡುಲಿಖು "ಜಗದೀಶ್ವರನು ನಿನ್ನನ್ನು ಚಿರಜೀವಿಯಾಗಿಟ್ಟಿರಲ' ಎಂದು 
ಹೇಳಿ, ಮುಂದೆ ಮಾತು ಸಾಗದೆ ಕಂಠಶರೋಧವಾಗಿ ಸುಮ್ಮನಿದ್ದಳು. ಆನ೦ತರ 
ಬೀಳ್ಕೊಂಡು ಹೋಗುವಾಗ ಉಸ್ಕಾನನು, "ನೀನೊಬ್ಬಳೇ ಬರಬೇಕು, ಮತ್ತಾ 
ರನ್ನೂ ಸಂಗಡ ಕರೆತರಕೂಡದು. ಮತ್ತ್ಯಾರನ್ನಾದರೂ ಸಂಗಡ ಕರೆತಂದರೆ 
ಕಾರ್ಯವು ಸಿದ್ಧಿಯಾಗದಲ್ಲದೆ ಪ್ರಮಾದ ಸಂಭವಿಸುವುದಕ್ಕೂ ಕಾರಣವಾಗು 
ವುದು' ಎಂದೆಚ್ಚರಿಸಿದನು. 

ವಿಮಲೆಯು ಮನಸ್ಸಿನಲ್ಲಿ, ತಿಲೋತ್ತಮೆಯನ್ನು ಸಂಗಡ ಕರೆಕೊಂಡು 
ಹೋಗುವೆನೆಂದು ಭಯಗೊಂಡು ಹಾಗೆ ಹೇಳಿದನೆಂದು ತಿಳಿದು, ಇಬ್ಬರು ಹೋಗ 
ಲಾಗದಿದ್ದರೆ ತಿಲೋತ್ತಮೆಯೊಬ್ಬಳೇ ಹೋಗಬಹುದೆಂದು ಕೊಂಡಳು. 

ವಿಮಲೆಯು ಬೀಳ್ಕೊಂಡು ಹೊರಟುಹೋದಳು. 


ನಾಡೂ 


ಎಂಟನೆಯ ಪರಿಚ್ಛೇದ ೧೨೧ 


ಉಂಟನೆಯ ಪ ಬ್ರ "ದ 
ಆರೋಗ್ಯ 
rea ಕಳೆದುಹೋಗುವುದಲ್ಲದೆ ನಿಮ್ಮಿಷ್ಟ ದಂತೆ ನಿಲ್ಲದು. ಮಾನವನಾವ 
ಸ್ಥಿತಿಯಲ್ಲಿದ್ದರೂ ಕಾಲವು ಸೃಭಾವಸಿದ್ದ ವಾದದರ ಚಕ್ಪಾಕಾರದ 

ಭುಮಣೆಯನ್ನು ಬಿಟ್ಟು ನಿಲ್ಲುವುದಿಲ್ಲ. ಪಥಿಕನೆ! ಬಲವಾದ ಚಂಡಮಾರುತ 
ದಿಂದ ಕೂಡಿದ ವೃಷ್ಟಿಧಾರೆಯು ತಲೆಯಮೇಲೆ ಬಿರುಸಾಗಿ ಹೊಡಿಯುತ್ತ 
ದಲ್ಲವೆ? ಉಚ್ಚರವದಿಂದ ಘನಗರ್ಜನೆಯಾಗುತ್ತದಲ್ಲವೆ? ಸಿಡಿಲು ಹೊಡಿಯುತ್ತ 
ದಲ್ಲವೆ? ಮಳೆಯಲ್ಲಿ ತೋಯದಿರುವೆಯಲ್ಲವೆ? ಆನೆಕಲ್ಲು ಹೊಡಿಯು ತ್ತದೆ, 
ಎತ್ತೆಡೆಯೂ ಆಶ್ರಯವು ಸಿಗದಲ್ಲವೆ? ಪಾಪ! ಸ್ವಲ್ಪ ಸಹಿಸಿಕೊಂಡಿರು. ಕಷ್ಟ 
ತರವಾದೀ ದಿನವು ಕಳೆದುಹೋಗುವುದು, ನಿಲ್ಲುವುದಿಲ್ಲ. ಸುದಿವಸವು ಬರು 
ವುದು, ನಾಳೆಯವರೆಗೆ ನೋಡು. 

ಖಂತಹವರ ದಿನವು ಕಳದು ಹೋಗದಿರುವುದು! ಆರ ದುಃಖವು ಸ್ಥಾಯಿ 
ಯಾಗಿರುವುದು ? ರೋದನಮಾಡಲೇಕೆ? ಆರ ಸುಖವು ನಿರಂತರವಾಗಿರಬಲ್ಲದು? 
ದಂಭಮಾಡಲೇಕೆ ? 

ಆವನ ಕಾಲವು ನಡೆಯುವುದಿಲ್ಲ? ಈಗ ನೋಡು ;--ತಿಲೋತ್ಕಮೆಯು 
ಧೂಳಿಯ ರಾಶಿಯಲ್ಲಿ ಬಿದ್ದು ಹೊರಳುತ್ತಿದ್ದಾಳೆ. ಆದರೂ ಕಾಲವು ಕಳೆದು 
ಹೋಯಿತು. 

ವಿಮಲೆಯ ಹೃದಯದಲ್ಲಿ ಪ್ರತಿಕ್ಸಣದಲ್ಲೂ ಪ್ರತಿಹಿಂಸಾರೂಪಕವಾದ 
ಕಾಲಸರ್ಪವು ಮಂಡಲಾಕಾರವಾಗಿ ಕುಳಿತು, ಸರ್ವ ಶರೀರವನ್ನೂ ವಿಷದಿಂದ 
ಜರ್ಜರಿತವನ್ನಾಗಿ ಮಾಡಿದೆ; ಅದರ ಕಡತದ ವೇದನೆಯನ್ನೊಂದು ಮುಹೂರ್ತ 
ವಾದರೂ ಸಹಿಸುವುದಸಹ್ಯವಾಗಿದೆ ; ಅಂತಹ ಮುಹೂರ್ತವೊಂದು ದಿನಕ್ಕೆಷ್ಟು ? 
ಕೇಳಿರಿ--ಆದರೂ ಅಂತಹ ದಿನವೂ ಕಳೆದುಹೋಗಿಲ್ಲವೆ? 

ಕತಲೂಖಾನನು ಶತ್ರುವನ್ನು ಜಯಿಸಿ ಸಿಂಹಾಸನಾರೂಢನಾಗಿ ಸುಖ 
ವಿಂದ ಕಾಲಯಾಪನೆಮಾಡುತ್ತಾನೆ. ಆದರಾ ದಿನಗಳು ಕಳೆದುಹೋದವು 
ವಿಂತಿವೆಯೆ? 

ಜಗತ್ಸಿ೦ಹನು ರುಗ್ನಶಯ್ಯೆಯಲ್ಲಿ ಮಲಗಿದ್ದಾನೆ. ರೋಗಿಗಳಿಗೆ ದಿನವು 
RE ಗೊತ್ತಿಲ! ಆದರಾ ದಿನವೂ ಕಳೆದುಹೋಯಿತು! 
ಅದೂ ನಿಲ್ಲಲಿಲ್ಲ. 

ದಿನವು ಕಳೆಯಿತು. ದಿನೇದಿನೆ ಒಗತ್ತಿಂಹನಿಗೆ ಆರೋಗ್ಯವುಂಟಾಗುತ್ತ 
ಬಂದಿತು. ರಾಜಪು್ರತ್ರನೊಮ್ಮೆ ಯಮಲೋಕಕ್ಕೆ ಹೋಗಿ ನಿಷ್ಕೃತಿಯನು 


ವಿ 
ಹೊಂದಿಬಂದ ಹಾಗಾಗಿ, ದಿನೇದಿನೆ ನಿರಾಪದವಾಗಿ ಆರೋಗ್ಯಲಾಭವನ್ನು 


೧೨೨ ದುರ್ಗೇ ಸು 


ಗ ಯಿ ಹತು ಇಂಟ AL I LN SNA OR Ave Un RT A RRA AN NANAANANA TE 


ಹೊಂದುತ್ತಾ, ಬಂದನು. ಮೊದಲು ಶರೀರದ ಅಸುಸ್ಥತೆಯು ದೂರವಾಯಿತು. 
ಅನಂತರ ಹಸಿವ್ರಂಟಾಗಿ ಆಹಾರದಲ್ಲಿ ರುಜು ಟಾ: ಅನಂತರ, 
ಬಲವು ಬಂದಿತು. ಅನಂತರ ಯೋಚನೆಗೆ ಪ್ರಾರಂಭವಾಯಿತು. ಅವನಿಗುಂಬಾದ 
ಯೋಚನೆಗಳಾವುನೆಂದರೆ: 

ಮೊದಲನೆಯದು ತಿಲೋತ್ತಮೆಯೆಲ್ಲಿದ್ದಾಳ? ರಾಜಕುಮಾರನು 
ಆರೋಗ್ಥಲಾಭವು ಹೆಚ್ಚಾದಹಾಗೆಲ್ಲ, ತಿಲೋತ್ತಮೆಯನ್ನು ಕುರಿತು ಅತಿಶಯ. 
ವಾಗಿ ವಿಚಾರಪಡುತಿದ್ದನು. ಅದಕ್ಕೆ ಸರಿಯಾದುತ್ತರವನ್ನಾರೂ ಕೊಡುತ್ತಿರ 
ಲಿಲ್ಲ. ಅಯಷೆಗಾ ಸುದ್ದಿಯು ತಿಳಿಯದು, ಉಸ್ಕ್ಮಾನನು ಹೇಳಲಾರನು ; 
ದಾಸದಾಸೀಯರಿಗೆ ಗೊತ್ತಿಲ್ಲ; ಅಥವಾ ಆರೊಬ್ಬರೂ ಹೇಳಕೂಡದೆಂದು. 
ರಾಜಾಜ್ಞೆಯಾಗಿರುವುದರಿಂದಾರೂ ಹೇಳುವುದಿಲ್ಲವೊ? ಹೇಗೆಂದು ಹೇಳುವು. 
ದಕ್ಕೂ ಆಗುವುದಿಲ್ಲ. ರಾಜಪುತ್ರನಾ ಯೋಚನೆಯಿಂದ ಹಂಸತೂಲಿಕಾತಲ್ಲ 
ಗತನಾಗಿದ್ದರೂ ಕಂಟಿಕಶಯ್ಯಾಶಾಯಿಯಂತೆ ಚಂಚಲಚಿತ್ತನಾಗಿದ್ದನು 


ವರಡನೆಯೆದು ತನ್ನ ಮುಂದಣ ಗತಿಯೇ ನಾಗುವುದು? ಆ ಪ್ರಶ್ನೆ ಗಾ 
ಗುತ್ತರವನ್ನಾರು ಕೊಡಬ ಲರು? ರಾಜಪ್ರತ್ರನು ತಾನು ಬಂಧನದಲ್ಲಿರುವುದಾ 
ಗಿಯೂ, ಕರುಣಾಹೃ ದಯರಾದ ಉಸ್ಮಾನ್‌, ಅಯ ಷೆಯರಿಬ್ಬರ ಕೃಪೆಯಿಂದ. 
ಕಾರಾಗಾರವಾಸಕ್ಕೆ SR ಸುಸಜ್ಜಿತವಾಗಿ ಸುವಾಸಿತವಾದ ಸೊಟಡಿಯಲ್ಲಿ 
ಡಲ್ಪಟ್ಟು ದಾಸದಾಸೀಯರ ಸೇವೆಗೆ ಪಾತ್ರನಾಗಿರುವಂತೆಯೂ ತಿಳಿದಿದ್ದನು. 
ಆವಾಗಾವ ಪದಾರ್ಥವನ ON ಬೇಕೆಂದರದು ಕೇಳಿದೊಡನೆ ಬಂದೊದಹುತಿದ್ದಿ ತು. 
ಅಯ ಷೆಯು ಸ್ವಂತವಾ ಸೋದರಿಗಿಂತ ಅಧಿಕ ಸ್ಪೇಹದಿಂದೆಲ್ಲವನ್ನೂ ಗಿದ್ದ 
ಪಡಿಸುತಿದ್ದಳು. ಕ ಸಂಪತ್ತಿದ್ದರೂ ಬಾಗಿಲಲ್ಲಿ ಪಹರೇದವನು 
ಕಾದಿರುವನು, ಸ್ಪರ್ಣಪಿ೦ಂಜರವಾಸಿಯನಾಗಿ ಸುರಸವಾದ ಪಾನೀಯಗಳಿಂದ ಪರಿ 
ತೃಪ್ತವಾದ ವಿಹಂಗದಂತೆ ರುದ್ಧನಾಗಿದ್ದನು.  ಮುಕ್ತನಾಗುವುದಾವಾಗ? 
ಮುಕ್ತಿಯಾಗುವ ಸಂಭವವೇನಾದರೂ ಇದ್ದಿತೆ? ಅವನ ಸೇನೆಯೆಲ್ಲಿ? ಸೇನಾ. 
ಪತಿಯಿಲ್ಲದೆ ಸೇನೆಯವರ ಅವಸ್ಥೆಯೇನಾಗಬೇಕು? 

ಮೂರನೆಯದು--ಅಯಷೆ--ಚಮತ್ಕಾರಕಾರಿಣಿಯಾದಾ ಪರಹಿತಮೂರ್ತಿ 
ಮತಿಯಾದವಳು ಮೃಣ್ಮಯವಾದೀ ಪೃಥಿಏಗಿಳಿದು ಬಂದಳು ಹೇಗೆ! ಅವಳು 
ಲೇಶ ವಿರಾಮವಿಲ್ಲದೆ ಅಹೋರಾತ್ರಿ ತನ್ನ ಶುಶ್ರೂಷೆ ಮಾಡುತಿದ್ದುದನ್ನು ನೋಡಿ. 
ದ್ವನು, ತನಗೆ ಆರೋಗ್ಯವಾಗುವವರೆಗೂ ಪ್ರತ್ಯಹವೂ ಪ್ರಭಾತ ಸೂರ್ಯೋ 
ದಯವಾದಂತೆ ಕುಸುಮದಾಮ ಹಸ್ಕಳಾಗಿ ಲಾವಣ್ಯಮಯವಾದ ಹಜ್ಜಿಯ 
ನ್ನಿಡುತ್ತಾ, ನಿಶ್ಯಬ್ದವಾಗಿ ಬರುತ್ತಿದ್ದುದನ್ನು ನೋಡಿದ್ದನು. ನಿಜವಾಗಿ ಮಹಾನು 
ಭಾವಳಾದಾ ಅಯಷೆಯು ತನ್ನ ಆಹಾರಾದಿಗಳಿಗೆ ಹೊತ್ತುವಿನಾರಿದರೂ ಸೊಟಡಿ 
ಯನ್ನು ಬಿಟ್ಟು ಹೋಗುತಲಿರಲಿಲ್ಲ. ಹೋದರೂ ಜಾಗ್ರತೆಯಾಗಿ ಹಿಂದಿರುಗಿ 


ಎಂಟನೆಯ ವ ನದ: ೧೨೩ 


man ಜಿ ಪಾ ಪಾ ರಾ ಡರು ಕಜ ಶರೋ ಭೂ ಡಾ ಪಜ ಬಂ ಅಂ Nan ಡಾ RAE ಎ ಜಾಜಾ ಜಟಾ ಣ 


ಬಂದುಬಿಡುವಳು. ಅವಶ್ಯವಿದ್ದರೆ ರೆ ಎದ್ದು ಜಗು ತನ್ನ ತಾಯಿಯು 
ಕರೆಯಿಸಿದಾಗ ಹೋಗಿರುವಳು. ಮಿಕ್ಷು ಕಾಲದಲ್ಲೆಲ್ಲಾ ಅವನ ಶುಶ್ರೂಷೆ 
ಯಲ್ಲಿ ಅವಿರತಳಾಗಿರುವಳು. 


ಎಷ್ಟೊ ೦ದುಮಂದಿ ರುಗೆ ಶಯ್ಯೆ ಯಲ್ಲಿ ಮಲಗದಿರುವರು? ಅನೇಕರು ಮಲ 
ಗಿದ್ದಾರೆ. SES EB ರುಗ | ಶಯ್ಯೆಯಲ್ಲಿ ಮಲಗಿದ ವನೊಬ್ಬನ ನ ಪಕ್ಕ 
ದಲ್ಲೊಬ್ಬ ಮನೋಮೋಹಿನಿಯಾದ EN SE "ಸುರಮ್ಯ 
ವಾದ ವ್ಯಜನದಿ೦ದ ಘಾಳಿಯನ್ನು ಬೀಸುತ್ತಿದ್ದರೆ ಅಂತಹನನಿಗೆ ಮಾತ್ರ ರೋಗವೂ 
ಸುಖಕರವಾದುದೆ೦ಂದು ತಿಳಿಯಬರಒಹ.ದು. 


ಪಾಠಕಮಹಾಶಯರೆ! ನೀವೂ ಬಗತ್ಸಿ೦ಹನ ಸ್ಥಿತಿ ರನ್ನು ಸ್ವಾನುಭವ 
ಮಾಡಲಿಷ್ಟಪಡುವಿರಲ್ಲವೆ? ಹಾಗಾದರೆ, ನೀವೂ ಮನಸಿ ಸ್ಸಿನಲ್ಲ, ಅದೇ ಶಯ್ಯೆಯ. 
ಮೇಲೆ ಜ್ತ ಶರೀರದಲ್ಲಿ ವ್ಯಾಧಿಯನ್ನ ನುಭವಿಸುವವರ ಹಾಗೆ ಭಾವಿಸಿ 
ಕೊಳ್ಳಿರಿ; ಶತ್ರು ಮಧ್ಯದಲ್ಲಿ ಬಂದಿಯಾಗಿರುವ ವಂತೆ. ಸ್ಮರಿಸಿಕೊಳ್ಳಿರಿ; ಬಳಿಕ ಸುವಾ: 
ಸಿತವಾದಾ ಸುಸಜ್ಜಿ ತ ಸುಸ್ನಿಗ್ಮವಾದ ಸಬ ಮಲಗಿರುವಂತೆ ತಿಳಿಯಿರಿ; 
ಮಲಗಿಕೊಂಡು a ಬಾಗಿಲಕಡೆ ನೋಡಿರಿ, ಹಾಗೆಯೇ ನಿಮ್ಮ ಮುಖವು 
ಪುಫುಲ್ಲವಾಗುವುದು, ಶತ್ರ್ರುಪೂರಿತವಾದಾ ಪುರಿಯಲ್ಲಿಯೂ ನಿಮಗೆ ಸೋದರಿ 
ಯೆಂತುಪಚರಿಸುವವ* ಳೊಬ್ಬ ಳು ಬರುವಳು. ಅವಳು ಸುಂದರಿಯಾದ ಯುವತಿ, 
ಪೂರ್ಣವಿಕಾಸಿತ ಪದ್ಮ ದಂತೆ ಲಾವಣ್ಣ ಪೂರ್ಣಳಾಗಿರುವವಳು, ಹಾಗೆಯೇ ಶಯನ: 
pp "ದೃಷ್ಠಿ ಯಿಂದ ಅವಳನ್ನು ನೋಡಿರಿ; ಎಂತಹ ಮೂರ್ತಿ! 

ು ಮಾತ) ದೀರ್ಥ ೫೬ ಅದಕ್ಕೆ ತಕ್ಸು ಫ ಟನೆ, ಮಹಾಮಹಿಮೆಯುಳ್ಳ 
FE ಪ್ರತಿಮಾ ಸ್ವರೂಪ ಗಳು! ಪ್ರಕೃತಿ ನಿಯಮಿತ ರಾಜ್ಞೇ ಸ್ವರೂಪಳು! 
ಎಂತಹ ಲಲಿತ ಪಾದವಿಕ್ಸೇಪ! ಗಜಗಮನವನ್ನು ಕೇಳಿರುವಿರಷ್ಟೆ, ಅದಿದಕ್ಕ 
ಸಮಾನವಾದುದಲ್ಲ, ಮರಾಳಗಮನವೆಂದು ಹೇಳುವಿರೊ? ಆ ಪಾದವಿಕ್ಟೇಪವನ್ನು 
ನೋಡಿರಿ; ದೇವತೆಗಳ ತಾಳ ಲಯಕ್ಕೆ ಸರಿಬೀಳುವುದು. ಹಸ್ತದಲ್ಲಾ ಕುಸುಮ 
ದಾಮವನ್ನು ನೋಡಿರಿ; ಹಸ್ಕದ ಪ್ರಭೆಯಿಂದ ಕುಸುಮವು ಮಲಿನವಾದಂತೆ 
ಕಾಣುವುದಲ್ಲವೆ? ಕಂಠಪ್ರಭೆಯಿಂದ ಸ್ಪರ್ಣಹಾರವೂ ಕಾಂತಿಹೀನವಾಗಿದೆಯಲ್ಲವೆ? 
ಆ! ನೀವು ನಿಮ್ಮ ರೆಪ್ಪೆಗಳನ್ನು ಹೊಡೆಯುವುದಿಲ್ಲವೇಕ! ಸು೦ದರವಾದಾ 
ಗ್ರೀವಾಭಂಗವನ್ನು ನೋಡಿದರೇನು? ಪೃಸ್ಮರ ಧವಳದಾ ಗ್ರೀವದಮೇಲೆ ನಿಬಿಡ. 
ವಾದ ಕುಂಚಿತ ಕೇಶಗುಚ್ಚ ವು ಬಿದ್ದಿರುವುದನ್ನು ನೋಡಿದರೇನು? ಅದರ ಪಾಶ್ಚ ಈ 
ದಲ್ಲಾ ಕರ್ಣಭೂಷಣವು ತೇಗಿಡೆ: ಕಂಡಿತೆ? ಮಸ್ಕಕವು ಈಷನ್ಮಾತ್ರ ಬೊಗ್ಗಿ "ದೆ 
ಯಲ್ಲವೆ? ಅದು ಸ್ವಲ್ಪ ದೈರ್ಪುಹೇತುಕವಾದುದೇ ವಿನಾ ಮತ್ತೇನೂ ಅಲ್ಲವು. 
ಸುಳುಗಣ್ಣುಗಳೊಂದೇ ದೃಷ್ಟಿಯಿಂದ ಕಣ್ಣಿರಿಸಿ ನೋಡುವಿರೇಕೆ? ಅಯಪಷೆಯು 


೧೨೪ ದುರ್ಗೇ ಶನಂದಿನಿ 
ಕಂಡರೆ ಏನೆಂದಾಳು? ಹಾಗೆ ನೋಡಬೇಡಿ, ಹಾಸಿಕೆಯೆನ್ನು ಬಟ್ಟೇಳಿ 
ಸಾಕು!! 

ಜಗತ್ತಿಂಹನಿಗೆ ಶುಶ್ರೂಷೆಯು ಆವಶ್ಯಕವಾಗಿದ್ದಷ್ಟು ದಿನಗಳವರೆಗೆ ಅಯ 
ಷೆಯು ಪ್ರತ್ಯಹವೂ ಅನವರತ ನಿಯುಕ್ತೆಯಾಗಿದ್ದಳು. ವ್ಯಾಧಿಯು ಶಮನವಾದ 
ಹಾಗೆಲ್ಲಾ ಅಯಷೆಯು ಬಂದುಹೋಗುವುದು ಕಡಿಮೆಯಾಗುತ್ತಾ, ಬಂದಿತು: 
ರಾಜಪ್ರಶ್ರನಿಗೆ ರೋಗವು ನಿಶ್ಶೇಷವಾಗಿ ಆರೋಗ್ಗವಾಗುತಲೀ ಅಯಷೆಯು 
ಬಂದುಹೋಗುವುದು ಸಂಪೂರ್ಣವಾಗಿ ನಿಂತುಹೋಯಿತು. ಆವಾಗಲಾದ 
ರೊಮ್ಮೋರ್ಮೆ ಬಂದುಹೋಗುವಳು. ಬಂದರೂ ಪ್ರಾಯಶಃ, ಉಸ್ಮ್ಮಾನನನ್ನು 
ಸಂಗಡ ಕರೆದುಕೊಂಡು ಬರುವಳು. ಹಿಮಂತರ್ತುವಿನಲ್ಲಿ ಶೀತಾರ್ತನಾದ 
ವ್ಯಕ್ತಿಯ ಮೈಯಿಂದ ಛಳಿಯು ನಿವಾರಣೆಯಾದ ಹಾಗೆಲ್ಲ ಸೂರ್ಯಕಿರಣವು 
ಸರಿದುಹೋಗುವಹಾಗೆ ಜಗತ್ಸಿಂಹನಿಗೆ ಆರೋಗ್ಗವಾದ ಹಾಗೆಲ್ಲಾ ಅಯಷೆಯು 
ದೂರವಾಗಿ ಸರಿದುಹೋದಳು. 

ಒಂದಾನೊಂದು ದಿನ ಸಾಯಂಕಾಲ ಒಗತ್ತಿಂಹನು ಗವಾಕ್ಸ್ನದ ಬಳಿ ನಿಂತು 
ನೋಡುತಿದ್ದನು. ಬೀದಿಯಲ್ಲಿ ಜನರು ಕಾರ್ಯಾರ್ಥಿಗಳಾಗಿ ಅಥವಾ ವಿಹಾರಾ 
ರ್ಥಿಗಳಾಗಿ ಇಷ್ಟ ಬ೦ದಂತೆ ಸ್ವಚ್ಚ ೦ದವಾಗಿ ಖರ ರು. 
ಸಾಬಪ್ರತ್ರನವರನ | ನೋಡಿ ಜ್‌] ಅವರ ಸ್ಥಿತಿಯನ್ನು ತನ್ನ 
ಯೊಂದಿಗೆ ಹೋಲಿಸಿ ಯೋಚಿಸುವನು. ಬೀದಿಯಲ್ಲೊತ್ತಟ್ಟು ಗಜ 
ಮಂಡಲಾಕಾರವಾಗೊಬ್ಬ ವ್ಯಕ್ತಿಯನ್ನೋ ಅಥವಾ ವಸ್ತುವನೊ ಸೋ ಸುತ್ತೆಮುತ್ತಿ 
ಕೊಂಡು ನೋಡುತಿದ್ದರು. ಅವರೆಲ್ಲರೂ ಸ೦ತೋಷಸ ಚಿತ್ರ, ರಾಗಿದ್ದ ೦ತೆ ಕಂಡರು. 
ಆದರವರ ವುಧ್ಯೆದಲ್ಲಿ ಅಚೇತನ ವಸ್ತುವೋ ಅಥವಾ ಚೇತನಯುಕ್ತ ಈಶ ಚಿನ) 
ಷೃನೋ, ಏನಿದ್ದಿತೋ, ರಾಜಕುಮಾರನಿಗದು ಗೊತ್ತಾಗದೆ ಅದನ್ನು ತಿಳಿಯ 
ಅವನಿಗೆ ಕುತೂಹಲವುಂಟಾಯಿತು. ನೋಡುತಿದ್ದವರಲ್ಲಿ ಕಲವರು ಹೂರಟು 
ಹೋದ ಬಳಿಕ ರಾಜಕುಮಾರನ ಅಭೀಷ ವು ಸಿದ್ದಿಯಾಯಿತು. ಮಧ್ಯೆ ಮನುಶ್ಯ 
ನೊಬ್ಬ ನೊಂದು ಪುಸ್ತ ಕವನ್ನು ಹಿಡಿದುಕೊಇಂಡೋದುತಿದ್ದ ಹಾಗೆ ಸಬ: 
ಓದುತಿದ್ದ ವನ ಆಕಾರವನ್ನು p ತ ರಾಜಕುಮಾರನಿಗೆ ಕುತೂಹಲವು ಮತ್ತೂ 
ಹೆಚ್ಚಾಯಿತು. ಅವನನ್ನು ನೋಡಿದರೆ, ಮನುಷ್ಯನೆಂದಾಗಲಿ ಅಥವಾ ಸಿಡಿಲು 
ಬಡಿದು ಉದರಿಹೋದೆಲೆಗಳುಳ್ಳ ದೊಡ್ಡದಲ್ಲದೊಂದು ತಾಳೇಮರವೆಂದಾಗಲಿ 
ಹೇಳಬಹುದಾಗಿದ್ದಿತು. ಏಕೆಂದರೆ, ಅವನು ಅಷ್ಟು ಉದ್ದವಾಗಿಯೂ ಅಷ್ಟೇ 
ದಪ್ಪನಾಗಿಯೂ ಇದ್ದನು. ಆದರೆ ತಾಳೇಮರಕ್ಕೆ ಅಷ್ಟೊಂದು ಗುರುತರವಾದ 
ಮೂಗಿನ ಭಾರವು ಇರದು; ಅದುಹೊರತು ಮಿಕ್ಕ ಆಕಾರೇಜತತೆಗಳೆರಡೂ 
ಸಮಾನವಾಗಿದ್ದುವು. ಪುಸ್ತಕವನ್ನೋದುತ್ತಾ, ಕೈಯನ್ನೂ, ತಲೆಯನ್ನೂ, 
ಮೂಗನ್ನೂ ಅಶ್ಲಾಡಿಸುತ ಬಹುವಿಧ ಅಂಗಜೇಷ್ಟೆಗಳನ್ನು ಮಾಡುತಿದ್ದನು. 


ಎಂಟನೆಯ ಪರಿಚ್ಛೇದ ೧೨೫ 


ರಾಜಕುಮಾರನು ಆಶ್ಚರ್ಯದಿಂದ ಮಾತಿಲ್ಲದೆ ನೋಡುತಿದ್ದನು. ಆಸಮಯದಲ್ಲಿ 
ಉಸ್ಮ್ಮಾನನು ಕೊಟಿಡಿಯೊಳಗೆ ಬಂದನು. 

ಪರಸ್ಪರ ಅಭಿವಾದನವಾದ ಬಳಿಕ ಉಸ್ಕಾನನು ರಾಜಕುಮಾರನನ್ನು 
ಕುರಿತು, "ಗವಾಕ್ಚ ದಲ್ಲಿ ಅನನ್ಯ ಮನಸ್ಥರಾಗಿ ಏನನ್ನು ನೋಡುತಿರುವಿರಿ?” 
ಎಂದು ಕೇಳಿದನು. 

ಜಗತ್ತಿಂಹನು, "ಒಂದು. ಸರಳ ಕಾಷ ವಿಶೇಷವನ್ನು ನೋಡುತಿದ್ದೆನು. 
ಬೇಕಾದರೆ, ನೀನೂ ನೋಡಬಹುದು ' ಎಂದನು 

ಉಸ್ಮ್ಮಾನನು ನೋಡಿ, "ನೀವಾವಾಗಲವನನ್ನು ನೋಡಿಲ್ಲವೆ?' ಎಂದನು. 

ರಾಜಕುಮಾರ ಇಲ್ಲ. 

ಉಸ್ಮಾನ್‌ ಅವನು "ಬ್ರಾಹ್ಮಣನು. ಮಾತು ಕಧುಗಳಲ್ಲಿ ಬಹಳ ಸರಸನು. 
ನಾನವನನ್ನು ಮಂದಾರಣದುರ್ಗದಲ್ಲಿ ನೋಡಿದ್ದೆನು 

ರಾಜಕುಮಾರನು ಚಿ೦ತಾಕ್ರಾಂತನಾಗಿ ಮನಸ್ಸಿನಲ್ಲಿ, ಮಂದಾರಣದ. 
ಲ್ಲಿದ್ದವನಾದರೆ ತಿಲೋತ್ತಮೆಯ ವಿಚಾರವನ್ನು ಕುರಿತು ಹೇಳಲಾಪನೆ! 
ಬಏ೦ದಿ೦ದು ಕೊಂಡು ವ್ಯಾಕುಲಚಿತ್ತನಾಗಿ, ಅವನ ಹೆಸರೇನೆಂದು ಕೇಳಿದನು. 

ಉಸ್ಮ್ಮಾನನು ಸ್ವಲ್ಪ ಯೋಚಿಸಿ, ಅವನ ಹೆಸರು ಸ್ವಲ್ಪು ಕಠಿನವಾದುದು, 
ರುಡತಿಯಾಗಿ ಸ್ಮರಣೆಗೆ ಬರುವುದಿಲ್ಲ ಗಣಪತ ಗಣಪತಿ ಅಲ್ಲ ಗಜಪತ- 
ಗಜಪತಶೋ ಏನೋ 

ರಾಜಕುಮಾರ ಗಜಪತ? ಗಜಪತವೆಂಬುವುದು ಈ ದೇಶದ ಹೆಸರಲ್ಲ; 
ನೋಡಿದರವನು ಬಂಗಾಳಿಯವನಾಗಿರಬಹುದು. 

ಉಸ್ಮ್ಮಾನ್‌--ಬಂ೦ಗಾಳಿಯೇ ನಿಜ, ಅವನೊಬ್ಬ ಭಟಾ ಿಚಾರ್ಯನು ; ಅವನಿ. 
ಗೊಂದು ಉಪಾಧಿಯೂ SE ಜಾ ಬ! ಹೇಳುತ್ತಾರೆ. 

ರಾಜಕುಮಾರ--ಬಂ೦ಂಗಾಳಿಯವರ ಉಪಾಧಿಯಲ್ಲಿ, "ಏಲೆಂ' ಎ೦ಬ ಶಬ್ದ 

ನ್ನು ಪ್ರಯೋಗಿಸುವುದಿಲ್ಲ; 'ಏಲೆಂ' ಎಂದರೆ ಬಂಗಾಳಿಯಲ್ಲಿ ವಿದ್ಯೆಯೆಂದು 

ಹೇಳುತ್ತಾರೆ; "ವಿದ್ಯಾಭೂಷಣ'--"ವಿದ್ಯಾವಾಗೀಶ' ಎಂದಿರಬೇಕು. 

ಉಸ್ನಾನ್‌ ಅಹುದು! ವಿದ್ಯಾ--ಮತ್ತೇನೋ ಒಂದು ಬಂಗಾಳಿಯಲ್ಲಿ 
ಆನೆಗೇನನ್ನುತ್ತಾರೆ? 

ರಾಜಕುಮಾರ--ಹಸ್ವಿ. 

ಉಸ್ಕಾನ್‌--ಮತ್ತೇನು? 

ರಾಜಕುಮಾರ--ಕರಿ ದನಿ _ವಾರಣ--ನಾಗ---ಗಬ-. 

ಉಸ್ಮ್ಮಾನ್‌--ಹಾ! ಸ್ಮರಣೆಗೆ ಬಂದಿತು--ಅವನ ಹಸರು ಗಜಪತ ವಿದ್ಯಾ 
ದಿಗ್ಗಜ. 

ರಾಜಕುಮಾರ--ವಿದ್ಯಾದಿಗ್ಗಜ! ಬಹಳ ಆಶ್ಚರ್ಯವಾದ ಬಿರುದು? 





೧೨೬ ಹುಟು 


ಬಗ pe ~~ ಜು ~ - ಬ ~ 


ಹೆಸರಿಗೆ Wi ಉಪಾಧಿಯಾಗಿದೆ! ಅವನ ಸಂಗಡ ಸಕಾ ಕುತೂಹಲ 
ವಾಗುತ್ತದೆ, 

ಉಸ್ಮ್ಮಾನನು ಗಜಪತಿಯ ಒಂದೆರಡು ಮಾತುಗಳನ್ನು ಕೇಳಿದ್ದವನ ೨ ಅವನ 
ಸಂಗಡ ರಾಜಕುಮಾರನು ಮಾತನಾಡುವುದರಿಂದೇನೂ "`ಹಾನಿಯಿಲ್ಲವೆಂದೆಂದು 
ಕೊಂಡು, "ಆಗಬಹುದು' ಐಎಂದನು. 

ಇಬ್ಬರೂ ಪಕ್ಕದ ಘೊಟಿಡಿಗೆ ಹೋಗಿ, ಒಬ್ಬ ಸೇವಕನನ್ನು ಘಳುಹಿಸಿ ವಿದ್ಯಾ 
ದಿಗ್ಗಒನನ್ನಲ್ಲಿಗೆ ಕರೆಯಿಸಿದರು. 


ಭತ್ಕನೆಯ ಪರಿಚೆ ಬೇದ 


We ಸಾ 
೭್‌್‌ ಸಂಗಡ ಗಜಪತಿ ವಿದ್ಯಾದಿಗ್ಗಜನು *ೊಟಿಡಿಕೆ ಬರುತ್ತಲೇ, ರಾಜ 
| ©) ಕುಮಾರನವನನ್ನು ಕುರಿತು; "ನೀವು ಬ್ರಾಹ್ಮಣರೊ?' ಬಂದು 
ಹೇಳಿದನು. 
ದಿಗ್ಗ ಜನು ಹನ್ನನ್ಯಾಸದಿಂದ, 
 ಯಾವತ್ತ ಸರಸಿ ತಾದೇವಾ ಯಾವತ .೦ಗಾಮಹೀತಲೇ! 
ಅಸಾರಖಲುಸಂಸಾರೆ ಸಾರಂ ಶ್ವ $US | 
ಎಂದು ಹೇಳಿದನು. 
ರಾಜಕುವತಾರನಾ ಅಪಸ್ಮ್ಮಾರಿಯಾದವನಾ ಅಕಾಂಡತಾಂಡಶ್ಲೋಕೋ 
ಚ್ಹಾರಣೆಯನ್ನು ಹೇಳಿ, ಉಕ್ಕಿಬರುತಿದ್ದ ನಗುವನ್ನು ಒಲಾತ್ವ್ವಾರದಿಂದಡಗಿಸಿ 
ತೊಂಡು, ನಮಸ್ಕಾ ರವನ್ನು ಮಾಡಿದನು. ಗಬಪತಿಯು, "ಖುದಾಖಾನನು 
ಬಾಬೂಖಾನರನ್ನು ಚ ಚನ್ನಾ ಟ್ಟ ರಲಿ' ಎಂದು ಆಶೀರ್ವಾದ ಮಾಡಿದನು. 


ರಾಜಕುಮಾರನು, ರ ನಾನು ಮುಸಲ್ಮ್ಮಾನನಲ್ಲ, ನಾನು 
ಹಿಂದು * ಬಿಡನು; 


ದಿಗ್ಗಜನು ಮನಸ್ಸಿ ನಲ್ಲಿ, "ಇವನು. ಯವನನು, ನನ್ನನ್ನು ಮೋಸಗೊಳಿ 


ಸುತ್ತಾನೆ, ಆಶಯವೇನೋ ಇರಬೇಕು; ಇಲ್ಲದಿದ್ದರೆ ನನ್ನನ್ನೇಕೆ ಕರೆಯಿಸ 
ಬೇಕು ?' ಎಂದೆಂದುಕೊಂಡು, "ಖಾನ್‌ಬಾಬೂಜಿ | ನ ತಮ್ಮನ ನ್ಹು ಒಲ್ಲೆನು, 


* ಅನನ್ವ ಯ ಶೊ ಸ (ಕವೆಂದು ಸುಲಭವಾಗಿ ತಿಳಿಯಬಹುದು, 

ತೆ ಚ! ' ಎಂಬ ಶಬ್ದ ವನು "ಮುದಾ (ಬಂದರೆ, ದೇವರು) ಅಥವಾ " ಬಾಬು ' (ಬಂದ, 
ಬಂಗಾಳಿಯಲ್ಲಿ ಮರ್ಯಾ ಜೆಯ ಶಬ ವು) ಖಂಬ ಶಬ್ದ ಗಳೊಂದಿಗೆ ಸೇರಿಸಿ ಹೇಳುನುದು ಶುದ 
ಹಾಸ್ಯಾಸ್ಟ ದವಾದುದು. ದಿಗ್ಗ ಜನು ಇನಿ ತನವಾಗಿ ಮುಸಲ್ಮಾ ನನಾದುದರಿಂದ ಮ ಢೃದಿಂದ ಹಾಗೆ 
ಪ್ರಯೋ ಗಿಸಿದ್ದಾನೆ. 4. 


ಒಂಭತ್ತನೆಯ ಪರಿಚ್ಛೇದ ೧೨೭ 


ತಮ್ಮ ಅನ್ನ ಪ್ರಭಾವದಿಂದ ಪ್ರಾಣಧಾರಣೆ ಮಾಡುತ್ತೇನೆ, ನನಗೇನೂ ಹೇಳ 
ಬೇಕಾದುದಿಲ್ಲ, ತಮ್ಮ ಶ್ರೀಚರಣದಾಸನಾಗಿದ್ದೇನೆ ' ಎಂದನು. 

ರಾಜಕುಮಾರನು, "ಇದೇನು, ವಿಘ್ನ !' ಎಂದೆಂದುಕೊಂಡು, "ಅಯ್ಯಾ, 
ಮಹಾಶಯರೆ! ನೀವು ಬ್ರಾಹ್ಮಣರು, ನಾನು ರಜಪೂತನು, ನನಗಾ ರೀತಿ 
ಹೇಳಕೂಡದು, ತಮಗೆ ಗಜಪತಿ ವಿದ್ಯಾದಿಗ್ಗಒ ಎ೦ದಲ್ಲನೆ ಹೆಸರು ?' ಎಂದನು. 

ದಿಗ್ಗಜನು ಮನಸ್ಸಿನಲ್ಲಿ, "ಅದೊ! ಹೆಸರೂ ಗೊತ್ತಿದೆ! ಏನು ವಿಪತ್ತು 
ಬಂದಿತು!' ಎಂದು ಮುಂತಾಗಿ ಕಳವಳಗೊಂಡು, ಕೈಮುಗಿದುಕೊಂಡು, 
"ಷೇಕ್‌ಜಿಗಳೆ! ನಾನು ಗರೀಬ, ತಮ್ಮ ಕಾಲಿಗೆ ಬೀಳುತ್ತೇನೆ, ನನ್ನನ್ನು ರಕ್ಷಿಸ 
ಬೇಕು ' ಎಂದನು. 

ಬಗತ್ತಿ೦ಹನು, ಬ್ರಾಹ್ಮಣನು ಭೀತನಾಗಿರುವಕಾರಣ, ಕಾರ್ಯನಸಿದ್ದಿ 
ಯಾಗದೆಂದು ಭಾವಿಸಿ, ಬೇರೆ ಪ್ರಸ್ತಾಪವನ್ನು ಕುರಿತು ಮಾತನಾಡಬೇಕೆಂದು 
ಯೋಚಿಸಿ, "ತಮ್ಮ ಕೈಯಲ್ಲಿರುವ ಪುಸ್ತಕವಾವದು ?' ಎಂದು ಕೇಳಿದನು. 

ದಿಗ್ಗಜ--ಅಜ್ಜಿ-ಇದು ಮಣಿಕಪೀರರ ಪುಸ್ತಕವು. 

ರಾಜಕುಮಾರ---ಬ್ರಾಹ್ಮಣರ ಕೈಯಲ್ಲಿ ಪೀರರ ಪುಸ್ತಕವು ಹೇಗೆ 
ಬಂದಿತು ? 

ದಿಗ್ಗಒ--ನಾನೊಂದಾನೊಂದು ಕಾಲದಲ್ಲಿ ಬ್ರಾಹ್ಮಣನಾಗಿದ್ದೆನು; ಈಗ 
ಅಲ್ಲ. 


we ~ Ee ೪೫ ೭ ಆ ೪ಊಅ|₹ಈಔ RR ಅಂ ಗು ದು ಅರದರ 


ರಾಜಕುಮಾರನು ವಿಸ್ಮಯದಿಂದ ವಿರಕ್ತನಾಗಿ, "ಅದು ಹೇಗೆ? ಮಂದಾ 
ರಣದುರ್ಗದಕ್ಲಿರಲಿಲ್ಲವೆ?' ಎಂದು ಕೇಳಿದನು. 

ದಿಗ್ಗಒನು ಮನಸ್ಸಿನಲ್ಲಿ, " ಇನ್ನ ನಗೆ ತಲೆ ಉಳಿಯುವುದಿಲ್ಲ, ನಾನು 
ಬೀರೇಂದ್ರುಸಿಂಹನ ದುರ್ಗದಲ್ಲದ್ದುದು ನಿಒ, ಅದನ್ನು ಗೊತ್ತುಮಾಡಿಕೊಂಡಿ 
ದ್ಹಾನೆ. ವೀರೇ೦ದ್ರಸಿ೦ಹನಿಗಾದಂಶೆನಗೂ ಆಗುವುದು '. ಎಂದು ಯೋಜಿಸಿ, 
ಬ್ರಾಹ್ಮಣನು ಭಯಗೊಂಡು ರೋದನಮಾಡತೊಡಗಿದನು. 

ರಾಜಕುವತಾರ--ಅಳುವುದೇಶೆ? 

ಬ್ರಾಹ್ಮಣನು ಸೈ ಉಜ್ಜಿಕೊಳ್ಳುತ್ತಾ, " ಖಾನ್‌ಬಾಬಾಬೆ! ನನ್ನನ್ನು 
`ಹೊಡಿಯಬೇಡಿ, ನಾನು ತಮ್ಮ ಸೇವಕನು, ದಯವಿಟ್ಟು ಕಾಪಾಡಿ? ನಡು 

ರಾಜಕುವಾರ-ದನೀವೇನು ಹುಚ್ಚರೂ 

ದಿಗ್ಗಬ--ಇಲ್ಲ, ಬಾಬೂಷೇಕಗಳ'! ನಾನು ತಮ್ಮ ಭೃತ್ಯನು. 


ಟು 
ಅಲೆ 


ರಾಜಕುಮಾರನು ಬ್ರಾಹ್ಮಣನನ್ನು ಸಮಾಧಾನಗೊಳಿಸುವ ನಿಮಿತ್ತ, 
“ ನಿಮಗೇನೂ ಭಯವಿಲ್ಲ, ಮಣಿಕಪೀರರ ಪ್ರುಸ್ತಕದಲ್ಲಾವದಾದರೊಂದನ್ನೋದಿ 
ಹೇಳಿ, ನೋಡೋಣ ' ಎಂದನು. 


ಬ್ರಾಹ್ಮಣನು ಪುಸ್ತಕವನ್ನು ಬಿಚಿ ರಾಗದೊಡನೆ ಓದಲು ಪ್ರಾರಂಭಿಸಿ 


೧೨೮ ದುರ್ಗೇಶನಂದಿನಿ 


mn 1 x ~ 2 ೯ 


ದನು, ಅವನೋದಿದ್ದುಕ್ಕೂ ಅಳುವುದಕ್ಕೂ ಭೇದಕಾಣಲಿಲ್ಲ. ಹುಡುಗರಿಗೆ 
ಕಿವಿ ಹಿಂಡಿದರೆ, ಹೇಗೆ ಓದುವರೋ ದಿಗ್ಗ ಪಂಡಿತನೂ ಹಾಗೆ ಓದಿದನು. 

ಕ್ಲಣದಮೇಲೆ ರಾಜಕುಮಾರನು, "ನೀವು ಬ್ರಾಹ್ಮಣರಾಗಿದ್ದು ಮಣಿ 
ಕಪೀರರ ಪು ಸ್ಮಕವನ್ನೇಕೆ ಓದುತ್ತೀರಿ' ಎಂದನು. 

ಬ್ರಾಹ್ಮಣನು ರಾಗವನ್ನು ನಿಲ್ಲಿಸಿ "ನಾನು ಮುಸಲ್ಮಾನನಾದೆನು” 
೦ದನು. 

ರಾಜಕುಮಾರ ಅದೇಕೆ ? 

ಗಜಪತಿ--ಯವನ ಮುಸಲ್ಮಾನ್‌ ಬಾಬುಗಳು ದುರ್ಗಕ್ಕೆ ಬಂದು ನನ್ನನ್ನು 
ಕುರಿತು, " ಬೊಮ್ಮನ್‌ ! ನಿನ್ನ ಜಾತಿಕೆಡಿಸುತ್ತೀವೆ' ಎಂದು ಹೇಳಿ ನನ್ನನ್ನು 
ಹಿಡಿದುಕೊಂಡು, "ಪಲೋ'ಃ ತಿನ್ಸಿ ನಿಬಿಟ್ಟಿರು. 

ರಾಜಕುಮಾರನು." ಪಲೋ ' ಎಂದರೇನು? 

ಗಜಪತಿ ಫೃತದಲ್ಲಿ ಪಕ್ತವಾದ ಅನ್ನ. 

ರಾಜಕುಮಾರನು, ಪದಾರ್ಥದ ಜ್ಞಾನವಾಗಿ " ಆಯಿತು ಮುಂದೆ ಹೇಳು” 
ಎ೦ದನು, 

ದಿಗ್ಗಜ--ಅನಂ೦ತರ, ಕಲವಿುರಯನ್ನೋ ದಿಸಿದರು. 

ರಾಜಕುಮಾರ---ಕಲಮಾ ಓದಿಸಿದ ಬಳಿಕ ಏನಾಯಿತು ? 

ದಿಗ್ಗಜ--ಅನಂತರ, "ನೀನು ಮೊಸಲಮಾನನಾದೆ' ಎಂದರು. 

ರಾಜಕುಮಾರ ನಮಿಕ್ಕವರೆಲ್ಲಾ ಏನಾದರು ? 

ದಿಗ್ಗಜ--ಮಿಕ್ಯ್ಯವರನೇಕರೂ ನನ್ನಂತೆ ಮುಸಲರಾದರು. 

ರಾಜಕುಮಾರನು ಉಸ್ಮಾನನ ಕಡೆಗೆ ತಿರುಗಿ, ಅವನನ್ನು ದೃಷ್ಟಿಸಿ ನೋಡಿ. 
ದನು. 

ಉಸ್ಮ್ಮಾನನು, ರಾಜಕುಮಾರನ ಮೌನದಿಂದ ದ್ಯೋತಕವಾದ ತಿರಸ್ಕಾರ. 
ವನ್ನು ತಿಳಿದು, "ಯುವರಾಜ ! ಅದರಿಂದ ದೋಷವೇನು? ಮುಸಲ್ಮಾನರ 
ಭೂ ತಯ ಮಹಮ್ಮದೀಯರ ಮತವೇ ಸತ್ಯವಾದುದೆಂದು ತಿಳಿದಿದ್ದಾರೆ, 
ಬಲತ್ವ್ವಾರದಿಂದಾಗಲಿ ಅನ್ಯಥಾ ಆಗಲಿ, ಸತ್ಯವಾದ ಧರ್ಮವನ್ನು ಪ್ರಚಾರ. 
ಮಾಡುವುದು ನಮ್ಮೆ ಮತದಲ್ಲಿ ಅಧರ್ಮುವಲ್ಲ ಅದೂ ಧರ್ಮವೇ ' ಎಂದನು 


* ಬಂಗಾಳ ಯಲ್ಲಿ " ಸಲ ' ಬಂದಿ, ಆಲಸ್ಕದವರಿಗೆ ಕೊಡುವ ಗಂಜಿಗೆ ಹೆಸರು. ಬಗ್ಗಜನು, 
"ವಲಾವು ' ಎಂದರೆ, ಮಸಲಾ ನರಲ್ಲಿ ಮಾಡುವ ಉತ್ಕೃಷ್ಟವಾದ ಭಕ್ಷ್ಯ. ಅದಕ್ಕೆ ಬದಲಾಗಿ "ಪಲ್ಫೋ ' 
ಎಂದು ಆಭಾಸವಾಗಿ ಹೇಳಿದ್ದಾನೆ. ಪ 
1 "ಕಲಮಿ' ಬಂದರೆ, ಬಂಗಾಳಿಯಲ್ಲೊಂದು ವಿಧವಾದ ಹಟ್ಟಿ ಗೆ ಹೆಸರು. ದಿಗಜನ್ಮು 
" ಕಲಮಾ ' ಎಂದಿ, ಮಖಸಲ್ಮಾ ನರ ಮತಸಂಬಂಧದ. ಗ 1_೦ಥ, ಅದಕೆ ಬದಲಾಗಿ "ಬಮ ರ 
ಆಭಾಸವಾಗಿ ಹೇಳೆ ದ್ಹಾನೆ. 


ಒಂಭತ್ತನೆಯ ಪರಿಚ್ಛೇದ ೧೨೯ 


ರಾಜಕುಮಾರನು ಉತ್ತರವನ್ನು ತೊಡದೆ ದಿಗ್ಗಜನನ್ನು ಕುರಿತು, "ವಿದ್ಯಾ 
ದಿಗ್ಗಜ ಮಹಾಶಯರೆ!' ಎನ್ನುತ್ತಲೆ, 

ದಿಗ್ಗಜ ಅಲ್ಲ, ನಾನು ಷೇಕ್‌ ದಿಗ್ಗಜ. 

ರಾಜಕುಮಾರ--ಹಾಗೇವೇ ಆಗಲಿ, ಷೇಕ್‌ಜಿ! ದುರ್ಗದಲ್ಲಿದ್ದ ಮಿಕ್ಕುವರ 
ಸಮಾಚಾರವು ಗೊತ್ಸ್ತುಂ೦ಟಿ? 

ಉಸ್ಮ್ಮಾನನು ರಾಜಕುಮಾರನ ಅಭಿಪ್ರಾಯವನ್ನು ತಿಳಿದು ವ್ಯಾಕುಲವಿಶಿಷ್ಟ 
ನಾದನು. 

ದಿಗ್ಗಜ--ಅಭಿರಾಮಸ್ವಾಮಿಯು ಪಲಾಯನವಾಗಿ ಹೋದನು, 

ರಾಜಕುಮಾರನು, ನಿರ್ಬೋಧನಿಗೆ ಸ್ಪಷ್ಟವಾಗಿ ಕೇಳಿದ ಹೊರತು ಹೇಳಲಾರ 
ನೆಂದು ತಿಳಿದು, "ವೀರೇ೦ದ)ಸಿ೦ಹನು ಏನಾದನು?' ಎಂದು ಕೇಳಿದನು. 

ದಿಗ್ಗಜ--ನವಾಬ ಕತಲೂಖಾನ್‌ ಬಾಬುಗಳು ಅವನನ್ನು ತಲೆಹೊಡಿಸಿ 
ಬಿಟ್ಟಿರು. 

ರಾಜಪುತ್ರನ ಮುಖವು ರಕ್ಕವರ್ಣವಾಯಿತು. ಅವನು ಉಸ್ಮಾನನನ್ನು 
ಕುರಿತು, "ಅದೇನು? ಈ ಬ್ರಾಹ್ಮಣನು ಅನೃತವನ್ನು ಹೇಳುವನೆ?' 

ಉಸ್ಮ್ಮಾನನು ಗಂಭೀರಭಾವದಿಂದ ; "ನವಾಬರು ವಿಚಾರಣೆಮಾಡಿ, ರಾಜ 
ದ್ರೋಹಿ ಎಂಬ ಜ್ಞಾನದಿಂದ ಪ್ರಾಣದಂಡನೆಯನ್ನು ಎಧಿಸಿದರು' ಎಂದನು. 

ರಾಜಕುಮಾರನು ಕಣ್ಣುಗಳಿಂದ ಕಿಡಿಗಳನ್ನು ಸುರಿಸುತ್ತಾ, ಉಸ್ಮ್ಮಾನನನ್ನು 
ಕುರಿತು, "ಆ ಕೆಲಸವು ನಿನ್ನಾಲೋಚನೆಯಿಂದಾಯಿತೆ?' ಎಂದು ಕೇಳಿದನು. 

ಉಸ್ಮ್ಮಾನನು, "ನನ್ನಾ ಲೋಜನೆಗೆ ವಿರುದ್ಧವಾಗಿ ನಡೆಯಿತು ' ಎಂದು 
ಹೇಳಿದನು. 

ರಾಜಕುಮಾರನು ಬಹಳ ಹೊತ್ತು ನಿಸ್ತಬ್ಧನಾಗಿದ್ದನು, ಉಸ್ಮ್ಮಾನನು ಆ 
ಸಮಯವನ್ನು ನೋಡಿ, ದಿಗ್ಗಜನನ್ನು ಕುರಿತು; "ನೀನು ಹೊರಟುಹೋಗು' 
ಎಂದನು. 

ದಿಗ್ಗಜನು ಬಿಟ್ಟರೆ ಸಾಕೆಂದೇಳುತ್ತಲೆ, ಕುಮಾರನು ಅವನ ಕೈ ಹಿಡಿದು, 
"ಮತ್ತೊಂದು ಮಾತು--ವದಿಮಲೆಯು ಎಲ್ಲಿದ್ದಾಳೆ?' ಎಂದು ಕೇಳಿದನು. 

ಬ್ರಾಹ್ಮಣನು ನಿಟ್ಟುಸಿರನ್ನು ಬಿಡುತ್ತಾ ಕಣ್ಣೀರು ತುಂಬಿದವನಾಗಿ, 
"ನಿಮಲೆಯು ನವಾಬರ ಉಪಪತ್ಲಿಯಾಗಿದ್ದಾಳೆ' ಎಂದನು. 

ರಾಜಕುಮಾರನು ವಿದ್ಯುದ್ಧೃಷ್ಟಿಯಿ೦ದ ಉಸ್ಮ್ಮಾನನನ 
ನಿಜವೆ?' ಎಂದನು. 

ಉಸ್ಕಾನನು ಉತ್ತರವನ್ನು ತೊಡದೆ, ದಿಗ್ಗಜನನ್ನು ಕುರಿತು, "ಮತ್ತೇ 
ನನ್ನು ಬೊಗುಳುತ್ತಿ ಎದ್ದು ಹೋಗು ' ಎಂದನು. 


ರಾಜಕುಮಾರನು ದಿಗ್ಗಜನ ಕೈಯನ್ನು ದೃಢವಾಗಿ ಹಿಡಿದಿದ್ದುದರಿಂದವನಿಗೆ 
೧ [ 


ಬಾವಾ ಸಾವ ನಿ 





RS RN 


ಪಿ ನೋಡಿ; "ಅದು 


ಹ ರ ಭಟ 


ಹ ಲ ಬ್ರ ಜ್ಯ UN 


ಚಾ ಶಕ್ತಿ RE ಕುಮಾರನ ಕಣ್ಣು ಗಳು ಇಂಡಗಳ ಹಾಗಾಗಿ 
"ತಿಲೋತ್ಕಮೆಯೊ?' ಎಂದನು. 

ಬ್ರಾಹ್ಮಣನು, "ತಿಲೋತ್ತಮೆಯೂ ನವಾಬರ ಉಪಪತ್ನಿಯಾಗಿ ದಾಸ 
ದಾಸಿಯರಿಂದುಪಚರಿಸಲ್ಪಡುತ್ತಾ ಸುಖದಿಂದಿದ್ದಾಳೆ' ಎಂದನು. 

ರಾಜಕುಮಾರನು. ಬ್ರಾಹ್ಮಣನನ್ನು ಕೋಪದಿಂದ ದೂಡಿಬಿಟ್ಟಿ ನು. 
ಬ್ರಾಹ್ಮಣನು ಬಿದ್ದೇಳುತ್ತಾ ಹೊರಟುಹೋದನು. 

ಉಸ್ಮ್ಮಾನನು ಅಬ್ಬೆ ತನಾಗಿ ಮೃದುಭಾವದಿಂದ ; "ನಾನು ಕೇವಲ ಸೇನಾ 
ಪತಿ' ಎಂದನು, 

ರಾಜಕುಮಾರನು "ನೀನು ಪಿಶಾಚಿಯ ಸೇನಾಪತಿ!' ಎಂದನು. 





ನೆಯ ಪಲಿಚ್ಛೀದ 

ಪ್ರತಿಮಾ ವಿಸರ್ಜನ 
ಗಂ ಥಬಾಹುಳ್ಳ, ದಿಂದ ಪ್ರಯೋಜನವಿಲ್ಲ. ಒಗತ್ತಿಂಹನಿಗೆ ಅಂದು ರಾತ್ರಿ) 
ಸ್ವಲ್ಲ ಲೂ ನಿದೆ ಬರಲಲ್ಲವೆಂದು ಹೇಳುವುದು ಉತ್ಪ್ರೇಕ್ಸ್ಪೆಯಾಗದು. 
ಅವನಿಗೆ ಚಿಂತಾಗ್ಲಿಯೆ೨ ವಿಕೀರ್ಣವಾಗಿ ಹೃದಯ ಮಧ್ಯೆದಲ್ಲಿ ಪುಜ್ವಲಿ 
ಸುತಿದ್ದಿತು. ಆವ ತಿಲೋತ್ಕಮೆಯು ದೇಹತ್ಕ್ಯ್ಯಾಗವನ್ನು ಮಾಡಿದ್ದರೆ ಜಗತ್ತಿಂಹ 
ನಿಗೆ ಸ್ಯ ಥಿವಿಯೇ ಶೂನ ವಾಗಿ ಕಾಣುತ್ತಿದ್ದಿತೋ, ಈಗಾ ತಿಲೋತ್ತಮೆಯು 
ಪ್ರಾಣತ್ಯ್ಯಾಗವನ್ನು ಮಾಡಿಕೊಳ್ಳ ಲಿಲ್ಲವೇಕೆಂದು ಪರಿತಾಸಕ್ಕ ಕಾರಣವಾಯಿತು. 
ಏತಕ್ಕೆ ಹಾಗಾಯಿತು? ತಿಲೋತ್ತಮೆಯು ಬದುಕಿರಬೇಕೆ! ಕುಸುಮ 


ಸುಕುಮಾರವಾದಾ ಮಾಧುರ್ಯಮಯ ಕೋಮಲಾಲೋಕವೇಷ್ಟಿತವಾದ 
ದೇಹವು--ಒಗತ್ತಿಂಹನು ಎತ್ತಕಡ ಮುಖವನ್ನು ತಿರುಗಿಸಿದರೂ ಅತ್ತ ಕಣ್ಣು 


ಗಳೆದುರಿಗೆ ಬಂದು ನಿಂತಿರುವಂತಿರುವಾ ದೇಹವು ಶೈಶಾನಮ್ಸತ್ತಿ,ಕೆಯೊಡನೆ 
J) ೬ ಲ್‌ 


ಕಲಕಲಿಕೆಯಾಗಿ ಕಲತುಹೋ! ಬಿಡಲೆ! ಪೃಥಿವಿ--ಅಸೀಮವಾದೀ ಪೃಥಿವಿ 
ಯಲ್ಲೆಲ್ಲಿಯೂ ಆ ದೇಹದ ಚಿಹೈೆ ಗಳಿರಬೇಡನೆ? ಹೀಗೆಂದು ಚಿಂತೆಯು ಹುಟ್ಟಿ 
ದಾಗ ಒಗತ್ತಿಂಹನ ಕಣ್ಣುಗಳಲ್ಲಿ ಜು ಅನರ್ಗಳವಾಗಿ ಸುರಿಯುವುದು. 
ಕೂಡಲೇ 'ದುರಾತ್ಮನಾದಾ ಕತಲೂಖಾನನ ವಿಹಾರಮಂ೦ದಿರದ ಬ್ಲ್ಯಾಪಕವು 
ಜವ ಮಿಂಚಿನಂತೆ ಹೊಳೆದು, ಶುಸುಮಸುಕುಮಾರವಾದಾ ದೇಹವು 
ಪಾಪಿಷ್ಠನಾದಾ ಪಠಾನನ ಅಂಕನ್ಯಸ್ಮವಾಗಿದೆ ಎಂದು ಬೋಧೆಯಾಗುತಲೇ 
ಮತ್ತೂ ಹೆಚ್ಚಾದ ದಾರುಣಾಗ್ಟಿ ಯಂದ ಹೃದಯವು ಪುಜ್ವಲಿತವಾಗುವುದು. 
ತಿಲೋತ್ಕ ತ ರಾಜಕುಮಾರನ ಹೃದಯ ಮುರಾ 
ದೇವಿಯ ಮೂರ್ತಿಯಾಗಿದ್ದಳು. ಅಂತಹ ತಿಲೋತ್ತ ಸಿ ಪರಾನನ ಭವನದಲ್ಲಿ! 


ಹತ್ತನೆಯ ಪರಿಚೆ ಚ್ಛೇದ ೧40 


ಅದೇ ತಿಲೋತ್ಕಮೆಯು ತೆ ಭವನದಲ್ಲಿ! ಜು ಜಾ ಯ 
ಕತಲೂಖಾನನ ಉಪಪತ್ಲಿ!! ಆ ಮೂರ್ತಿಯನ್ನು ಪುನಃ ರಾಜಪೂತನು ಆರಾಧಿ 
ಪನೆ? ಅಂತಹ ಮೂರ್ತಿಯನ್ನು ಸ್ವಹಸ,ದಿಂದ ಸ್ಥಾನಡ್ಯುತಮಾಡಲು ಸಂಕೋಚ 
ಪಡುವುದು ರಾಜಪೂತನಾದವನಿಗೆ ಕುಲೋಚಿತವ? 

ಜಗತ್ತಿಂಹೆನ ಹೃದಯದಲ್ಲಾ ಪ್ರ ತಿಮೆಯು ಬದ ಮೂೂಲವ್ರಳ್ಳೆ ದುದಾಗಿದ್ದಿತು. 
ಅದರ ಮೂಲೋತ್ಪಾ ಟನ ಸವಾಗಬೇಕಾದರದಕ್ಕೆ ರ ಹ್ಗ ದಯವೇ 
ವಿದೀರ್ಣವಾಗಬೇಕು. ಐನನ್ರು 1 ಆ ಮೋಹಿನಿಯ ET 
ಸಂಪೂರ್ಣವಾಗಿ ಮಕೆತುಹೋಗಲಾಪದು ಆದು ಸಾಧ್ಯವೆ ? ಎಷ್ಟು ದಿವಸ 
ಮೇಧೆಯೂ ಬುದ್ಧಿಯೂ ಸ್ಮೃೃತಿಯೂ ಇರುವ್ರವೋ, ಎಷ್ಟು ದಿವಸ ಅಸ್ಸಿ ಮಚ್ಚಾ 
ಶೋಣಿತಗಳಿಂದ ನಿರ್ಮಿತವಾದ ದೇಹವಿರುವುದೋ, ಅಷ್ಟೊ ನ ಚ ಬ 
ಆ ಮೂರ್ತಿಯು ಅವನ ಹ್ಮ ದೆಯೇಶ್ವ ರಿಯಾಗಿ ನಿ 

ಣವೇ ಮೊದಲಾದ ಉತ್ಕೃಟಿಚಿಂತೆಯಿಂದ ರಾಜಪುತ್ರನ ಮನಸ್ಸಿನ 

ಎ ಂರ್ಯವು. ದೂರವಾದ:ದಲ್ಲದೆ ಬುದ್ಧಿಯೂ ಅಪಭ)ಂಶವಾಗುತ ಬಂದಿತು. 

hp ವಿಶಂಖಲಮಾಯಿತು. ರಾತ್ರಿಯೆಲ್ಲಾ ತಲೆಯಮೇಲೆ ಕೃಗಳನ್ನಿಟ್ಟು 
ಕೊಂಡು ಕುಳಿತಿರುವನು. ತಲೆಯು ತಿರುಗಿಧಢಷ್ಣೂರಾಗಿ ಯೋಚಿಸುವ ಶಕ್ತಿ ಯೂ 
ಲೋಪವಮಾಯಿತು. 

ಒಂದೇ ಸ್ಪಳೆದಲ್ಲಿ ಒಹಳ ಹೊತ್ತು ಕುಳಿತು ಅಂಗಾಂಗಗಳೆಲ್ಲಾ ನೋವುದಕ್ಕೆ 
ಪ್ರಾರಂಭ ಚಾ ಮನಸ್ಸಿನಲ್ಲಿ ಪ್ರಗಾಥ ಆಲೋಚನೆಯಿಂದ ಶರೀರವೆಲ್ಲಾ 
ಎಳ್ಳು ಹಾಕಿದರೆ ಸೀಯುವಷ್ಟು ಜ್ವರಬಂದಂತೆ ಸಂತಾಪವುಳ್ಳ ದುದಾಯಿತು. ಜಗ 
ತ್ರಿಂಹನು ಕಿಟಿಕಿಯ ಬಳಿ ಬಂದನು. 

ಶೀತಲವಾದ ತಣ್ಣೆಲರು ಬೀಸಿ ಜಗತ್ತಿಂಹನ ಲಲಾಟಿವು ತಣ್ಣೋೊಂಡಿತು. 

ಶಿಯು ಆಂಧಕಾರಮಯವಾಗಿದ್ದಿತು. ಆಕಾಶವು ಮೇಘಾವೃತವಾಗಿದ್ದಿತು. 
ಕ್ಷತ್ರಗಳು ಕಾಣುತ್ತಿರಲಿಲ್ಲ. ಒಮ್ಮೋರ್ಮೆ ಚಲಿಸುತಿದ್ದ ಮೇಘ ಖಂಡಗಳ 


AA 
ವುಧ್ಯದಿಂದ ಸಣ್ಣದಾದೊಂದೊಂದು ಚುಕ್ಕಿಯ ಮಿನುಗುತಿರುವುದು. ದೂರವಾ 


<೬ 2° 


L 


ಗಿದ್ದ ವೃತ್ತ ಶ್ರೇಣಿಗಳು ಅಂಧಕಾರದಲ್ಲಿ ಪರಸ್ಪರ ಸೇರಿದಂತಾಗಿ ತಮೋಮಯವಾದ 
ಪ್ರಾಚೀರವೋ ಬಂಬಂತೆ ಆಕಾಶದಲ್ಲಿ ಕಣ್ಣೊಳಿಸುತಿದ್ದುವು. ಸವಿತಾಪದಲ್ಲಿದ್ದ 
ಪ್ರತಿ ಮರದಲ್ಲಿಯೂ ಮಾಲಾಕಾರವಾಗಿ ಮಿಂಚುಹುಳುಗಳು ವಬ್ರದ ಕಿಡಿಗಳ 
ಹಾಗೆ ಹೊಳೆಯುತಿದ್ದುವು. ಮುಂದಿದ್ದೊಂದು ತಟಾಕದಲ್ಲಿ ಆಕಾಶ ವೃಕ್ಟಾ ದಿಗಳ 
ಪ್ರತಿಬಿಂಬವು ಅಸ್ಟು ಟಿವಾಗಿ ಕಾಣುತಿದ್ದಿತು. 

ಮೇಘಸ್ಪೃಷ್ಟವಾದ ರಾತ್ರಿಯ ತಂಗಾಳಿಯು ಮೈಸೋಕಿ ಜಗತ್ತಿಂಹನ 
ದೈಹಿಕ ಸಂತಾಪವು ಸ್ವಲ್ಪ ತಗ್ಗಿತು. ಗವಾಸ್ಸದಮೇಲೆ ಕೈಯಿಟ್ಟು ಅದರಮೇಲೆ 
ತಲೆಯನ್ನಿಟ್ಟು ಬಹು ಕ್ಸಣಗಳು ಉತ್ಕೃಟಿವಾದ ಮನಃಕ್ಲ್ಸೇಶದಿ೦ದ ನಿಶ್ಚಲವಾಗಿ 


ಡಿ ಸಸ ಸುವ! 


uv uv Lun ಎರ್‌ ಜ್‌ A Ne ಗಾರ್‌ ಜಗಾ, 


ನಂತಿದ್ದ ನ ನು. PS RR ವಾಯು ಸಂಲಗ್ಭ ದಿಂದ ಸ ಸ್ವಲ್ಪ , ಚಂತಾವಿರತನಾರಸು. 
ಕೂಡಲೇ ಬೇರೆ ಯೋಜನೆಯು ಹುಟ್ಟಿ ತು. ಅದುವರೆಗೂ ಮನ ಸ್ಫೈನ್ನು 
ಮಾಡುತಿದ್ದ ಶಲ್ಕವು ದೂರವಾಗಿ, ತೀಕ್ಬ್ಪ ಇದಲ್ಲದಕ್ಕೆಂತ ತುಸು ಆ | 
"ನಿರಾಶೆ' ಎಂಬ ಬಾಣವು ಜೈದಯದಲ್ಲಿ ಪ್ರವೇ ಶಮಾಡಲಾರಂಭವಾಯಿತು. 
ಆಶೆಯನ್ನು ತ್ಯಾಗಮಾಡುವುದು ಅಧಿಕ ಕ್ಲೇಶಕರವಾದುದು. ಮನದಲ್ಲಿ ನಿರಾ 
ಶೆಯು ನೆಟ್ಟ ಬಳಿಕ ಅಷ್ಟೊ ೦ದು ಕ್ಲೇಶಕರವಾಗದು. ಅಸ್ಪ್ರಾಘಾತವು ಅಧಿಕ 
ಕ್ಲೇಶಕರವಾದುದು. ೫0 ೫೫೬ ಘಾಯದ ಹಿಂಸೆಯು ಸ್ಥಾಯಿ 
ಯಾಗಿದ್ದರೂ ಆಘಾತದಷ್ಟು ಉತ್ಕಟಿ ಕ್ಲೇಶದಾಯಕವಲ್ಲ; ಜಗತ್ತಿ ೦ಹನು 
ನಿರಾಶೆಯಿಂದ ಸ್ವಲ್ಪು ಕಡಿಮೆಯಾದ ಯಾತನೆಯನ್ನ ನುಭವಿ ಸಲಾರಂಭಿಸಿದನು. 
ಅಂಧಕಾರಮಯವಾಗಿ ನಕ ಸ ತ್ರುವಿಹೀನವಾಗಿದ್ದ ಆಕಾಶವನ್ನು ನೋಡಿ, ತನ್ನ 
ಹೃದಯವೂ ಅದರಂತೆ ಅಂದಕಾರಮೆಯವಾಗಿ ನತ್ಸೃತ್ರವಿಖೀನವಾಗಿದ್ದಿ ತೆಂದು 
ಕಣ್ಣೀರನ್ನು ಸುರಿಸುತ್ತಾ ಭಾವಿಸುತಿದ್ದ ನು. ಹಿಂದೆ ಕಳೆದುಹೋದ ಮೃದು 
ಭಾವಗಳು ಸ್ಕ್ರೃತಿಗೆ ಬರಲಾ ರಂಭಿಸಿದವು. ಬಾಲ್ಕಕಿಶೋರಕಾಲಗಳ ಆಮೋದ 
ಪ್ರಮೋದಗಳೆಲ್ಲವೂ ಜ್ಞಾಪಕಕ್ಕೆ ಬಂದು, ಅವುಗಳಲ್ಲವನ ಚಿತ್ತವು ಮಗ್ಗ 
ವಾಯಿತು. ಅದರಿಂದ ಅನ್ಯ ನಾಗು ತ, ಶರೀರವು ಕ್ರಮವಾಗಿ ಶೀತಲ 
ವಾಗುತ ಬಂದಿತು.  ಕ್ಲಾಂತಿಯಿಂದ  ಜೇತನವು ಅಪಹರಣವಾಯಿತು. 
ವಾತಾಯನದವಲಂಬನೆಯಿಂದ ತೂಕಡಿಕೆಯು೦ಟಾಯಿತು. ಆ ನಿದ್ರಾವಸ್ಥೆ 
ಯಲ್ಲೊಂದು ಸ್ಪಪ್ಪೆವನ್ನು ಕಂಡನು. ಸ್ವಪ್ನವು ಗುರುತರ ಕಷ್ಟಜನಕ 
ವಾಗಿದ್ದಿತು. ನಿದ್ರಿತನಾಗಿ ಭ್ರೂಭಂಗಿಯನ್ನು ಮಾಡಿದನು. ಮುಖದಲ್ಲಿ ಉತ್ಕಟ 
ಕ್ಲೇಶಭೋಗವು ವ್ಯಂಜಕವಾಯಿತು. ಆಧೆರವು ಅದರಿತು. ಲಲಾಟವು ಘರ್ಮಾಕ್ಮ 
ವಾಯಿತು. ಕೈ ದೃಢ ಮುಷ್ಟಿ ಬದ್ದವಾಯಿತು. 
ಇದ ಕ್ಸಿದ್ದ ಹಾಗೆ ಘಾಬರಿಯಿ೨ಂದ ಎಚ್ಚರವಾಯಿತು. ಜಗತ್ತಿಂಹನು 
ಅತಿವ್ಯಸ್ತನಾಗಿ ಕೊಟಡಿಯಲ್ಲಿ ಗೋಡೆಯಿಂದ ಗೋಡೆಗೆ ಶತಪಥ ನಡೆಯು 
ತಿದ್ದನು, ಎಷ್ಟುಹೊತ್ತು ಹಾಗೆ ಪಾದಚಾರಣ ಮಾಡುತಿದ್ದನೋ, ಅದನ್ನು 
ನಿಶ್ಚಿತವಾಗಿ ಹೇಳಲಾಗುವುದಿಲ್ಲ. ಬಾಲಸೂರ್ಯನ ಕಿರಣಗಳಿಂದ ಹರು 
ಪ್ರಾಕಾರವು ಪ ಶ್ರ ದೀಪ್ಮವಾದಾಗ ಒಗತ್ತಿಂಹನು ಹರ್ಮುತಲದಲ್ಲಿ ಹಾಸಿಗೆಯಿಲ್ಲದೆ 
ಶಲೆದಿಂಬೂ ಇಲ್ಲದೆ, SEES BAN ನಿದ್ರೆ ಯನ್ನು ಮಾಡುತಿದ ನು. 
ಸ್ಮಾನನು ಬಂದು ಎಚ್ಚರಗೊಳಿಸಿದನು. ಬ ಜಟ ಎದ್ದನು, 
ಬಳಿಕ ಉ ಎ ಅಭಿವಾದನವನ್ನು ಮಾಡಿ ಅವನ ಕೈಯಲ್ಲೊಂದು ಕಾಗದ 
ವನ್ನು ಕೊಟ್ಟನು, ರಾಜಪುತುನು ಕಾಗದವನ್ನು ತೆಗೆದುಕೊಂಡು ಏನನೊ 
ಹೇಳದೆ ಉಸ್ತಾನನ ಮುಖವನ ನ್ನು ದೃ ಪ್ಪಿಸಿ ನೋಡಿದನು. ಉಸ್ಮ್ಮಾನನು ರಾಜ 
ಪುತ್ರನಿಗೆ ಮನಸ್ಸು ವಿಹ ಅಗೊಂಡಿದ್ದ' ಕಾರಣ ಆಗಾವ ವಿಚಾರವಾಗಿಯೂ 


ಹತ್ತನೆಯ ಪರಿಚ್ಛೇದ ೧ಷ್ಠಿಷಿ 


ಮಾತನಾಡುವುದು ನಿಷ್ಟ್ರಯೋಜನವೆಂದು ತಿಳಿದು, .ರಾಜಪ್ರತ್ರ ! ತಾವು 


ನೆಲದಮೇಲೆ ಮಲಗಿದ್ದುದಕ್ಕೆ ಕಾರಣವನ್ನು ವಿಚಾರಿಸುವುದನಾವಶ್ಯಕ ; ಈ 


ಕಾಗದವನ್ನು ಬರೆದವರಿಗೆ ನಿಪುಗದನ್ನು ತಲ್ಪಿಸುವುದಾಗಿ ವಾಗ್ದಾನ ನ್ನು ಮಾಡಿ 
ದೈನು; ನಿಮಗದನ್ನು ಇದುವರೆಗೆ ತಲ್ಪಿಸದಿದ್ದುದಕ್ಕೆ ಕಾರಣವು ತಮಗೇವೇ 
ಗೊತ್ತಿದೆ; ತಲ್ಪಿಸದೆ ಅದನಿಟ್ಟುಕೊಳ್ಳುವುದಕ್ಕೆ ಕಾರಣವಿಲ್ಲ; ತಮಗೆಲ್ಲವೂ 
ವೇದ್ಭವಾಗಿದೆ. ಪತ್ರವನ್ನು ತಲ್ಪಿಸಿದ್ದೇನೆ; ಅವಕಾಶವಾದಾಗದನ್ನೋದಬಹುದು; 
ಮಧ್ಯಾಹೃದಮೇಲೆ ಬರುವೆನು; ಪುತ್ಯುತ್ತರವನ್ನು ಕೊಟ್ಟರೆ ಕಳುಹಿಸುವೆನು' 
ಎಂದು ಹೇಳಿ ಹೂರಟುಹೋದನು. 

ರಾಜಪುತ್ರನು. ಏಕಾಂಗಿಯಾಗಿ ಕುಳಿತುಕೊಂಡಿದ್ದು ಸಂಪೂರ್ಣವಾಗಿ 
ಸಂಬ್ಲ್ಯಾಲಾಭವಾದ ಬಳಿಕ ವಿಮಲೆಯ ಪತ್ರವನ್ನೋದಲಾರ೦ಭಿಸಿದನು. ಆದ್ಯೋ 
ಪಾಂತವಾಗಿ ಓದಿ, ಬಳಿಕ ಸ್ವಲ್ಪ ಬೆಂಕಿಯನ್ನು ಮಾಡಿ ಕಾಗದವನ್ನದರಲ್ಲ 
ಹಾಕಿದನು. ಕಾಗದ ವ್ರರಿಯಲಾರಂಭಿಸಿ ಪೂರಾ ಸುಟ್ಟುಹೋಗುವವರಿಗೆ 
ಅದನ್ನೇ ದೃಷ್ಟಿಸಿ ನೋಡುತಿದ್ದನು. ಅದು ನಿಶ್ಶೇಷವಾಗಿ ಸುಟ್ಟುಹೋದ 
ಬಳೆಕ ತನ್ನೊಳುತಾನೇ, "ಜ್ಞ್ಯಾಪಕದ ಕುರುಹನ್ನು ಬೆಂಕಿಯಲ್ಲಿಟ್ಟು ನಿಶ್ಶೇಷ 
ಮಾಡಿದೆನು ; ಚ್ಹಾ ಪಕವೂ ಸಂತಾಪದಿಂದ ಸುಡುತಿದೆ; ಆದರದು ನಿಶ್ಯೇಷವಾಗು 
ವುದಿಲ್ಲವೇಕೊ?' ಎಂದೆಂದುಕೊಂಡನು. 

ಒಗತ್ತಿಂಹನು  ಯಧಾರೀತಿಯಾಗಿ ಪ್ರಾಶಸ್ಸಂಧ್ಯಾಪೂಜಾಹ್ನಿಕಗಳನ್ನು 
ಮಾಡಿ ಇಷ್ಟದೇವತೆಗೆ ಪ್ರಣಾಮವನ್ನು ಮಾಡಿದನು. ಅನೆಂತರ ಸೈಮುಗಿದು 
ಕೊಂಡು ಊರ್ಧ್ವದೃಷ್ಟಿಯುಳ್ಳವನಾಗಿ ಹೇಳತೊಡಗಿದನು :- "ಹೇ ಗುರುದೇವ! 
ಈ ದಾಸನನ್ನು ಕೈಬಿಡಬೇಡ. ನಾನು ರಾಜಧರ್ಮವನ್ನು ಪೃತಿಪಾಲನೆ ಮಾಡು 
ನನರ ನಿನ್ನ ಪಾದಾಂಗುಳಿಯ ಪುಸಾದವನ್ನು ಬೇಡುತ್ತೇನೆ, ದಯಪಾಲಿಸು, 
ಆ ವಿಧರ್ಮಿಯ ಉಪಪತ್ನಿಯನ್ಸ್ನೀ ಹೃದಯದಿಂದ. ದೂರಮಾಡಿಬಿಡುತ್ತೇನೆ. 
ಅದರಿಂದೆನ್ನ ಶರೀರವು ಪತಠನವಾದರೆ ಅಂತ್ಯಕಾಲದಲ್ಲಿ ನಿನ್ನನ್ನು ಹೊಂದುವೆನು. 
ಮನುಷ್ಯಸಿಗೆ ಸಾಧ್ಯವಾದಷ್ಟು ಮಾಡುತ್ತೇನೆ, ಮನುಷ್ಯನಿಗೆ ಕರ್ತವ್ಯವಾದು 
ದನ್ನು ಮಾಡುತ್ತೇನೆ; ಹೇ ಗುರುದೇವ! ನೀನು ಸರ್ವಾಂತರ್ಯಾಮಿ, ನನ್ನ 
ಹೃದಯದ ಅಂತಸ,ಲಪರ್ಯಂತವೂ ಕಣ್ಣಿರಿಸಿನೋಡು, ನಾನಿನ್ನು ತಿಲೋತ್ಸ 
ಮೆಯ ಪ್ರಣಯಾರ್ಥಿಯಾಗಿಲ್ಲ ನಾನಿನ್ನು ಅವಳ ದರ್ಶನಾಭಿಲಾಷಿಯಾಗಿಲ್ಲ, 
ಕೇವಲ ಕಾಲಸರ್ಪದಂತಿರುವ ಹಿಂದಣ ಸ್ಮೃತಿಯ ಮಾತ) ಅನುಕ್ಲಣದಲ್ಲಿಯೂ 
ಹೃದಯವನ್ನು ದಗ್ಸಮಾಡುತ್ತಿದೆ; ಆಕಾಂಕ್ಲ್ನಣೀಯಳಾದವಳನ್ನು ವಿಸರ್ಜನೆ 
ಮಾಡಿದ್ದೇನೆ, ಸ್ಮೃತಿಯು ಮಾತ್ರ ಲೋಪವಾಗುವುದಿಲ್ಲವೇಕೆ? ಹೇ ಗುರು 
ದೇವ! ನಿನ್ನ ಪಾದಪುಸಾದವನ್ನು «ದಯಪಾಲಿಸು, ಇಲ್ಲದಿದ್ದರೆ, ಸ್ಮರಣೆಯ 
ಯಾತನೆಯನ್ನು ಸಹಿಸಲಾರೆನು ' ಎಂದು ಪ್ರಾರ್ಥಿಸಿದನು. 


೧ಪ್ಲಿಳ ದುರ್ಣೀ ಶನಂದಿನಿ 


ಪ್ರತಿಮೆಯು ಏಸರ್ಜೆತವಾಗಿ ಹೋಯಿತು !!! 

ತಿಲೋತ್ತಮೆ ! ಧೂಳಿಯ ರಾಸಿಯಲ್ಲಿ ಬಿದ್ದಿದ್ದು, ಸಿನಗಾವ ಸ್ಪಷ್ಟವಾಗು 
ತಿದ್ದಿತುಗ!?ಿ ಘೋರತರವಾದೀ ಅಂಧಕಾರದಲ್ಲಿ ನೀನು ನೋಡುತಿದ್ದಾ ಏಕ 
ಮಾತ್ರ ನಕ್ಸತ್ರವೂ ತನ್ನ ಕಿರಣವನ್ನು ನಿನ್ನಮೇಲೆ ಬೀರುವುದಿಲ್ಲ; ಆ ಬೆಳಕು 
ನಿಂತುಹೋಯಿತು! ನೀನು ನಿನ್ನ ಪ್ರಾಣರಕ್ಷ್ನ ಣಾರ್ಥವಾಗಿ ಹಿಡಿದಿದ್ದ ತಂತುವೂ 
ಹರಿದುಹೋಯಿತು !!! ನೀನಾ ಪ್ರಚಂಡ ಚಂಡಮಾರುತೋದ್ಟ್ಬ ನದಲ್ಲಿಯೂ 


ಸಮುದ್ರವನ ನ್ಸು ದಾಟಿಬೇಕೆಂದು ಹಿಡಿದಿದ್ದ ಹಲಗೆಯು ಮುಣುಗಿ ಹೋಯಿತು || 


ಜನೆ ಸಂದನೆಯ ಪರಿಚ್ಛೇದ 
ಗೃಹಾಂತರ | 
೧) ಹೇಳಿದ್ದ ಪ್ರಕಾರ ಅಪರಾಹ್ವ ದಲ್ಲಿ ಉಜಪುತ್ರನ ಬಳಿಗೆ ಬಂದು, 
ಪ್ರತ್ಯುತ್ತರವನ್ನು ಕಳುಹಿಸುವ ತಾತ್ನ _ರ್ಯವುಂಟಿ ; ?' ಎಂದು ಕೇಳಿದನು. 

ಯುವರಾಜನು ಪ ಸತ್ಯ್ಯುತ್ತ ರಘಸು ಬರೆದಿಟ್ಟಿ ದನು. ಅದನ್ನು ತೆಗೆದು 
ಉಸ್ಮ್ಮಾನನ ಫ್ಸೈಯಲ್ಲಿ ಕೂಟ್ಟಿನು. ಉನ ud ನ್ನು ತಗಿದುಕೊಂಡು, 
"ತಾವು ಪ್ರಕಾರಾ೦ತರ ತಿಳಿಯಕೂಡದು ; A ಪರಸ್ಪರ ಕಾಗದ 
ಪತ್ರಗಳನ್ನು ನಡಿಯಿಸಿದುರೆ, ದುರ್ಗರಕ್ಷ ಕರಾಗಿರುವವರು ಅದನೊ ್ಸೀದದೆ ತಲ್ಲಿಸ 
ಕೂಡದು ' ಎಂದನು, ರ ಸ್ವಲ್ಪ ವಿಷಣ್ಣನಾಗಿ, " ಅಷ್ಟೊಂದು ಹೆಚ್ಚಿ 
ಹೇಳಬೇಕಾದುದಿಲ್ಲ. ಕಾಗದವನ್ನು ಬಿಜ್ಜೆ ನೋಡಬಹುದು; ಯುಕ್ತವಾಗಿ 
ಕ೦ಡು, ನಿನ್ನ ಅಭಿಪ್ರಾಯೆವಿದ್ಧ ಕೆ, ಕಳುಹಿಸಿಕೊಡಬಹುದು' ಎಂದನು 

ಉಸ್ಮಾ ನನು ಕಾಗದವನ NN ಬಿಚ್ಚಿ ಒದಿದ ಗ್ರ 

"ಮಂದಭಾಗಿನಿ | ನಾನು ನಿನ್ನ ಪ್ರಾರ್ಥನೆಯನ್ನು ಮರೆಯುವುದಿಲ್ಲ; ಆದರೆ 
ನೀನು ಪತಿವ್ರ ತೆಯಾಗಿದ್ದ ರೆ ಶೀಘ್ರದಲ್ಲಿ ಪತಿಪಥಾವಲಂಬನೆಯನ್ನು ಮಾಡಿ ಆತ್ಮ 
ಕಳಂಕವನ್ನು ಹೋಗಲಾಡಿಸಿಕೊಳ್ಳುವೆ. 

ಜಗತ್ತಿ೦ಹ 

ಉಸ್ಮ್ವಾನನದನ್ನೋದಿ, "ರಾಜಪುತ್ರ! ನಿಮ್ಮ ಹೃದಯವು ಅತಿಕಠಿಣ 
ಸಳರುಡು ಬಿಂದಿ; 

ರಾಜಪುತ್ರನು ಬೇಸರದಿಂದ, " ಪಠಾನರಿಗಿಂತ ಹೆಚ್ಚು ಕಠಿಣವಲ್ಲ' ಎಂದನು. 

ಉಸ್ಮ್ಮಾನನ ಮುಖವು ಸ್ವಲ್ಪ ಆರಕ್ಷವಾಗಿ, ಕರ್ಕಶ ಸ _ರದಿಂದವನು , 
"ಮಹಾಶಯರೆ! ಪಠಾನರು ನಿಮಗಾವ ಅಂಶದಲ್ಲಿಯೂ ಸಾ ಮಾಡಿದವ 
ರಲ್ಲವೆಂದು ತೋರುತ್ತ ದೆ' ಎಂದನು. ಕ 

ರಾಜಪ್ರತ್ರನು ಕುಖಯಿಶನಾಗಿ, ಹಾಗೂ ಸ್ಪಲ್ಪ ಲಜ್ಜೆ | ತನಾಗಿ, OR 


ಹನ್ನೊ ಂದನೆಯ ಪರಿಚ್ಛೇದ ೧೬೫ 


ನನ್ನ ಸ್ವಂತ ವಿಚಾರದಲ್ಲಿ ಹೇಳುವುದಿಲ್ಲ, ನನ್ನ ವಿಚಾರದಲ್ಲಿ ನೀವು ಸರ್ವಾಂಶ 
ದಲ್ಲಿಯೂ ದಯೆಯನ್ನು ಶೋರಿದ್ದೀರಿ; ಕಾರಾಗಾರದಲ್ಲಿ ಶೃಂಖಲಗಳಿಂದ ಬದ್ಧ 
ನಾಗಿರಬೇಕಾದವನನ್ನು ಪ್ರುಮೋಡದಾಗಾರದಲ್ಲಿಟ್ಟಿರುವಿರಿ; ಹೆಚ್ಚು ಮತ್ತೇನನ್ನು 
ಮಾಡಲಾದೀತು? ಆದರೆ ನಾನು ಹೇಳತಕ್ಟುದೇನೆಂದರೆ ನಿಮ್ಮ ಉಪಕಾರ 
ಜಾಲದಿಂದ ಒದ್ದನಾಗಿಹೋಗಿದ್ದೇನೆ ; ಈ ಸುಖದ ಪರಿಣಾಮವೇನಾಗುವುದೋ 
ತಿಳಿಯಲಾರದವನಾಗಿದ್ದೇನೆ; ಬಂದಿಯಾಗಿದ್ದರೆ ಕಾರಾಗಾರಕ್ಕೆ ತಳುಹುಬೇಕು; 
ನನ್ನನ್ಸೀ ದಯಾಶೃಂಖಲಗಳಿಂದ ಮುಕ್ತನನ್ನಾಗಿ ಮಾಡಿರಿ; ಹಾಗೆ ಬಂದಿಯಲ್ಲ 
ದಿದ್ದರೆ ನನ್ನನ್ನು ಸ್ತರ್ಣಪಿಂಒರದಲ್ಲಿಟ್ಟುದು ದರಿಂದ ಪ್ರಯೋಜನವೇನು?' ಎಂದನು. 
ಉಸ್ಮ್ಮಾನನು ಸ್ಥಿರಭಾವದಿಂದ, "ರಾಜಪುತ್ರ! ಅಶುಭಕ್ಕೆ ಸಲುವಾಗಿ ವ್ಯಸ್ತ 
ರಾಗಲೇಕತೆ? ಅಮಂಗಳವು ಕೋರದೆ ತಾನಾಗಿಯೇ ಬರುವುದು ' ಎಂದನು, 
ರಾಜಪ್ರತ್ರನು ಗರ್ನಿತ ವಚನಗಳಿಂದ, "ನಿವಾ ಕುಸುಮಶಯ್ಯೆಯನ್ನು 
ಬಟ್ಟು ಕಾರಾಗಾರದ ಶಿಲಾಶಯ್ಯೆಯಲಕ್ಲಿ ಶಯನಮಾಡುವುದನ್ನು ರಾಜಪೂತರು 
ಅಮಂಗಳವೆಂದು ತಿಳಿಯುವುದಿಲ್ಲ' ಎಂದು ಹೇಳಿದನು. 
ಉಸ್ಕ್ರಾನನು, ಅಮಂಗಳಕ್ಕೆ ಶಿಲಾಶಯ್ಕೆಗಿಂತಲೂ ಚರಮಸೀಮೆಯಿಲ್ಲ 
ವಾಗಿದ್ದರೆ, ಅದರಿಂದಾವ ಬಾಧಕವಾದರೂ ಆಗಲೆಂದು ಹೇಳಬಹುದು ' ಎಂದನು. 
ರಾಜಕುಮಾರನು ಉಸ್ಮಾನನನ್ನು ತೀವ್ರದೃಷ್ಟ್ರಿಯಿಂದ ನೋಡಿ, "ತತಲೂ 
ಖಾನನಿಗೆ ಸಮುಚಿತವಾಗಿ ದ೦ಂಡವಿಧಾನ ಮಾಡಲಾರದೆನಗೆ ಮರಣವೂ ಭಯ 
ಗೊಳಿಸದು' ಎಂದನು, 
ಉಸ್ಮಾನನು, "ಯುವರಾಜ! ಸ್ವಲ್ಪ ಸಾವಧಾನವಾಗಿರಿ; ಪಠಾನರು ಬರಿ 
ಬಾಯಿಮಾತಿನವರಲ್ಲ' ಎಂದನು. 
ರಾಜಕುಮಾರನು ನಕ್ಕು, . ಸೇನಾಪತಿ! ನೀನು ನನಗೆ ಭಯಪ್ರದರ್ಶನ 
ಮಾಡಲು ಬಂದಿದ್ದರೆ ನಿನ್ನ ಯತ್ನವು ವಿಫಲವಾದುದೆಂದು ತಿಳಿ' ಎಂದನು. 
ಉಸಾನನು, "ರಾಒಜಪುತು! ನಾವು ಪರಸ್ಪರ ಚನ್ನಾಗಿ ಬಲ್ಲವರಾಗಿದ್ದೇವೆ; 
ನಾವಿಬ್ಬರೂ ಪರಸ್ಪರ ಮಿಥ್ಯಾ ವಾಗಾಡಂಬರವೇ ಉದ್ದೇಶವುಳ್ಳವರಾಗಿ ಊಬಟಲೆ 
ಕೊಚ್ಚು ವವರಲ್ಲವೆಂದು ತಿಳಿದಿದ್ದೇವೆ; ನಾನು ನಿಮ್ಮಲ್ಲೊಂದು ವಿಶೇಷ 
ಕಾರ್ಯಾರ್ಧವಾಗಿ ಒ೦ದಿದ್ದೇನೆ' ಹಗಗ 
ಜಗತ್ತಿಂಹನು ಸ್ವಲ್ಪ ಎಸ್ಮಿತನಾಗಿ, "ಅದೇನು? ಹೇಳು ' ಬಂದನು. 
ಉಸ್ಮ್ಮಾನ"--ನಾನೀಗ ಪ್ರಸ್ತಾಪಿಸುವ ವಿಷಯವು *ಕತಲೂಖಾನನ 
ಣೆಯ ಪ್ರಕಾರ ಪ್ರಸ್ತಾಪಿಸುವೆನೆಂದು ತಿಳಿಯಬೇಕು. 
ಜಗತ್ಸಿ೦ಹ---ಒಳ್ಳೆಯದು. 
ಉಸ್ಮ್ಮಾನ್‌--ಕೇಳಬೇಕು--ರಾಜಪೂತರಿಗೂ ಪಠಾನರಿಗೂ ನಡೆಯುವ 
ಯುದ್ಧದಿಂದ ಉಭಯ ಕುಲವೂ ಕಯವಾಗುವುದು. 


ಹ 
ಅಪ್ಸು 


೧೩೬ ದುರ್ಗೇ ಶನಂದಿನಿ 


ದಾ ೪ 


ಜಗತ್ಸಿಂಹ--ಪಠಾನರ ಕುಲವು ಸ್ನೆಯವಾಗಬೇಕಂಬುದೀ ಯುದ್ಧದ 
ಉದ್ದೇಶವು. 

ಉಸ್ಕ್ಮಾನ್‌--ನಿಜವೇ ಅಹುದು, ಆದರೆ ಉಭಯ ಕುಲಗಳೂ ನಿಪಾತವಾಗದೆ 
ಒಂದು ಕುಲವು ಮಾತ್ರ ಕ್ಲಯವಾಗುವುದು ಎಷ್ಟರ ಸಂಭವವೋ ಅದನ್ನಾಲೋ 
ಚಿಸಬೇಕು; ಮಂದಾರಣದುರ್ಗವನ್ನು ಬಯಿಸಿದವರು ಕೇವಲ ಬಲಹೀನರಲ್ಲ 
ವೆಂಬುದನ್ನು ನೀವು ತಿಳಿದಿರುವಿರಿ. 

ಜಗತ್ತಿಂಹನು ಸ್ವಲ್ಪ ನಕ್ಕು, "ಅವರು ಕೌಶಲವುಳ್ಳವರೆಂದೊಪ್ಪುವೆನು' 
ಖಂದನು. 

ಉಸ್ಕಾನ್‌-ಅದು ಹೇಗೇ ಆಗಲಿ, ಆತ್ಮಪ್ರತಿಷ್ಠೆಯು ಪುಕೃತ ಉದ್ದೇಶ 
ವಲ್ಲ. ಪಠಾನರು ಬಾದಷಹನ ಸಂಗಡ ಹೋರಾಡುತ್ತಾ ಉತ್ಕೃಲದೇಶದಲ್ಲಿ 
ಸುಖದಿಂದಿರುವುದಕ್ಕಾಗುವುದಿಲ್ಲ; ಆದರೆ ಮೊಗಲ ಸಮಾಟಿನೂ ಪಠಾನರನ್ನು 
ವಾಲಾಯವಾಗಿ* ತನ್ನ ಕೃಕಳಗಿರುಹಾಗೆ ಮಾಡಿಕೊಳ್ಳಲಾರನು; ನಾನು 
ಹೇ ಳುವುದನ್ನು ಆತ್ಮಶ್ಲಾಘನೆಯೆಂದು ತಿಳಿಯ ಕೂಡದು ; ನೀವೂ ರಾಜನೀತಿಜ್ಞರೇ 
ಅಹುದು, ಆಲೋಚಿಸಿ ನೋಡೋಣಾಗಲ, ದಿಲ್ಲಿಯಿಂದ ಉತ್ಕಲದೇಶವು 
ಎಷ್ಟೊಂದು ದೂರವಿದೆ? ದಿಲ್ಲೀಶ್ವರನು ಮಾನಸಿಂಹನ ಬಾಹುಬಲದಿಂದೀ ತಡವೆ 
ಪಠಾನರನ್ನು ಒಯಿಸಿದ್ದಾನೆ ; ಆದರಾ ಒಯಪತಾಕೆ ಈ ದೇಶದಲ್ಲೆ ಷ್ಟು ಕಾಲ 
ನಿಂತಿರಬಲ್ಲದು? ಮಹಾರಾಚಾ ಮಾನಸಿಂಹನು ಸ್ಫನ್ನೆಸಮೇತನಾಗಿ ಹಿಂದಿರು 
ಗುತಲೇ ಉತ್ಕಲದೇಶದಲ್ಲಿ ದಿಲ್ಲೀಶ್ವರನೆ ಅಧೀಶತ್ವವು ಲೋಪವಾಗಿಹೋಗುವುದು, 
ಹಿಂದೊಮ್ಮೆ ಅಕ್ಬರ ಬಾದಷಹನು ಉತ್ಕೃಲದೇಶವನ್ನು ಒಯಿಸಿದ್ದನು; ಆದರೆ 
ಎಷ್ಟುಕಾಲ ಅಲ್ಲಿಯ ಕಪ್ಪವನ್ನು ತೆಗೆದುಕೊಂಡನು? ಈಸಲ ಒಯಿಸಿರುವುದೂ 
ಹಾಗೇವೇ ಆಗುವುದು; ಮತ್ತೊಂದು ಸಲ ಸೃನ್ಯವನ್ನು ಕಳುಹಿಸಿ ಮತ್ತೊಮ್ಮೆ 
ಜಯಿಸುವನು; ಪುನಃ ಪಠಾನರು ಸ್ಪತಂತ್ರರಾಗುವರು ; ಪಠಾನರು ಇತರರಂತೆ 
ದುರ್ಬಲರಲ್ಲವು; ಅಸ್ವಾತಂತ್ರ್ಯವನ್ನಾವಾಗಲೂ ಸಹಿಸಲಾರರು; ಪಠಾನಿ 
ನೊಬ್ಬನು ಜೀವಂತನಾಗಿದ್ದರೂ ಸಾಕು; ಇದು ನಿಜವಾದ ಮಾತು; ಪುನಃ 
ಪುನಃ ರಾಜಪೂತ ಪಠಾನರ ರಕ್ತದಿಂದ ಪೃಥಿವಿಯು ಪ್ಲಾವಿತೆವಾಗುತಿರುವುದು; 
ಪ್ರಯೋಜನವೇನು? 

ಜಗತ್ತಿಂಕು- ನಿಮ್ಮ ಇಷ್ಟವೇನು! 

ಉಸ್ಕ್ಯಾನ್‌ ನಾನು ಮತ್ತೇನನ್ನೂ ಹೇಳಲಾರೆನು, ನಮ್ಮ ಪ್ರಭುವು 
ಸಂಧಿಯನ್ನು ನಡೆಯಿಸಬೇಕೆಂದು ಹೇಳಿದ್ದಾನೆ. 
ಜಗತ್ಸಿ೦ಂಹ--ಎಂತಹ ಸಂಧಿ? 
ಉಸ್ಮಾನ್‌ ಉಭಯಪಕ್ಸ್ಸದವರೂ ಸ್ವಲ್ಪ ಸ್ವಲ್ಪ ಲಾಘವವನ್ನು ಸ್ವೀಕಾರ 


* ವಾಲಾಯವಾಗಿ= ಸಿರಂತರವಾಗಿ, ಆವಾಗಲೂ, 


ಹನ್ನೊಂದನೆಯ ಪರಿಚ್ಛೇದ ೧೩೭ 


ರ್‌ men ಆಒ (ಜೌ mR ಭ್‌ 


ಮಾಡಬೇಕು. ನಬಾಬ ಕತಲೂಖಾನನು ಸ್ವಂತ ಬಾಹುಬಲದಿಂದ ಒಯಿಸಿರುವ 
ವಂಗದೇಶದ ಕೆಲವು ಭಾಗಗಳನ್ನು ಬಟ್ಟುಕೊಡುವುದಕ್ಕೆ ಸಿದ್ಧವಾಗಿದ್ದಾನೆ; 
ಅಕ್ಬರ ಬಾದಷಹನೂ ಉತ್ಕೃಲದೇಶದ ಹಕ್ಕನ್ನು ಬಿಟ್ಟು ಸೈನ್ಯವನ್ನು ಹಿಂದಕ್ಕೆ 
ಕರೆಯಿಸಿಕೊಳ್ಳಬೇಕು; ಅದಲ್ಲದೆ, ಅದನ್ನು ಪುನಃ ಆಕುಮಣಮಾಡಲಿತ್ಲಿಸದಿರ 
ಬೇಕು; ಅದರಿಂದ ಬಾದಷಹನಿಗೆ ಹಾನಿಯೇನೂ ಇಲ್ಲ; ಯೋಜಿಸಿ ನೋಡಿದರೆ, 
ಪಠಾನರಿಗೇವೇ ನಷ್ಟವಾಗುವುದು ; ನಾವು ಶ್ರಮಪಟ್ಟು ಕೈವಶಮಾಡಿಕೊಂಡು 
ದುದನ್ಮು ಬಿಡುವವರಾಗುತ್ತೇವೆ; ಅಕ್ಸರನಾದರೋ, ಅವನ ಕೈವಶವಾಗದು 
ದನ್ನು ಬಿಡತಕ್ಕುದಾಗುವುದು. 

ರಾಜಕುಮಾರನು ಅವನ್ನೆಲ್ಲಾ ಕೇಳಿ, "ನೀವು ಹೇಳುವುದು ಒಳ್ಳೆಯ 
ಮಾತೇ ಅಹುದು; ಆದರಾ ಪೃಸ್ತಾಪವನ್ನೆಲ್ಲಾ ನನ್ನೊಡನೆ ಮಾಡಲೇಕೆ ; 
ಸಂಧಿವಿಗ್ರಹಗಳಿಗೆ ಮಹಾರಾಜಾ ವಶಾನಸಿಂಹನು ಕರ್ತೆನಾಗಿದ್ದಾನೆ; ಅವನ 
ಬಳಿಗೆ ದೂತರನ್ನು ಪಳುಹುಬಹುದು' ಎಂದನು. 

ಉಸ್ಮಾನ್‌ ಮಹಾರಾಜರವರ ಬಳಿಗೆ ದೂತನನ್ನು *ಳುಹಿಸಿದ್ದೆವು; 
ದೌರ್ಭಾಗ್ಯದ ದೆಸೆಯಿಂದ ಅವರಲ್ಲಾರೋ, ನಾವು ನಿಮ್ಮ ಪ್ರಾಣಹಾನಿ 
ಮಾಡಿದವರೆಂದು ಸುಳ್ಳು ವರ್ತಮಾನವನ್ನು ಹೇಳಿದ್ದಾರೆ; ಮಹಾರಾಜರು 
ಶೋಕದಿಂದಲೂ ಕೋಧದಿಂದಲೂ ಸ೦ಧಿಯೆಂಬ ಮಾತನ್ನು ಕೇಳುವವರಾಗಿಲ್ಲ; 
ದೂತನು ಹೇಳಿದುದನ್ನು ನಂಬುವಹಾಗೂ ಇಲ್ಲವಾಗಿದೆ; ನೀವು ಸ್ವಂತವಾಗಿ 
ಸಂಧಿಯೆ ಪ್ರಸ್ತಾಪವನ್ನು ಮಾಡುವಿರಾದರೆ ಮಹಾರಾಜರು ಸಮ್ಮುತೆರಾಗುವರು. 

ರಾಜಕುಮಾರನು ಪುನಃ ಉಸಾನನನ್ಸು ದೃಷ್ಟಿಸಿ ನೋಡಿ, "ಸಂಗತಿ 
ಗಳನ್ನೆಲ್ಲಾ ವಿವರಿಸಿ ಹೇಳು, ನನ್ನ ಹಸ್ತಾಸ್ಟರವನ್ನು ಬರೆದು ಕಳುಹಿದರ 
ಮಹಾರಾಜರಿಗೆ ನಂಬಿಕೆಯು ಹುಟ್ಟಿ ಬಹುದು, ನನ್ನನ್ನೇಕೆ ` ಕಳುಹುಬೇಕು?' 
ಎಂದು ಹೇಳಿದನು. 

ಉಸ್ಹಾನ್‌ ಆದಕ್ಕೆ ಕಾರಣವೇನೆಂದರೆ, ಮಹಾರಾಜರು ನಮ್ಮ ಗ್ಕಿತಿ 
ಯನ್ನು ಸ್ವಯಂ ಸಂಪೂರ್ಣವಾಗಿ ಅರಿತವರಾಗಿಲ್ಲ; ನೀವು ಹೋಗಿ ಹೇಳಿದರೆ 
ನಮ್ಮ ಬಲಾಬಲವೆಲ್ಲಾ ಅವರಿಗೆ ಚೆನ್ನಾಗಿ ಗೊತ್ತಾಗುವುದು, ಹಾಗೂ ನೀವು 
ಹೇಳುವುದರಿಂದ ವಿಶೇಷ ಕಾರ್ಯಸಿದ್ದಿಯಾಗುವ ಸಂಭವವುಂಟು; ಪತ್ರದ 
ಮೂಲಕ ಅಷ್ಟು ಗುರುತ್ವವಾಗಲಾರದು ; ಸಂಧಿಯ ಉದ್ದೇಶವು ನೀವು ಸೆರೆ 
ಯಿಂದ ಮುಕ್ತ್ಕರಾಗುವುದೇ ಮುಖ್ಯವಾದುದರಿಂದ, ನಮ್ಮ ನವಾಬ ಕತಲೂ 
ಖಾನರು ನಿಮ್ಮಿ೦ದೀ ಸಂಧಿವಿಷಯಕ ಕಾರ್ಯವು ನಿರ್ವಾಹವಾಗಬೇಕೆಂದು 
ಸಿದ್ಧಾಂತಮಾಡಿದ್ದಾರೆ; 

'ರಾಜಕುಮಾರ-ಇನಾನು ಹಿತೃ ಸನ್ನಿಧಾನಕ್ಕೆ ಹೋಗಲು ಅಸಮ್ಮತನಾಗಿಲ್ಲ. 


ಉಸ್ಸಾನ್‌ಆ ಮಾತನ್ನು ಕೇಳಿ ಸುಖಿಯಾದೆನು ; ಆದರೆ ಮತ್ತೊಂದು 


೧ಕ್ಲಿಲ ದುರ್ಗೇಶನಂದಿನಿ 


ಐಚ್ಲಾನನೆ: ನಾನು ಹೇಳಿರುವ ರೀತಿಯಾದ ಸಂಧಿಯನ್ನು ಕೈಗೂಡಮಾಡಲ 
ಶಕ್ತರಾಗುವಿರಾದರೆ ಪುನೂ ನೀವೀ ದುರ್ಗಕ್ಕೆ ಹಿಂದಿರುಗಿ ಬರುವುದಾಗಿ 
ವಾಗ್ದಾನಮಾಡಬೇಕು. 

ರಾಜಕುಮಾರ--ನಾನು ವಾಗ್ಗಾನಮಾಡಿದರೂ ಹಿಂದಿರುಗಿ ಬರುವ 
ನಂಬಿಕೆಯೇನು? 

ಉಸ್ಮ್ರಾನ್‌-(ಸ್ವಲ್ಪ ನಕ್ಕು) ಅದರ ನಂಬಿಕೆ ಪೂರ್ಣವಾಗಿ ಉಂಟು; ರಾಜ 
ಪೂತರು ತಾವು ಹೇಳಿದ ಮಾತಿಗೆ ತಪ್ಪಿ ನಡೆಯತಕ್ಕವರಲ್ಲವೆಂದು ಲೋಕಪ್ರಸಿದ್ಧ 
ವಾಗಿದೆ. 

ರಾಜಕುಮಾರನು ಸಂತುಷ್ಕನಾಗಿ, ಅಗತ್ಯವಾಗಿ ಆಗಲ, ನಾನು ನಮ್ಮ 
ತಂದೆಗಳ ದರ್ಶನವಾದ ಕೂಡಲೇ ದುರ್ಗಕ್ಕೆ ಒಬ್ಬನೇ ಹಿಂದಿರುಗಿ ಬರುವೆನೆಂದು 
ಮಾತು ಕೊಡುವೆನು ಎಂದು ಹೇಳಿದನು. 

ಉಸ್ಮಾನ್‌ ಮತ್ತೊಂದು ವಿಚಾರದಲ್ಲಿಯೂ ನೀವು ಸ್ತೀಕಾರಮಾಡ 
ಬೇಕು; ನೀವು ಮಹಾರಾಜರನ್ನು ನೋಡುತ್ತಲೇ ನಮ್ಮ ಇಪ್ಟಾನುಸಾರವಾಗಿ 
ಸಂಧಿಯಾಗುವ ಹಾಗೆ ಅನುಕೂಲಪಡಿಸುವುದಾಗಿಯೂ ಒಬ್ಬಿಕೊಳ್ಳಬೇಕು. 

ರಾಜಕುಮಾರ--ಸೇನಾಪತಿ ಮಹಾಶಯ! ಅದಕ್ಕೊಪ್ಪಿಕೊಳ್ಳಲಾರನು ; 
ದಿಲ್ಲೀಶ್ವರನು ಪಠಾನರನ್ನು ಜಯಿಸಬೇಕೆಂದು ನಮ್ಮನ್ನು ನಿಯಮಿಸಿದ್ದಾನೆ ; 
ಪಠಾನರನ್ನು ಜಯಿಸತಕ್ಕುದು ನಮ್ಮ ಕೆಲಸವಾಗಿದೆ; ಸಂಧಿಯನ್ನು ಮಾಡಲು 
ನಾವು ನಿಯಮಿಸಲ್ಪಟ್ಟಿಲ್ಲ; ಸ೦ಧಿಯನ್ನು ನಾವೆಂದಿಗೂ ಮಾಡಲಾರೆವು; ನಾನಾ 
ವಿಚಾರದಲ್ಲಿ ಪ್ರವರ್ತಿಸತಕ್ಕವನೂ ಅಲ್ಲ. 

ಉಸ್ಕ್ಮ್ಮಾನ್‌--(ಮುಖಭಂಗಿಯಿಂದ ಸಂತೋಷವನ್ನೂ, ಹಾಗೂ ವ್ಯಸನವನ್ನೂ ತೋರಿ) 
ಯುವರಾಜ! ನೀವು ರಾಜಪೂಶರ ಹಾಗೆ ಮಾತನಾಡುತ್ತೀರಿ. ಆದರೆ ವಿವೇಚನೆ 
ಯನ್ನು ಮಾಡಿ ನೋಡಿರಿ, ನೀವು ಸೆರೆಯಿಂದ 'ಬಿಡುಗಡೆಯಾಗುವುದಕ್ಕೆ ಬೇರ 
ಉಪಾಯವಿಲ್ಲ. 

ರಾಜಕುಮಾರ--ನನ್ನ ಮುಕ್ತಿಯಿಂದ ದಿಲ್ಲೀಶ್ವರನಿಗೇನಾಗಬೇಕಾಗಿದೆ? 
ರಬಪೂತರಲ್ಲಿ ನನ್ನ ಹಾಗೆ ಅನೇಕ ರಾಜಪುತ್ರರಿದ್ದಾರೆ. 

ಉಸ್ಕಾನನು ಕಾತರನಾಗಿ, "ಯುವರಾಜ! ನನ್ನ ಪರಾಮರ್ಶವನ್ನು ಬೇಳೆ 
ನಿಮ್ಮಾ ಅಭಿಪ್ರಾಯವನ್ನು ಬಿಡಿ' ಎಂದನು. 

ಜಗತ್ತಿಂಹ ಏತಕ್ಕೆ? 

ಉಸ್ಕಾನ್‌-ನಾನು ಸ್ಪಷ್ಟವಾಗಿ ಹೇಳುತ್ತೇನೆ, ನಮ್ಮ ನವಾಬರು 
ನಿಮ್ಮಿಂದೀ ಕಾರ್ಯಸಿದ್ದಿಯಾಗುವುದೆಂದೀ ಪರ್ಯಂತವೂ ನಿಮ್ಮನ್ನಾ ದರದಿಂ 
ದಿಟ್ಟಿದ್ದರು ; ನೀವದಕ್ಕೆ ವಕ್ರಗತರಾದರೆ ನಿಮಗೆ ಅದರಿಂದನಿಷ್ಕಘಟನೆಯುಂಟಾ 
ಗುವುದು. 


ಹನ್ನೆರಡನೆಯ ಪರಿಚ್ಛೇದ ೧೩೯ 


ಮಂತ ಜು ಜು ಡು ಜಾ. ಜಿ. ದಾ ತಾಜ ಎರಾ 


ಜಗತ್ಸಿಂಹ--ಪುನಃ8 ಭಯಪುದರ್ಶನೆವೇಕೆ? ಕಾರಾಗಾರದಲ್ಲಿರಲಿಷ, | ವ್ರಳ್ಳವ 
ನಾಗಿರುವೆನೆಂದು ಈಗ ಹೇಳಿಜಿನ ಲ್ಲವೆ? 

ಉಸ್ಮಾನ NS ಕೇವಲ ಕಾರಾಗಾರವಾಸದಿಂದ ನವಾಬರು 
ತೃಪ್ಯರಾದರೆ ಮಂಗಳಕರವೆಂದು ತಿಳಿಯಬೇಕು. 

ಯುವರಾಜನು ಭ್ರೂಭಂಗಿವರಾಡಿ, " ಹಾಗಿಲ್ಲದಿದ್ದರೆ, ವೀರೇಂದುಸಿಂಹನ 
ರಕ್ಕಪ್ಪವಾಹವು ಮತ್ತೂ ವೃದ್ಧಿಗೊಳ್ಳಲಿ, ಸಿದ್ಧವಾಗಿರುವೆನು ಎಂದು 
ಹೇಳುತ್ತಾ, ಕಣ್ಣುಗಳಿಂದ ಕಿಡಿಗಳನ್ನು ಸುರಿದನು. 

ಉಸ್ಮ್ಮಾನ್‌--ಅಪ್ಪಣೆ ಜೊಡಿ, ನಾನು ಹೋಗುವೆನು, ನನ್ನ ತೆಲಸವಾ 
ಯಿತು; ಕತಲೂಖಾನನ ಅಪ್ಪಣೆಯೇ ನಾಗುವುದೋ, ಅದನ್ನು ಬೇರೆ ದೂತರಿಂದ 
ತಿಳಿಯುವಿರಿ. 

ಈ ರೀತಿಯಾಗಿ ಹೇಳಿ ಉಸ್ಮ್ರಾನನು ಹೊರಟುಹೋದ ಸ ಲ್ಪಹೊತ್ತಿನೊಳೆಗೆ 
ಬೇರೊಬ್ಬ ದೂತನು ಒಗತ್ಸಿಂಹನೆ ದುರಿಗೆ ಬಂದು ನಿಂತನು. ಅವನು ಸೈನಿಕ 
ಉಡುಪುಳ್ಳವನಾಗಿ ಸಾಮಾನ್ಯವಾದ ಸಿಪಾಯಿಗಿಂತ ಸ್ವಲ್ಪ ಹೆಚ್ಚಿ ನ ಹುದ್ದೇದಾರ 
ನಾಗಿದ್ದನು. ಅವನ ಸಂಗಡ ನಾಲ್ಪುಮಂದಿ ಅಸು ಸ್ರಧಾರಿಗಳಾಗಿದ್ದ ಪದಾತಿಗಳು 
ಬಂದಿದ್ದರು. ರಾಜಪುತ್ರನು ಅವನನ್ನು ನೋಡಿ, "ನಿಮ್ಮ ಕಾರ್ಯವೇನು?' 
ಎಂದು ಕೇಳಿದನು. | 

ಸೈನಿಕನು, "ನಿಮ್ಮ ವಾಸಗೃಹವನ್ನು ಬದಲಾಯಿಸಬೇಕು ' ಎಂದನು 

ರಾಜಕುಮಾರನು, " ಸಿದ್ದವಾಗಿದ್ದೇನೆ, ನಡೆ' ಎಂದು ಹೇಳಿ, ದೂತನ 
ಅನುಗಾಮಿಯಾಗಿ ಹೋದನು. : 


ಹ ರಾಂ ಭಂ ಸಹಾಸಾಪಾಸಾಣಾ ಸಾಜಾ 


ಹನ್ನಿ ರಡನೆಯ ಪ೦ಬ್ಬೇ ಥು 


೧ 


pS 


ತಾ, ವವು ಉಪಸ್ಟಿ ತವಾಯಿತು. ಇಂದು ಕತಲೂಖಾನನ ಜನ್ಮದಿನ. 

ಹಗಲೆಲ್ಲಾ ನೃತ್ಯ, ಗೀತ, ದಾನ, ಆಹಾರ, ಪಾನ, ಇತ್ಯಾದಿಗಳಿಂದ 
ಕಳೆಯಿತು. ರಾತಿ) ತತೋಪ್ಯಧಿಕವಾಗಿ ನಡೆಯಬೇಕು, ಸಾಯಾಹೃ್ಮ ವು ಏಂ ರ್ಣ 
ವಾಯಿತು. ದುರ್ಗವೆಲ್ಲೆಲ್ಲಿಯೂ ಆಲೋಕಮಯವಮಾಯಿತು. ಸೈನಿಕರು, ಸಿಪಾಯಿ 
ಗಳು, ಉವಸ್ರಾಗಳು, ಭೃತ್ಸರು, ಪೌರವರ್ಗದವರು, ಭಿಕ್ಟುಕರು, ಮದ್ಯಪಾಯಿ 
ಗಳು, ನಟರು, ನರ್ತಕಿಯರು, ನಾಯಕ ನಾಯಕಿಯರು, ರ. ಐಂದ್ರ 
ಜಾಲಕರು, ಮಾಲೆಗಾರ್ತಿಯರು, ಆಹಾರ ಶಿಲ್ಪಿಸಾಮಗ್ರಿಗಳನ್ನು ಮಾರುವವರು 
ಮುಂತಾದವರಿಂದ ನಾಲ್ಕೂ. ದಿಕ್ಕುಗಳು ನಿಬಿಡೀಕೃತವಾದುವು. ಎಲ್ಲಾವಕಡೆ 
ಹೋದರೂ ದೀಪಮಾಲೆಗಳು, ಗೀತವಾದ್ಯಗಳು, ಗಂಧವಾರಿಗಳು, ತಾಂಬೂಲ, 


೧೪೦ ದುರ್ಗೇಶನಂದಿನಿ 


ER ವಾದ್ಯ, ನೇಕ್ಯಿಯರು ಕಣ್ಕೊಳಿಸುತ್ತಿದ್ದರು. ಅಂತಃ ಪುರದಲ್ಲಿಯೂ ಒಹಳ 
ಮಟ್ಟಿಗೆ ಆತ ರೀತಿಯಾಗಿದ್ದಿತು. ನವಾಬನ ವಿಹಾರಗೃಹೆದಲ್ಲಿ ಅಷ್ಟೊಂದು 
ಗೆದ್ದೆ ಅವಿಲ್ಲದಿದ್ದರೂ ಹೆಚ್ಚಾದ ಆಮೋದದಿಂದ ಘಮಫಘಮಿತವಾಗಿದ್ದಿತು. ಪ್ರತಿ 
ಪ್ರತಿ ಕೊಟಿಡಿಯಲ್ಲಿಯೂ ಸ್ಫಟಿಕರತ್ನಾ ದಿಗಳಿಂದ ನಿರ್ಮಿತವಾದ ದೀಪಗಳು 
ಸುವಾಸಿತ ತೈಲಪೂರ್ಣವಾಗಿ ಸ್ನಿಗ್ಫೋಜ್ಯಲಪ್ರುಕಾಶವನ್ನು ಬೀರುತಿದ್ದುವು. 
ಸುಗಂಧೆಕುಸುಮುದಾಮಗಳು ಪುಷ್ಪಾ ಸಧಾರಗಳಲ್ಲಿಯೂ, ಸ್ನಂಭಗಳಮೇಲೂ 
ಶಯ್ಯೆಗಳವೆ ಮೇಲೂ, ಆಸನಗಳಮೇಲೂ, ಪುರವಾಸಿನಿಯರ ಅಂಗಗಳಮೇಲೂ 
ವಿರಾಜಿಸುತಿದ್ದುವು. ತಣ್ಣೈಲರು ಅತ್ತರುಗಳ ಗಂಧಭಾರವನ್ನು ವಹಿಸಲಾರದು 
ದಾಗಿ ಮಂದ ಮಂದವಾಗಿ ಬೀಸುತಿದ್ದಿತು. ಅಗಣಿತ ದಾಸಿಯರ ಸಮೂಹದಲ್ಲಿ 
ಕೆಲವರು ಹೈಮಕಾರ್ಯ ಖಚಿತವಾದ ವಸನಗಳನ್ನು ಧರಿಸಿದ್ದರು. ಮತ್ತೆ 
ಔೆಲವರು ತಮಗಿಷ್ಟವಾದ ನೀಲ, ಲೋಹಿತ, ಶ್ಯಾಮಲ, ಪಾಟೆಲಾದಿ ವರ್ಣಗಳ 
ಚೀನವಾಸಸ್ಸು ಗಳನ್ನು ಟ್ಟ ದ್ದರು. ಅವರ ಅಂಗಾಂಗಗಳನ್ನು ಅಲಂಕರಿಸಿದ್ದ ಸ್ಪ ರ್ಣಾ 
ಭರಣಗಳು ದೀಪಗಳ ಕು ಬಿದ್ದು ಉಜ್ಜಲತರವಾಗಿದ್ದ ನೂನಂ. ದಾನಿ 
ಯರಾಗಿದ್ದರೋ, ಆ ಸುಂದರಿಯರು. ತಮ್ಮ ತ ತಮ್ಮ ಕೊಟಡಿಗಳಲ್ಲಿ ಕುಳಿತುಕೊಂಡು 
ಪರಮ ಪ್ರಯತ್ನ ದಿಂದ ದೇಹವನ್ನ ಲಂಕರಿಸಿಕೊಳ್ಳು ತ್ಲಿದ್ಧರು. ನವಾಬನು 
ಪ್ರಮೋದ ಮಂದಿರಕ್ಕಿಂದು ಬಂದು ಎಲ್ಲರ ಸಂಗಡಲೂ ವಿಹರಿಸುವನು. ನೃತ್ಯ 
ಗೀತಗಳಾಗುವುವು. ಆರಾರಿಗೆ ಸಿತು ಇಷ ವೋ ಪು ಸಿದ್ದಿಯಾಗುವುವು. 
ಒಬ್ಬ ಸುಂದರಿಯು ತನ್ನ EE ಲಸ ನ್ನು 'ಮಾಡಿಸಿಕೊಳ್ಳ 
ಬೇಕೆಂಬಾಶೆಯಿಂದ ತಲೆಗೆ ಬಾಚಣಿಕೆಯನ್ನೂ ರಿ ಹಚ್ಚು ತಿದ್ದಳು. ಮತ್ತೊ ಬ್ಬಳೆೇ 
ದಾಸಿಯರ ಸಂಖ್ಯೆಯನ್ನು ವೃದ್ಧಿ ಗೊಳಿಸಿಕೊಳ್ಳಲ ಲು ''ಳಕಗುಡ ಗಳನ್ನು ವಕ್ಷ 

ಸ್ಫಳ ಪರ್ಯಂತ ಬಿಟ್ಟು ಕೊಂಡಿದ್ದ ಳು, ಬೇರೊಬ್ಬ ಳು ನವಪ್ರಸೂತ ವ್ರತುನಿಗೆ 
ದಾನರೂಪವಾಗಿ ಧನವನ್ನು ಹಸ್ಹಗತಮಾಡಿಕೊಳ್ಳುವ ಅಭಿಲಾಷೆ ಯಿಂದ ಗಂಡ 
ಸ್ಥಳವನ್ನು ರಕ್ತಿಸ $ ಮಾವಿಕಾರಮಾಡಿಕೊಳ್ಳಲು ಘರ್ಷಣೆಮಾಡಿಕೊಳ್ಳುತಿದ್ದಳು. 
ನವಾಬನ ಪ್ರೋಯಸಿ ಲಲನೆಯೊಬ್ಬಳು ತಾನು ಹೊಸದಾಗಿ ಹೊಂದಿದ ರತ್ನಾಲಂ 
ಕಾರಗಳಿಗನುರೂಪವಾದ ಹೆಚ್ಚು ಆಭರಣಗಳನ್ನು ಹೊಂದುವ ಆಕೆಯಿಂದ ಕಣ್ಣು 
ಗಳಿಗೆ ಆಕರ್ಣಪರ್ಯಂತವಾಗಿ ಕಜ್ಜಳ ಲೇಪನವನ್ನು ಮಾಡಿಕೊಳ್ಳುತಿದ್ದಳು. 
ಚ೦ಡೀಸ್ತರೂಪಿಯೊಬ್ಬ ರಮಣಿಯ ಉಡುಪುಗಳನ್ನು ಡಿಸುವಾಗ ಸು 
ಪಾವಾಡಯ ತುದಿಯನ್ನು ತುಳಿದುದರಿಂದ ದಾಸಿಯ ಕಪಾಲಕ್ಕೆ ಬಲವಾಗಿ 
ಪಟ್ಟುಗಳನ್ನು ಕೊಡುತ್ತ ದ್ದ ಳು. ಮತ್ತೊಬ್ಬ ರಮಣಿಯು ಪುಗಲ್ಪತಾವಯೋ 
ಮಾಹಾತ್ಮ ದಿಂದ ಕೇಶರಾಶಿಯ ಭಾರವು $ಿಥಿಲಮೂಲವುಳ್ಳ ಜಾ ಜಂ) ದು 

ಗ ಎ ಹ್‌ ನ ವಯಸ್ಸಿನ ಪ್ರಭಾವದಿಂದ. 


ಹನ್ನೆ ರಡನೆಯ ಪರಿಚ್ಛೇದ ೧೪೧ 
ಕೇಶವಿನ್ಯಾಸಕಾಲದಲ್ಲಿ ದಾಸಿಯು ತಲೆಗೆ ಬಾಚಣಿಕೆಯನ್ನು ಹಚ್ಚುತ್ತಲೆ ಅದೆ 
ರೊಂದಿಗೆ ತಲೆಯ ಕೂದಲು ಹಿಡಿಹಿಡಿಯತಾಗಿ ಬ೦ದುದನ್ನು ಕಂಡು ಕಣ್ಣೀರನ್ನು 
ಸುರಿಸುತ್ತಾ ಉಚ್ಚರವದಿಂದ ಅಳುತಿದ್ದಳು. 

ಒಬ್ಬ ಸುಂದರಿಯು ಕುಸುಮ ವನಮದಧ್ಯದಲ್ಲಿ ಸ್ಥಳಪದ್ಮದಂತೆ, ವಿಹಂಗ 
ಕುಲದಲ್ಲಿ ನವಿಲಿನಂತೆ, ವೇಷ ವಿನ್ಯಾಸಗಳನ್ನೆಲ್ಲಾ ಸಂಪೂರ್ಣಮಾಡಿಕೊಂಡು 
ಕೊಟಿಡಿಯಿಂದ ಕೊಟಿಡಿಗೆ ಹೋಗಿಬರುತಿದ್ದಳು. ಅಂದು ಆರೆಲ್ಲಿಗೆ ಹೋಗು 
ವ್ರದಕ್ಕೂ ಪುತಿಬಂಧಕವಿರಲಿಲ್ಲ. ಈ ಸುಂದರಿಗೆ ಆವಾವ ಸೌಂದರ್ಯವು ಬೇಕಾ 
ಗಿದ್ದಿತೋ ವಿಧಾತನು ಅವನ್ನೆಲ್ಲಾ ಕಲ್ಪಿಸಿದ್ದನು; ಅದಲ್ಲದೆ ಕತಲೂಖಾನನು 
ಅವಳಿಗೆ ಶಿರದಿಂದ ಅಂಗುಷ್ಕಪರ್ಯಂತ ಬೇಕಾದ ಆಭರಣಗಳನ್ನು ಕೊಟ್ಟಿದ್ದನು. 
ಆದರಾ ರಮಣಿಗೆ ಮುಖದಲ್ಲಿ ಸ್ವಲ್ಪವಾದರೂ ಸೌಂದರ್ಯದ ಗರ್ವದ ಚಿಹ್ನೆಯಾ 
ಗಳಿ, ಅಲಂಕಾರಗಳ ಗರ್ವದ ಚಿಹ್ನೆಯಾಗಲಿ ಲೇಶವೂ ಇರಲಿಲ್ಲ; ಪ್ರಮೋದ 
ಹಾಸ್ಯ ಮುಂತಾದುವುಗಳಾವ ಚಿಹ್ನೆಯೂ ಇರಲಿಲ್ಲ. ಮುಖದ ಕಾಂತಿಯು 
ಗಂಭೀರವಾಗಿ ಸ್ಮಿರಭಾವವುಳ್ಳದುದಾಗಿಯ ೂ, ಕಣ್ಣುಗಳು ಕಟೂಗ್ರ ಚ್ಹಾಲೆ 
ಯುಳ್ಳವುಗಳಾಗಿಯೂ ಇದ್ದವು. 

ವಿಮಲೆಯು ಅಂತಃಪುರದಲ್ಲಿ, ಮೇಲೆ ಹೇಳಿದಂತೆ ಅಲ್ಲಲ್ಲಿ ತಿರುಗಾಡು 
ತ್ತಿದ್ದು ಬಳಿಕ ಸೊಗಸಾಗಿ ಅಲ೦ಕರಿಸಲ್ಪಟ್ಟಿದ್ದೊಂದು ಕೊಟಡಿಯೊಳಗೆ ಪ್ರವೇ 
ಶಿಸಿದಳು.  ಪುವೇಶಾನಂತರ ಬಾಗಿಲನ್ನು ಮುಚ್ಚಿ ಒಳಗಣ ಅಗಣಿಯನ್ನು 
ಹಾಕಿಕೊಂಡಳು. ಅಂತಹ ಉತ್ಸವದಲ್ಲಿಯೂ ಅದೊಂದು ಕೊಟಡಿಯಲ್ಲಿ ಮಾತ್ರ 
ಸಣ್ಣದಾದೊಂದು ದೀಪವು ಉರಿಯುತಿದ್ದಿತು. ಕೊಟಿಡಿಯಲ್ಲೊತ್ತಟ್ಟು ಒಂದು 
ಮಂಜವಿದ್ದಿತು. ಮಂಚದಮೇಲೆ ಆಪಾದಮಸ್ಮಕವಾಗಿ ಹಚ್ಚಡವನ್ನು 
ಹೊದ್ದುಕೊಂಡು ಮಲಗಿದ್ದೊಬ್ಬ ವ್ಯಕ್ತಿಯನ್ನು ಕಂಡು, ವಿಮಲೆಯು ಮಂಚದ 
ಬಳಿ ಹೋಗಿ ನಿಂತು ಮೃದುಸ್ತರದಿಂದ, "ನಾನು ಬಂದಿದ್ದೇನೆ' ಎಂದಳು. 
ಮಲಗಿದ್ದ ವ್ಯಕ್ತಿಯು ಭಯಗೊಂಡಂತೆ ತಲೆಯ ಮುಸುಕನ್ನು ತೆಗೆದು ವಿಮಲೆ 
ಯನ್ನು ಗುರುತಿಸಿ ಹಚ್ಚಡವನ್ನು ಕಾಲುಗಳಿಂದ ತಳ್ಳಿ ಎದ್ದು ಕುಳಿತವಳು 
ಏನೊಂದುತ್ತರವನ್ನೂ ತೊಡದೆ ಸುಮ್ಮುನಿರುವುದನ್ನು ಕಂಡು, ವಿಮಲೆಯು, 
ಪುನಃ "ತಿಲೋತ್ತಮೆ! ನಾನು ಬಂದಿದ್ದೇನೆ?' ಎಂದಳು. ಆದರೆ ತಿಲೋತ್ತಮೆಯು 
ಉತ್ತರವನ್ನು ತೊಡದೆ ಸ್ಕಿರದೃಷ್ಟಿಯಿಲದ ವಿಮಲೆಯ ಮುಖವನ್ನು 
ನೋಡುತಿದ್ದಳು. 

ತಿಲೋತ್ತಮೆಯು ವ್ರೀಡೆಯಿಂದ ಸಂಕುಚಿತಳಾದಾ ಬಾಲೆಯಾಗಿರಲಿಲ್ಲ; 
ಆಗಾ ಮಸಕಾದ ಬೆಳಕಿನಲ್ಲಿ ನೋಡಿದ್ದರವಳ ವಯಸ್ಸಿಗಿಂತ ಹತ್ತು, ವರುಷ 
ವಯೋವೃದ್ಧೆಯಾಗಿದ್ದಳೆಂದು ಗೊತ್ತಾಗುತಿದ್ದಿತು. ದೇಹವು ಶೀರ್ಣವಾಗಿ 
ಮುಖವು ಮಲಿನವಾಗಿದ್ದಿತು. ಮಳಿನವಾದೊಂದು ಸಾಮಾನ್ಯವಾದ ಸೀರೆ 


೧೪೨ ಸಧನ ಶು 


UA MAS ್ಸಜ 1 ಜು! UE EU ವು ವೂ ಇಬ ಎ ಬಬ SANS NS ಬ ಬಿ 


ಯನ್ನುಟ್ಟಿದ್ದಳು. ಕೆದರಿದ ತಲೆಯು ಧೂಳೀ ಧೂಸರಿತವಾಗಿದ್ದಿತು ; ಅಲಂಕಾರ 
ವೊಂದಾದರೂ ಮೈಮೇಲಿರಲಿಲ್ಲ; ಮೊದಲು ಧರಿಸುತಿದ್ದ ಅಲಂಕಾರದ ಕುರುಹು 
ಗಳಿದ್ದುವು. 

ಏಮಲೆಯು ಪ್ರನಃ, "ನಾನು ಬರುವೆನೆಂದು ಹೇಳಿದ್ದೆನಷ್ಟೆ ; ಬಂದಿದ್ದೇನೆ; 
ಮಾತನಾಡುವುದಿಲ್ಲವೇಕೆ ?' ಎಂದು ಕೇಳಿದಳು. 

ತಿಲೋತ್ಕಮೆಯು, " ಹೇಳಬೇಕಾದುದನ್ನಾ ಗಲೇ ಹೇಳಿದ್ದೇನೆ, ಮತ್ತೇ 
ನನ್ನು ಹೇಳಲಿ ?' ಎಂದಳು. 

ವಿಮಲೆಯು ತಿಲೋತ್ಕಮೆಯ ಸ್ವರದಿಂದವ ಛು ಅಳುತಿದ್ದ ಕೆಂದು ತಿಳಿದಳು. 
ತಲೆಯಮೇಲೂ ಮು ಖದಮೋಲೂ ಕೈಯಿಟ್ಟು ನೋಡಿದಳು. ಕಣ್ಣೀರಿನಿಂದವು 
ತೊಯಿದಂತಾಗಿದ್ದುವು ; ಉಟ್ಟಿದ್ದ ಬಟ್ಟೆಯ ಸೆರಗನ್ನು ಮುಟ್ಟಿ ನೋಡಿದಳು. 
ಅದು ಪೂರ್ತಿಯಾಗಿ ಒದ್ದೆಯನಾಗಿದ್ದಿತು. ತಲೆಯನ್ನಿಟ್ಟು ಮಲಗಿದ್ದ ತಲೆದಿಂಬನ್ನು 
ಕೈಯಿಟ್ಟು ನೋಡಿದಳು. ಅದು ಹೆಚ್ಚು ನೆನೆದು ಹೋಗಿದ್ದಿತು. ಬಳಿಕ ನಿಮ 
ಲೆಯು, "ಹೀಗೆ ಹಗಲೂ ರಾತ್ರಿ ರೋದನಮುಡುತಿದ್ದರೆ ಶರೀರವು ಉಳಿಯುವ 
ಬಗೆ ಹೇಗೆ?' ಎಂದಳು. 

ತಿಲೋತ್ತಮೆಯು ಆಗ್ರಹದಿಂದ, "ಉಳಿದುದರಿಂದೇನಾಗಬೇಕು? ಇಂದಿನ 
ವರೆಗೆ ಉಳಿದುದಕ್ವುಲ್ಲವೆ ಈ ಪರಿ ದುಃಖಾಸುಭವಕ್ಕೆ ಕಾರಣವಾಯಿತು' ಎಂದು 
ಹೇಳಿದಳು. 

ವಿಮಲೆಯು ನಿರುತ್ಕರೆಯಾಗಿ ರೋದನಮಾಡಿದಳು. 

ಸ್ವಲ್ಪ ಹೊತ್ತಾದ ಬಳಿಕ ವಿಮಲೆಯು ನಿಟ್ಟುಸಿರನ್ನು ಬಿಟ್ಟು, "ಈಗೇ 
ನುಪಾಯ ?' ಎಂದಳು. 

ತಿಲೋತೃ್ಸಮೆಯು, ಅಸಂತೋಷದಿಂದ ವಿಮಲೆಯ ಅಲಂಕಾರಗಳನ್ನು 
ನೋಡಿ, "ಉಪಾಯದಿಂದ ಪ್ರಯೋಜನವೇನು?' ಎಂದಳು. 

ನಿವುಲೆಯ್ಯ  *ಹುಗು! ನನ್ನ ನ್ನು ಅಷ್ಟೊ ೦ದು ತಾತ್ಸರ ಮಾಡಬೇಡ; 
ನೀನಿನ್ನೂ ಕತಲೂಖಾನನನ್ನರಿಯ ಾ: ಅವನು A ೫೫% ಲ್ಲ ವ್ಯಾಪೃತನಾಗಿ 
ಅವಕಾಶವಲ್ಲದುದರಿಂದ ನಮ್ಮ ಶೋಕನಿವಾರಣಾರ್ಥವಾಗಿ ನಮಗಿಂದಿನವರೆಗೆ 
ಅವಕಾಶವನ್ನು ಕೊಟ್ಟಿದ್ದಾನೆ. ನಮಗೆ ಕೊಟ್ಟಿದ್ದ ಅವಕಾಶವು ಇಂದಿಗೆ 
ಮುಗಿಯುವುದೆಂದು ಮೊದಲು ಹೇಳಿದ್ದೇನಷ್ಟೆ ? ಆದುದರಿಂದವನು ನಮ್ಮ ನಿಂದು 
ನೃತ್ಯುಶಾಲೆಯಲ್ಲ ನೋ ಡದಿದ್ದರೆ, ನಮಗಾವ ಪ್ರಮಾದವುಂಟಾಗು ವುದೋ ಅದನು 
ಹೇಳಲಾರೆನು' ಎಂದಳು. 

ತಿಲೋತ್ತಮೆಯು, "ಮತ್ತಾವ ಪ್ರಮಾದವು ಸಂಭವಿಸಬಲ್ಲದು? 
ಎಂದಳು. 

ವಿಮಲೆಯು, ಸ್ವಲ್ಪ ಸಿ ರಚಿತ್ತಳಾಗಿ, "ತಿಲೋತ್ತಮೆ! ಓಮ್ಮೆ ನಿರಾಶೆ 


ಹನ್ನೆರಡನೆಯ ಪರಿಚ್ಛೆ ನ Nd 


A ೦ ಇಡಿ. 4 wei wor wu me ರ್‌ ಮೂ 


ಳಾಗಬೇಡ, ನಮಗಿನ್ನೂ ಹಟ ಧರ್ಮವಿದೆ ; ಪ್ರಾಣವಿರುವಷು ದಿನ ನಮ್ಮ 
ಧರ್ಮವನ ಪ ತ ಲ ಎಂದಳು. 

NE ವ ಹಾಗಾದರೆ, ನಿನ್ನಾಭರಣಗಳನ್ನು ತೆಗೆದು 
ಬಿಡು. ಅವೆನ್ನ ಕಣ್ಣಿಗೆ ಶೂಲವಾಗಿವೆ ' ಎಂದಳು. 

ಏನುಲೆಯ ಲ ಸ್ವಲ್ಪ ನಕ್ಕು, "ಫಗ! ನನ್ನ ಆಭರಣಗಳನ್ನೆ ಲ್ಲಾ ಚೆನ್ನಾಗಿ 
ನೋಡದೆ ನನ್ಫನ್ನು ತಿರಸ್ಕರಿಸಬೇಡ' ವೆಂದಳು. 

ಹೀಗೆಂದು ಹೇಳಿ ವಿಮಲೆಯು ತನ್ನ ಉಡುಪಿನಲ್ಲಿ ಬಚ್ಚಿ ಟ್ಟು ಕೊಂಡಿ 
ದೊಂದು ತೀಳ್ಸ್ಣ್ಣಧಾರೆಯುಳ್ಳ ಭರ್ಜಿಯನ್ನು ಹೊರಗೆ ತೆಗೆದಳು. ದೀಪದ 
ಪ್ರಭೆಯಲ್ಲಿ ಅದರ ಅಲಗು ಖುಂಚಿನ ಹಾಗೆ ಥಳಥಳಿಸಿತು. ತಿಲೋತ್ತಮೆಯು 
ನೋಡಿ ಭಯದಿಂದ ಅಚ್ಚರಿಗೊಂಡು, ಅದನ್ನು ಎಲ್ಲಿ ಹೇಗೆ ಸಂಪಾದಿಸಿದೆ ?' 
ಎಂದು ಹೇಳಿದಳು. 

ವಿಮಲೆಯು, "ನೆನ್ನೆ ಹೊಸದಾಗಿ ಈ ಅಂತಃ ಪುರಕ್ಕೆ ಬಂದ ಸೇವಕಳಾ 
ರೆಂಬುದು ಗೊತ್ತುಂಟಿ ?' 0 ಕೇಳಿದಳು. 

ತಿಲೋತ್ತಮೆ ನೋಡಿದೆನು : ಆಶ್ಮನಿಯು ಬಂದಿದ್ದಾ ಲ 

ವಿಮಲೆ--ಆಶ ಶ್ಮನಿಯ ಮೂಲಕವಾಗಿ ಅಭಿರಾಮಸ್ವಾವಿಯಲ್ಲಿದ್ದುದನ್ನು 
ತರಿಸಿದೆನು, 

ತಿಲೋತ್ಕಮೆಯು ನಿಶ್ಶ್ಚಬ್ಧವಾಗಿದ್ದಳು. ಅವಳ ಹೃದಯವು ನಡುಗಿತು. 
ವಿಮಲೆಯು ತಿಲೋತ,ಮೆಯನ್ನು ಕುರಿತು, "ನಿನ್ನ ಉಡುಪನ್ನಿಂ೦ದು ಬದಲಾಯಿಸ 
ಲಾರೆಯಾ? ' ಬಂದು ಕೇಳಿದಳು. 

ತಿಲೋತ್ತಮೆ--ಇಲ್ಲ; ಬದಲಾಯಿಸಲಾರೆನು. 

ವಿಮಲೆ--ನೃತ್ಯಗೀತಾದಿಗಳಿಗೆ ಬರುವುದಿಲ್ಲವೆ ? 

ತಿಲೋತ್ತಮೆ ಇಲ್ಲ. 

ಇಷ್ಟು ಸಜಾ ಸ ಆವರು ನಿನ್ನನ್ನು ಸುಮ್ಮುನಿರಗೊಡಿಸರು. 

ತಿಲೋತ್ಕವೆುಯು ಅಳುವುದಕ್ಕೆ ತೊಡಗಿದಳು. 


ವಿಮಲೆಯು, "ಸುಮ್ಮನಿರು. ಕೇಳು, ನಾನು ನಿನ್ನ 


ಬಿಡುಗಡೆಗೊಂಡು 


ಪಾಯವನ್ನು ಮಾಡುವೆನು' ಎಂದಳು. 

ತಿಲೋತ್ಕಮೆಯು ವಿಮಲೆಯ ಮುಖವನ್ನಾತುರದಿಂದ ನೋಡಿದಳು. 
ವಿಮಲೆಯು ಉಸ್ಕಾನನು ಕೊಟ್ಟಿದ್ದ ಉಂಗುರವನ್ನು ತೆಗೆದು ತಿಲೋತ್ಕಮೆಯ 
ಕೈಯಲ್ಲಿ ಕೊಟ್ಟು, ಪ ಉಂಗುರವನ್ನಿಟ್ಟುಕೊಂಡಿರು, ನೃತ್ಯುಗೀತಗಳಿಗೆ ಬರಬೇಡ; 
ಅರ್ಧರಾತ್ರಿಗೆ ಮುಂಚಿತವಾಗಿ ಇಂದಿನ ಉತ್ಸವಾದಿಗಳು ಮುಗಿಯುವುದಿಲ; 
ಅದುವರೆಗೆ ಪಠಾನನನ್ನು ಕಾರ್ಯಾಂತರದಲ್ಲಿಟ್ಟು ೊಂಡಿರುವೆನು ; ಭವ 


A 


ನನ್ನನ್ನು ನಿನ್ನ ಮಲತಾಯಿಯೆಂದು ಬಲ್ಲನು ; ನಾನಲ್ಲಿರುವವರೆಗೆ ನೀನು ನನ್ನೆದು 


೧೪೪ ದುರ್ಗೇ ಶನಂದಿನಿ 


ರಿಗೆ ಬರಲು ಸಂಕೋಚಪಡುವೆ ಎಂದು ಅವನಿಗೆ ಹೇಳಿ ನಿನ್ನನ್ನು ಘರೆಯಿಸದ 
ಹಾಗೆ ಮಾಡುವೆನು ; ನೀನು ಅರ್ಧರಾತ್ರಿಗೆ ಸರಿಯಾಗಿ ಅಂತಃಪುರದ ಬಾಗಿಲ 
ಬಳಿ ಹೋಗು, ಅಲ್ಲೊಬ್ಬ ಮನುಷ್ಯನು ನಿನಗಿದೇ ಮಾದರಿ ಮತ್ತೊಂದುಂಗುರ 
ವನ್ನು ತೋರುವನು : ನೀನವನ ಸಂಗಡ ನಿರ್ಭಯವಾಗಿ ಹೊರಟುಹೋಗು ; 
ನೀನೆಲ್ಲಿಗೆ ಹೋಗಬೇಕೆ೦ದರೂ ಅಲ್ಲಿಗವನು ಕೊಂಡೊಯ್ದು ಬಡುವನು. ನೀನು 
ಅಭಿರಾಮಸ್ತಾವಿಯ ಬಳಿಗೆ ಹೋಗಬೇಕೆಂದು ಹೇಳು, ಅಲ್ಲಿಗೆ ಕೊಂಡೂೊಯ್ಬು 
ಬಿಡುವನು' ಎಂದಳು. 

ತಿಲೋತ್ತಮೆಯು ಕೇಳಿ ಚಮತ್ಕೃತೆಯಾದಳು. ವಿಸ್ಮಯದಿಂದಲೋ, 
ಆಹ್ನಾದದಿಂದಲೋ ಸ್ವಲ್ಪಹೊತ್ತು, ಮಾತಿಲ್ಲದೆ ಸುಮ್ಮನಿದ್ದು, ಬಳಿಕೆ, "ಇದೇನು 
ವೃತ್ತಾಂತ! ಉಂಗುರವನ್ನು ಕೊಟ್ಟಿ ವರಾರು ?' ಎಂದು ಕೇಳಿದಳು. 

ನಿಮಲೆಯು, "ಅದೊಂದು ದೊಡ್ಡ ಕಥೆ; ಕಡೆಗೆ ಅವಕಾಶವಾದಾಗ ಹೇಳು 
ತ್ತೇನೆ; ಈಗ ಸಂಕೋಚವಿಲ್ಲದೆ ಹೇಳಿರುವಂತೆ ಮಾಡು' ಎಂದಳು, 

ತಿಲೋತ್ಕಮೆ--ನಿನ್ನ ಗತಿಯೊ!/ ನೀನು ಹೇಗೆ ಹೂರಗೆ ಬರುವೆ ? 

ವಿಮಲೆ--ನನ್ನ ವಿಷಯವಾಗಿ ಯೋಚಿಸಬೇಡ ; ನಾನು ಬೇರೆ ಉಪಾಯ 
ದಿಂದ ನಾಳೆ ಬೆಳಿಗ್ಗೆ ಬಂದು ನಿನ್ನೊಡನೆ ಸೇರುವೆನು. 

ವಿಮಲೆಯು ಹೀಗೆಂದು ಹೇಳಿ ತಿಲೋತ್ಕಮೆಯನ್ನು ಸಮಾಧಾನಗೊಳಿಸಿ 
ದಳು. ತಿಲೋತೃಫಮೆಯು ತನಗೆ ಸಲುವಾಗಿ ವಿಮಲೆಯು ಮುಕ್ಕಳಾಗುವ 
ಮಾರ್ಗವನ್ನು ಕಳೆದುಕೊಂಡಳೆಂದು ಅರಿಯಳು. 

ಅನೇಕ ದಿನಗಳಿಂದ ತಿಲೋತ್ರಮೆಯ ಮುಖವು ಹರ್ಷದಿಂದ ವಿಕಾಸ 
ವಾಗಿರಲಿಲ್ಲ. ವಿಮಲೆಯ ಮಾತನ್ನು ಕೇಳಿ, ಇಂದವಳ ಮುಖವು ಹರ್ಷೊೋ 
ತಲ್ಲವಾಯಿತು. 

 ವಿಮಲೆಯು ನೋಡಿ, ಅಂತಃಪುಳಕಪೂರ್ಣೆಯಾಗಿ ಬಾಷ್ಟಗದ್ಗದ ಸ್ವರದಿಂದ, 

"ಈಗ ನಾನು ಹೋಗುವೆನು ' ಎಂದಳು. 

ತಿಲೋತ್ತಮೆಯೆ ಸ್ವಲ್ಪ ಸಂಕೋಚ ಸಹಿತಳಾಗಿ, "ನೀನು ದುರ್ಗದ ಸಮಾ 
ಚಾರವನ್ನೆಲ್ಲಾ ಬಲ್ಲವಳಾದಕಾರಣ ನಮ್ಮ ಆತ್ಮೀಯರಾರಾರು ಎಲ್ಲಿದ್ದಾರೆ? 
ಹೇಳಿ ಹೋಗು ' ಎಂದಳು. 

ವಿಮಲೆಯು ತಿಲೋತ್ಕಮೆಯ ಹೃದಯದಲ್ಲೀ ವಿಪತ್ಯಾಲದಲ್ಲೂ ಜಗ 
ತ್ರಿಂಹನ ಸ್ಮರಣೆಯು ಜಾಗರಿತವಾಗಿದ್ದಿತೆಂದು ತಿಳಿದು, ರಾಜಪುತ್ರನ ನಿಷ್ಠುರ 
ವಾದ ಕಾಗದವು ಕೈಗೆ ಬಂದಿದ್ದರೂ, ಅದರಲ್ಲಿ ತಿರೋತ್ತ್ಕಮೆಯ ಹೆಸರೂ ಇಲ್ಲ 
ದಿದ್ದುದನ್ನು ಅವಳಿಗೆ ತಿಳಿಸಿದರೆ, ಹೃದಯದ ಉರಿಯನ್ನು ಮತ್ತಷ್ಟು ಹೆಚ್ಚು 
ಮಾಡಿದ ಹಾಗಾಗುವುದೆಂದು ಯೋಚಿಸಿ, ಅದರ ಪುಸಫ್ಮಪವನ್ನೆ ತ್ತದೆ, “ಜಗತ್ಸಿಂ 
ಹನೂ ಇದೇ ದುರ್ಗದಲ್ಲಿ ದೇಹಾರೋಗ್ಯದಿಂದಿರುವನು ' ಎಂದು ಹೇಳಿದಳು, 


ಹದಿಮೂರನೆಯ ಪರಿಚ್ಛೇ ದ ೧೪೫ 


ಕೇಳಿ ತಿರೋತ್ತಮೆಯು ಮೌನವಾಗಿದ್ದಳು. 
ವಿಮಲೆಯು ತಿಲೋತ್ತಮೆಯನ್ನು ಮುದ್ದಿಟ್ಟುಕೊ೦ಡು ಕಣ್ಣೀರು ತುಂಬಿ 
ದವಳಾಗಿ ಹೊರಟುಹೋದಳು. 





ಹದಿಮೂರನೆಯ ಖಲ "ದ 
ಅಂಗುಳೀಯ ಪ್ರದರ್ಶನ 


ಮಲೆಯ ಹೊರಟುಹೋದ ಬಳಿಕ ತಿಲೋತ್ಸಮೆಯು ಚಿಕ್ಕಮನೆಯ 
ಲ್ಲೊಬ್ಬಳೇ ಕುಳಿತುಕೊಂಡು ಯೋಜ ನೆಮಾಡಿದುದಕ್ಕೆಲ್ಲಾ ಸುಖದುಃಖ 
ಗಳೆರಡೂ ಕಾರಣವಾಗಿದ್ದುವು. ತಾನೀ ಪಾಪಾತ್ಮನ ಪಂಜರದಿಂದ ಸ್ಪಲ್ಪ 
ಹೊತ್ತಿನಲ್ಲಿಯೇ ಮುಕ್ಕಳಾಗುವೆನೆಂಬ ಸಂತೋಷವು ಪುನಃಪುನಃ ಮನಸ್ಸಿನಲ್ಲಿ 
ಉಕ್ಕುತ್ತಿರುವುದು. ಅಷ್ಟೇ ಅಲ್ಲ; ಪ್ರಾಣಾಧಿಕ ಸ್ನೇಹಮಯಿಯಾದ ವಿಮಲೆ 
ಯಿಂದ ತನಗೀ ಮುಕ್ತಿಸಾಧನೆಯುಂಬಾಗಿ ಉದ್ಧಾರವಾಗುವೆನೆಂಬ ಸಂತೋಷ 
ವನ್ನು ಕುರಿತು ಪುನ8ಪುನಃ ಮನಸ್ಸಿನಲ್ಲಿ ಆಲೋಚಿಸುತ್ತಾ ಇಮ್ಮಡಿ ಸುಖಿ 
ಯಾಗುವಳು. "ಮುಕ್ತಳಾದ ಬಳಿಕ ಎಲ್ಲಿಗೆ ಹೋಗಲಿ? ತಂದೆಯ ಮನೆ 
ಯುಂಟಿ?' ಎಂದು ಯೋಚಿಸುತ್ತಾ ಕಣ್ಣೀರು ತುಂಬುವಳು, ಆ ಚಿಂತೆಯು 
ಸ್ವಲ್ಪ ಶಮನವಾಗುತ್ತಲೇ ಮತ್ತೊಂದು ಚಿಂತೆಯು ಮನದಲ್ಲಿ ಪ್ರದೀಪ್ತವಾಗಿ, 
"ರಾಜಕುಮಾರನು ಕುಶಲವಾಗಿದ್ದಾನಷ್ಟೆ? ಎಲ್ಲಿರುವನು? ಹೇಗಿರುವನು? 
ಅವನೂ ಸೆರಯಲ್ಲಿರಬೇಕು' ಎಂದು ಮುಂತಾಗಿ ಯೋಚಿಸುತ್ತಾ ಬಾಷ್ಟಾಕುಲ 
ಲೋಚನಗಳುಳ್ಳವಳಾಗುವಳು. ಮತ್ತು "ಹಾ! ಅದ್ಭೃಷ್ಟವೆ! ರಾಜಪುತುನು 
ನನಗೆ ಸಲುವಾಗಿ ಬಂದಿಯಾದನು. ನಾನು ಅವನ ಚರಣದಲ್ಲಿ ಬಿದ್ದು ಪ್ರಾಣವನ್ನು 
ಕೊಟ್ಟರೂ ತೀರುವುದೆ? ಅವನಿಗೋಸ್ಕರ ಏನನ್ನು ಮಾಡಲಿ?' ಎಂದು ಮುಂತಾಗಿ 
ಯೋಚಿಸುತ್ತಾ, ಕೂಡಲೇ, ""ಅವನು ಕಾರಾಗಾರದಲ್ಲಿರುವನಲ್ಲವೆ? ಆ ಕಾರಾ 
ಗಾರವು ಹೇಗಿರುವುದೋ? ಅಲ್ಲಿಗಾರೂ ಹೋಗಲಾಗದೇ? ಅವನು ಕಾರಾ 
ಗಾರದಲ್ಲಿ ಕುಳಿತು ಏನನ್ನು ಯೋಚಿಸುತ್ತಿರುವನೊ? ಈಗೇನು ಯೋಚಿಸು 
ವನೊ? "ತಿಲೋತ್ತಮೆ' ಎಂಬ ಹೆಸರು ಅವನ ನೆನವಿನಲ್ಲಿರುವುದೆ? ಇದ್ದರೂ 
ಇರಬಹುದು ; ನಾನೇ ಅವನ ಕಷ್ಟಗಳಿಗೆಲ್ಲಾ ಮೂಲಕಾರಣಳು. ಮನಸ್ಸಿನಲ್ಲಿ 
ನನ್ನನ್ನು ಕುರಿತು ಏನಂದುಕೊಳ್ಳುತ್ತಿರುವನೋ? ಎಷ್ಟು ಕಟೂಕ್ತಿಗಳನ್ನು 
ಹೇಳುತ್ತಿರುವನೋ ?'' ಎಂದು ಹೇಳಿಕೊಳ್ಳುತ್ತಾ, ಪುನಃ, "ಹೀಗೇಕೆ ಯೋಚ 
ನೆಯು ಹುಟ್ಟಿತು? ಅವನಾರಿಗೂ ಕಟೂಕ್ಕಿಗಳನ್ನು ಹೇಳುವವನಲ್ಲ--ಹಾಗಿರದು. 
ಒಂದುವೇಳೆ ನನ್ನನ್ನು ಮರೆತಿರಬಹುದು. ನಾನು ಯವನನ ಭವನದಲ್ಲಿರುವೆ 
ನೆಂದು ತಿರಸ್ಕರಿಸಿ ಬೇಸರಗೊಂಡಿರುವನೇನೋ?' ಎಂದು ಭಾವಿಸಿಕೊಂಡು, 
10 


೧೪೬ ದುರ್ಗೇ ಶನಂದಿನಿ 


"ಅದಿರದು; ದುರ್ಗದಲ್ಲವನು ಹೇಗೆ ಬಂದಿಯೋ ಹಾಗೆ ನಾನೂ ಬಂದಿಯಾಗಿ 
ದ್ದೇನೆ. ಹೀಗಿರುತ್ತಾ,, ತಿರಸ್ಕರಿಸುವನೇಕೆ? ಒಂದುವೇಳೆ ತಿರಸ್ಕರಿಸಿದರೆ, 
ನಾನವನ ಕಾಲಿಗೆ ಬಿದ್ದು ಸಂಗತಿಗಳನ್ನೆಲ್ಲಾ ವಿವರವಾಗಿ ಹೇಳಿಕೂಳ್ಳುವೆನು. 
ಆಗೆಲ್ಲವನ್ನೂ ಲಾ! ನಿಜಸ್ಮಿತಿಯನ್ನು ನಂಬದಿದ್ದರೆ ನಾನವನ ಸಮುಖ 
ದಲ್ಲಿ ಪ್ರಾಣತ್ಯಾಗವನ್ನು ಮಾಡುವೆನು. ಪೂರ್ವದಲ್ಲಿ ಅಗ್ನಿ ಪರೀಕ್ಲೆ ಮಾಡು 
ತಿದ್ಧರು. ಕಲಿಯುಗದಲ್ಲದು ಸಾಧ್ಯವಿಲ್ಲ; ಅದನ್ನು ಮಾಡಕೂಡದು. ಒಳ್ಳೆಯ 
ದಾಯಿತು; ನಾನಾಗಿಯೇ ಅವನೆದುರಿಗೆ ಬೆಂಕಿಯಲ್ಲಿ ಬಿದ್ದು ಪ್ರಾಣತ್ಯಾಗ 
ಮಾಡಿಬಿಡುವೆನು' ಎಂದು ಚಿಂತಿಸುತಿದ್ದು, ಪುನಃ, "ಅವನನ್ನು ಹೇಗೆ 
ನೋಡಲಾಪೆನು? ಅವನು ಸೆರೆಯಿಂದ ಹೇಗೆ ಮುಕ್ತನಾಗುವನು? ನಾನು 
ಮುಕ್ಕಳಾದರೆ ಆವ ಕಾರ್ಯವು ಸಿದ್ಧಿಯಾದಹಾಗಾಯಿತು ? ಈ ಉಂಗುರವು ನನ್ನ 
ವಿಮಾತಿಗೆ ಬಲ್ಲಿ ಸಿಕ್ಕಿತು? ಅದರಿಂದವನ ಮುಕ್ತಿಯಾಗದೆ? ಉಂಗುರವನ್ನು 
ಅವನಿಗೆ ಕಳುಹಿಸಲೆ? ನನ್ನನ್ನು ಕರಕೊಂಡು ಹೋಗುವರಾರು? ಆವನಿಂದಾವ 
ಉಪಾಯವಾಗದೆ ಹೋಗುವುದೆ? ಒಳ್ಳೆಯದು, ಅವನನ್ನೇ ಹೇಳುವೆಮ. ಏನು 
ಹೇಳುವನೋ ಗೊತ್ತಾಗುವುದು. ಆದರೆ ಕೇಳುವ ಬಗೆ ಹೇಗೆ? ಅವನನ್ನು 
ಮತ್ತೊಂದು ಸಲ ನೋಡಲಾರನೆ' ಬಂದು ಭಾವಿಸುತ್ತ, ಪುನಃ, "ಅವನನ್ನು 
ನೋಡಬೇಕೆಂದು ಹೇಗೆ ಹೇಳಲಿ? ನೋಡಿದರೆ ಅವನ ಸಂಗಡ ಏನೆಂದು ಮಾತ 
ನಾಡಲಿ? ನನ್ನ ಮನಸ್ಸಿನ ದು3ವನ್ನು ಹೇಗೆ ತಿಳಿಸಲಿ?' ಎಂದು ಬಗೆ ಬಗೆಯಾಗಿ 
ಬಗೆಯ ತೊಡಗಿದಳು. 

ಆ ಸಮಯದಲ್ಲೊಬ್ಬ ಪರಿಚಾರಿಸೆಯು ಕೊಟಿಡಿಗೆ ಬಂದಳು. ಅವಳನ್ನು 
ನೋಡಿ, ತಿಲೋತ್ತಮೆಯು, "ಈಗ ರಾತಿ) ಹೊತ್ತೆಷ್ಟು?' ಎ೦ದು ಕೇಳಿದಳು. 

ದಾಸಿಯು ಹನ್ನೆರಡುಘಂಟಿಯೆ ಮೋಲಾಯಿತೆಂದಳು. ದಾಸಿಯು 
ಹೊರಗೆ ಹೊರಟು ಹೋಗಲೆಂದಿದ್ದಹಾಗೆ ಅವಳು ತಾನಾಗಿ ಬಂದ ಕೆಲಸವಾಯಿ 
ಕೆಂದು ಹೊರಟುಹೋದಳು. ಬಳಿಕ ತಿಲೋತೃ್ಕಮೆಯು ವಿಮಲೆಯು ಕೂಟೈೆದ್ದುಂ 
ಗುರವನ್ನು ತೆಗೆದುಕೊಂಡು ಇಸೊಟಿಡಿಯಿ೦ದ. ಹೊರಟಳು. ಪ್ರನಃ8 ಅವಳ 
ಮನಸ್ಸಿನಲ್ಲಿ ಶಂಕೆಯುಂಟಾಯಿತು. ಕಾಲು ಅದರಿತು, ಬದೆಗುಂದಿತು, ಮುಖವು 
ಬಾಡಿತು. ಒಂದು ಕಾಲ ಮುಂದಾಯಿತು; ಕ್ರಮವಾಗಿ ಸಾಹಸಗೊಂಡು 
ಅಂತಃಪುರದ ಬಾಗಿಲವರೆಗೆ ಹೋದಳು, ಆಂತಃಪುರದಲ್ಲಿದ್ದ ಖೋಜೆಗಳು, ಹಬಸಿ 
ಜನ ಮುಂತಾದವರು ಪುಮೋದಗಳಲ್ಲಿ ನ್ಯಸ್ಮರಾಗಿದ್ದರು. ಅವಳನ್ನಾರೂ 
ನೋಡಲಿಲ್ಲ; ನೋಡಿದರೂ ಗಮನಿಸಲಿಲ್ಲ. ಆದರೆಲ್ಲರೂ ತನ್ನನ್ನೇ ನೋಡು 
ತಿದ್ಧರೆಂದು ತಿಲೋತ್ತಮೆಯು ತಿಳಿದಳು. ಹೇಗೇಗೋ ಸಾಹಸಗೊಂಡು 
ಅಂತಃಪುರದ ಬಾಗಿಲವರೆಗೆ ಬಂದಳು. ಆಲ್ಲಿ ಪ್ರಹರಿಗಳು ಆನಂದದಿಂದುನ್ಮತ್ತ 
ರಾಗಿದ್ದರು. ಕೆಲವರು ನಿದ್ರಿತರಾಗಿದ್ದರು; ಕೆಲವರು ಚಾಗೃತಾವಸ್ಥೈಯಲ್ಲಿ 


ಹದಿಮೂರನೆಯ ಪರಿಚ್ಛೇದ ೧೪೭ 


ಅಜೇತನರಾಗಿದ್ದರು; ಕೆಲವರು ಅರ್ಧಜೇತನವುಳ್ಳವರಾಗಿದ್ದರು. ಅವಳನ್ನಾರೂ 
ಲಕ್ಷ್ಮಿ ಸಲಿಲ್ಲ. ಬಾಗಿಲಲ್ಲೊಬ್ಬನು ನಿಂತಿದ್ದನು. ಅವನೂ ಪಹರೇದವರ ಉಡು 
ಪುಳ್ಳವನಾಗಿದ್ದನು, ತಿಲೋತ್ತಮೆಯನ್ನು ಕಂಡು, "ನಿಮ್ಮ ಕೈಯಲ್ಲಿ ಉಂಗುರ 
ವಿದೆಯೆ ?' ಎಂದು ಕೇಳಿದನು. 

ತಿಲೋತ್ತ್ಕಮೆಯು ಭಯಗೊಂಡು, ವಿಮಲೆಯು ಸಕೊಟ್ಟಿದ್ದುಂಗುರವನ್ನು 
ತೋರಿದಳು. ಪ್ರಹರಿಯ ವೇಷದಲ್ಲಿದ್ದವನು ಉಂಗುರವನ್ನು ನೋಡಿ ತನ್ನ 
ಕೈಲಿದ್ದುಂಗುರವನ್ನು ತಿಲೋತೃಮೆಗೆ ತೋರಿ, "ನನ್ನ ಹಿಂದೆ ಬನ್ನಿ, ಭಯವೇನೂ 
ಇಲ್ಲ' ಎಂದು ಹೇಳಿದನು. 

ತಿಲೋತ್ತ್ಕಮೆಯು ಚಂಚಲಜಚಿತ್ತಳಾಗಿ ಪ್ರಹರಿಯ ಹಿಂದೆ ಹೋದಳು. 
ಅಂತಃ ಪುರದ ಬಾಗಿಲಲ್ಲಿ ಪಹರೇದವರೂ ಶಿಥಿಲಭಾವಾಪನ್ನರಾಗಿದ್ದರು. ಅದಲ್ಲದೆ 
ಅಂದಾರು ಎತ್ತೆಡೆಹೋಗಬೇಕಾಗಿದ್ದರೂ ಅಡ್ಡಿಯಿರಲ್ಲವಾದಕಾರಣ ಅವರನ್ನಾರೂ 
ಆತಂಕಪಡಿಸಲಿಲ್ಲ. ಪ್ರಹರಿಯು ತಿಲೋತ್ಕಮೆಯನ್ನು ತನ್ನ ಸಂಗಡ ಕರೆದು 
ತೊಂಡು ಅನೇಕ ಮಹಾದ್ವಾರಗಳನ್ನೂ, ಅನೇಕ ಪ್ರಕೋಷ್ಠಗಳನ್ನೂ, ಅನೇಕ 
ಪ್ರಾಂಗಣಭೂಮಿಗಳನ್ನೂ ದಾಟಿ ಕಡೆಗೆ ಕೋಟಿಯ ಬಾಗಿಲ ಬಳಿ ಬಂದು 
ತಿಲೋತ್ತಮೆಯನ್ಸು ಕುರಿತು, "ಬಳ್ಲಿಗೆ ಕರೆದುಕೊಂಡೊಯ್ದು ಬಿಡಲಿ?' 
ಬಂದನು. | 

ತಿರೋತ್ತಮೆಗೆ ಏನನ್ನು ಹೇಳುವುದಕ್ಕೂ ತೋಚಲಿಲ್ಲ. ಜ್ಞಾನಶೂನ್ಯ 
ಳಾಗಿ, ಇದ್ದಕ್ಕಿದ್ದಹಾಗೆ ಹೃತ್ಯಂಪವುಂಟಾಯಿತು; ಕಣ್ಣು ಕಾಣಿಸದೆ 
ಹೋಯಿತು; ಕಿವಿ ಕೇಳದೆಹೋಯಿತು ; ವಿಮಲೆಯು ಹೇಳಿಕೊಟ್ಟುದುದೆಲ್ಲಾ 
ಮರೆತುಹೋಯಿತು; ಕನವರಿಸಿದವಳಂತೆ ಬಾಯಿಂದ ಮಾತುಗಳು ಹೊರಟವು. 
ಅವಳಾ ಮಾತುಗಳಲ್ಲ ಒಗತ್ತಿ೦ಂಹನೆಂಬೊಂದು ಮಾತು ಅಸ್ಪಷ್ಟವಾಗಿ ಪಹರೇದವನ 
ಕಿವಿಗೆ ಬಿದ್ದಿತು. 

ಪ್ರಹರಿಯು, "ಜಗತ್ತಿಂಹನು ಸೆರೆಮನೆಯಲ್ಲಿದ್ದಾನೆ, ಅಲ್ಲಿಗೆ ಹೋಗ 
ಲಾರಿಗೂ ಸಾಧ್ಯವಿಲ್ಲ; ಆದರೆ ನೀವೆಲ್ಲಿಗೆ ಹೋಗಬೇಕೆಂದರೂ ಕೊಂಡೊಯ್ದು 
ಬಿಡಬೇಕೆಂದು ಅಪ್ಪಣೆಯಾಗಿರುವಕಾರಣ್ಯ ಬಒನ್ಸಿ, ಕೊಂಡೊಯ್ದುಬಿಡುವೆನು' 
ಬಂದನು. 

ಪಹರೇದವನು ತಿಲೋತ್ತಮೆಯನ್ನು ಪ್ರುನಃ ಕೋಟೆಯೊಳಗೆ ಕರೆತಂದನು. 
ತಿಲೋತ್ತಮೆಗೆ ಅವದೂ ಅರುವಿಲ್ಲದೆ ಕೀಲುಬೊಂಬೆಯಹಾಗೆ ಪಹರೇದವನ 
ಸಂಗಡ ಹಿಂದಿರುಗಿದಳು. ಪ್ರಹರಿಯು ಸೆರೆಮನೆಯ ಬಳಿ ಬಂದು ನೋಡಿದನು. 
ಬೇರೇ ಸ್ಥಳದಲ್ಲಿದ್ದ೦ತೆ ಅಲ್ಲಿಯ ಪುಹರಿಗಳು ಪುಮೋದಾಸಕ್ತರಾಗಿರದೆ ಎಲ್ಲರೂ 
ತಮ್ಮ ತಮ್ಮ ಸ್ಥಾನದಲ್ಲಿದ್ದುಕೊಂಡಿದ್ದರು. ಪ್ರಹರಿಯು ಅವರಲ್ಲೊಬ್ಬನನ್ನು 
ಕುರಿತು, "ರಾಜಪುತ್ರನೆಲ್ಲಿದ್ದಾನೆ?' ಎಂದು ಕೇಳಿದನು. ಅವನು ಸೆರೆಮನೆಯ 


೧೪೮ ದುರ್ಗೇ ಶನಂದಿನಿ 


ತಡ ಬೆರಳನ್ನು ತೋರಿದನು. ಪುಹರಿಯು ಕಾರಾಗಾರರಕ್ಸ ಕನನ್ನು ಕುರಿತು, 
"ಒಳಗಿರುವ ಒಂದಿಯು ನಿದ್ರಿತನಾಗಿದ್ದಾನೋ ಅಥವಾ ಜಾಗರಿತನಾಗಿದ್ದಾನೋ?' 
ಎಂದು ಕೇಳಿದನು. ಕಾರಾಗಾರರಕ್ಸಕನು ಒಳಗೆ ಹೋಗಿ ನೋಡಿ, ಬಂದು, 
"ಬಂದಿಯು ಮಾತನಾಡಿದನು, ಎಚ್ಚರವಾಗಿದ್ದಾನೆ' ಎಂದು ಹೇಳಿದನು. 

ಉಂಗುರವನ್ನು ತಂದಿದ್ದವನು, "ನಾನು ಒಳಗೆ ಹೋಗಬೇಕು, ಬಾಗಿಲನ್ನು 
ತೆಗಿ, ಈ ರಮಣಿಯು ಬಂದಿಯ ಸಂಗಡ ವತಾತನಾಡಚೇಕಾಗಿಡೆ' ಎಂದನು. 

ರಕ್ಷಕನು ಚಮತ್ಕೃತನಾಗಿ, "ಹೇಗೆ ತೆಗೆಯಲಿ?;) ಅಪ್ಪಣೆಯಿಲ್ಲ; 
ನಿನಗದು ಗೊತ್ತಿಲ್ಲವೆ?' ಗನ 

ಉಂಗುರವಾಹಕನು ಉನ್ಮ್ರಾನನು ಕೊಟ್ಟಿದ್ದ ಸಾಂಕೇತಿಕವಾದುಂಗುರ 
ವನ್ನು ರಕ್ತ ಕೆನಿಗೆ ಶೋರುತ್ಮಲೇ, ಅವನು ಕಾರಾಗಾರದ ಬಾಗಿಲನ್ನು ತೆರೆದು 
ಬಿಟ್ಟನು. 

ರಾಜಕುಮಾರನು ಕೊಟಿಡಿಯಲ್ಲೊಂದು ಸಾಮಾನ್ಯದ ಮರದ ಮಂಚದ 
ಮೇಲೆ ಮಲಗಿದ್ದನು. ಬಾಗಿಲನ್ನು ತೆಗೆದ ಶಬ್ದವನ್ನು ಕೇಳಿ, ಕೌತೂಹಲ 
ಪ್ರಯುಕ್ತವಾಗಿ ಬಾಗಿಲಕಡೆ ನೋಡಿದನು. ತಿಲೋತ್ತಮೆಯು ಬಾಗಿಲವರೆಗೂ 
ಬಂದವಳು ಒಳಗೆ ಹೋಗಲಾಗದೆ ಹೊರಗೆ ನಿಂತಿದ್ದಳು; ಕಾಲೇಳದೆ ಪಾರ್ಶ್ವದಲ್ಲಿ 
ಬಾಗಿಲನು, ಹಿಡಿದು ಕೊಂಡು ನಿಂತಿದ್ದಳು. 


ಬ 
ತಿಲೋತ್ತಮೆಗೆ ಕೊಟಿಡಿಯೊಳಗೆ ಬರಲಿಷ್ಟವಿಲ್ಲದಂತಿದ್ದುದನ್ನು ಕಂಡು, 
ಉಂಗುರದವನು, "ಇಲ್ಲಿ ವಿಳಂಬವೇಕೆ? ಇಷ್ಟವಿಲ್ಲದಿದ್ದರೆ. ಹಿಂದಿರುಗಿ 


ಹೋಗೋಣ ' ಎಂದು ಹೇಳಿದನು. ಆದರೂ ತಿಲೋತ್ಕಮೆಗೆ ಕಾಲೇಳಲಿಲ್ಲ. 

ತಿಲೋತ_ ಮಯ ಹಿಂದಿರುಗಿ ಹೋಗಲುದ್ಯುಳಕೆ,ಯಾದಳು. ಹಿಂದಿರುಗಿ 
ಹೋಗುವುದಕ್ಕೂ ಕಾಲು ಬರಲಲ್ಲ. ಪ)ಹರಿಯು ವ್ಯಸ್ತನಾದನು. ಯೋಚಿಸುತ 
ಕಡೆಗೆ ಪ್ರಯತ್ನ ವಿಲ್ಲದೆ ಅವಳೊಂದು. ಕಾಲು ಮುಂದಾಗಿ ಹಾಗೇವೇ ಕೊಟಡಿ 
ಯೊಳಗೆ ಬಂದಳು. 

ಜ್ರೊಬಡಿಯೊಳಗೆ ಬಂದು ರಾಜಪುತುನನ್ನು ನೋಡುತಲೇ ಅವಳಿಗೆ ಪುನಃ 
ಗತಿಶಕ್ತಿಯು ನಿಂತುಹೋಗಿ ಬಾಗಿಲ ಪಾರ್ಶ್ರದಡಲ್ಲಿ ಗೋಡೆಯನ್ನೊ ರಗಿಕೊಂಡು 
ಅಧೋಮುಖಿಯಾಗಿ ನಿಂತಳು. 

ರಾಜಪುತ್ರನು ಮೊದಲು ತಿಲೋತ್ಸಮೆಯನ್ನು ಗುರಿತಿಸಲಾರದೆ, ಹೆಂಗ 
ಸೊಬ್ಬಳು ಬಂದು ನಿಂತಿದ್ದುದನ್ನು ನೋಡಿ ವಿಸ್ಮಿತನಾದನು. ರಮಣಿಯು 
ಗೋಡೆಯನ್ನು ಹಿಡಿದು ಆಧೋಮುಖಿಯಾಗಿ ನಿಂತವಳು ಹತ್ತಿರ ಬಾರದಿದ್ದು 
ದನ್ನು ನೋಡಿ ಹೆಚ್ಚು ಅಚ್ಚರಿಗೊಂಡು, ರಾಜಪು್ರತ್ರನೇ ಹಾನಿಗೆಯಿಂದೆದ್ದು 
ಬಾಗಿಲ ಬಳಿ ಬಂದು ನೋಡಿದನು. ಗುರುತಾಯಿತು. 

ತಿಲಾರ್ಧಕಾಲ ಕಣ್ಣಿಗೆ ಕಣ್ಣು ಸೇರಿದ್ದುವು. ಬಳಿಕ ತಿಲೋತ್ತಮೆಯ 


ಕಾಲ ನು ಸಂಟ ದ ನಳ್ಳಿ 


ದೃಷ್ಟಿ ಯು | ನೆಲದಮೇಲೆ ಊರಿಶ ಆದರೆ ತ pe Wc a 
ಕಾಲಿನಮೇಲೆ ಬೀಳಲೆಳಸಿದ್ದ ೦ತೆ ಸ ಸ್ವಲ್ಪ ಬಗ್ಗಿ ತು. 

ರಾಜಪುತ್ರನು ಸ್ವಲ್ಪ ಹಿಂದಕ್ಕೆ po ನಿಂತನು. ತಿಲೋತ್ಮಮೆಯ 
ಶರೀರವು ಮಂತ್ರಮಖುಗ್ಗವಾಗಿದ್ದೆಂತೆ ಸ್ಹಂಭಿತವಾಗಿ ನಿಂತಿದ್ದಿತು. ಪೂರ್ವ ಶಕ್ಚಣ 
ದಲ್ಲಿ ವ್ರಸ್ಬುಟಿತವಾಗಿದ್ದೆವಳ ಹೃತೈದ್ಧವು ಶುಷ್ಕಮವಾಗುತ್ತ ಬಂದಿತು. ರಾಜ 
ಪುತ್ರನು, "ವೀರೇಂದ್ರುಸಿಂಹನ ಮಗಳೆ?' ಎಂದನು. 

ತಿಲೋತ್ಕಮೆಯ ಹೃದಯದಲ್ಲಿ ಸಿಡಿಲುಬಿದ್ದಂತಾಯಿತು. "ವೀರೇಂದ್ರ 
ಸಿಂಹನ ಮಗಳ!” ಎಂಬುದೆ ಸಂಬೋಧನೆ? ಜಗತ್ತಿಂಹನಿಗೆ ತಿಲೋತ್ಕಮೆಯೆಂಬ 
ಹೆಸರು ಸಹ ಮರೆತುಹೋಯಿತೆ ? ಇಬ್ಬರೂ ಕ್ಲಣಕಾಲ ನೀರವವಾಗಿದ್ದರು. 
ಅನಂತರ ಪ್ರನಃ ರಾಜಕುಮಾರನು, " ಇಲ್ಲಿಗೆ ಬಂದುದೇಕೆ ?' ಎಂದನು, 

" ಬಂದುದೇಕೆ!' ಎಂತಹ ಪ್ರಶ್ನೆ ! ತಿಲೋತ್ಕಮೆಯ ತಲೆಯು ಸುತ್ತ 
ಲಾರಂಭವಾಯಿತು. ಕೊಟಿಡಿ, ಗೋಡೆ, ದೀಪ ಮುಂತಾದುವೆಲ್ಲಾ ತಿರುಗ 
ಲಾರಂಭಿಸಿದುವು. ತಲೆಗೆ ಗೋಡಿಯನ್ನ್ರಾ ಸರೆ ಮಾಡಿಕೊಂಡು ನಿಂತಳು. 

ರಾಜಪುತ್ರನು ಬಹಳ ಹೂತ್ತು, ಪ್ರ ತ್ಯುತ ಶರವು ಹೂೊರಡಬಹುದೆಂದು ನಿರೀ 
ಕ್ಲ ಸಿದನು. ಆದರೆ ಉತ್ತರವನ್ನು ಚೂ ಪ್ರತ್ಯುತ್ತರ ಹೊರಡುವ 


ಸಂಭವವಿಲ್ಲದೆ ರಾಜಪುಶ್ರನು, "ನಿನಗೆ ಕಷ್ಟ ವಾಗಿರಬಹುದು. ಹಾಗೂ ಸ್ವಸ್ಥ 
ವಾಗಿರುವಂತಿಲ್ಲ; ಹಿಂದಿರುಗಿ ಹೋಗು ; ಸ ಮಾತುಗಳನ ಪಿ ಮ ರಿತುಬಿಡು' 
ಎಂದನು 

ತಿಲೋತ್ತಮೆಗಿದ್ದ ಭ್ರಮೆಯು ಶವ್ಪಿಹೋಯಿತು. ಅಕಸ್ಕಾತ್ತು ವೃಕ್ಷ 


ಚ್ಯುತವಲ್ಲರಿಯಂತೆ ನೆಲದಮೇಲೆ ಬಿದ್ದಳು. 


ಹದಿನಾಲ್ಕನೆಯ ಪರಿಚ್ಛೇದ 
ನೋಹ 
ಬೋಧ ಸ್ಟ ನು ಹತ್ತಿರ ಬೊಗ್ಗಿ ನೋಡಲಾಗ ತಿಲೋತ್ತ್ರಮೆಗೆ ಚಲನವಿರಲಿಲ್ಲ. 
ತನ್ನ ಬಟ್ಟೆ ಯೆ ಸೆರಗಿನಿಂದ ಬೀಸಲಾರಂಬಿಸಿದವನು ಅರುವಿನ ಚಿನ್ನೆ 

ಯನ್ನು ಡಿ ಪುಹರಿಯನ್ನು ಕರೆದನು. ಅವಳ ಸಂಗಡ ಬಂದಿದ್ದವನು ಹತ್ತಿ ಡ್‌ 
ಬಂದನು. ಜಗತ್ಸಿಂಹನವನನ್ನು ಕುರಿತು, "ಇದ್ದಕ್ಕಿದ್ದ ಹಾಗೆ 'ಮೂರ್ಛಿತಳಾ 
ಗಿದ್ದಾಳೆ, ಸಂಗಡ ಬಂದಿರುವಳನ್ನು ಕರೆದು ಶುಶ್ರೂಷೆಯನ್ನು ಮಾಡಹೇಳು' 
ಎಂದು ಹೇಳಿದನು. ಪ್ರಹರಿಯು, ಸಂಗಡ ಬಂದವನು ತಾನೊಬ್ಬನೇ ಎ೦ದನು 

ರಾಜಕುಮಾರನು ವಿಸ್ಮಿತನಾಗಿ, "ನೀನೊಬ್ಬನೇವೇ |' ಎಂದನು. 

ಪ್ರಹರಿಯು, ಮತ್ತಾರೂ ಸಂಗಡ ಬರಲಿಲ್ಲವೆಂದನು. 


೧೫೦ ದುರ್ಗೇಶನಂದಿನಿ 


ರಾಜಕುಮಾರನು, "ಹಾಗಾದರೆ, ಮಾಡುವುದೇನು? ಅಂತಃಪುರದಲ್ಲ್ಲಾ 
ರಾದರೂ ದಾಸಿಯರಿಗೆ ತಿಳಿಸು ' ಎಂದು ಹೇಳಿದನು. 

ಪುಹರಿಯು ಹೋದನು. ರಾಜಕುಮಾರನು ಪುನಃ ಅವನನ್ನು ಕರೆದು, 
"ಕೇಳು, ಮತ್ತಾರಿಗಾದರೂ ತಿಳುಹಿದರೆ ಗದ್ದಲಕ್ಕೆ ಕಾರಣವಾಗು ವುದಲ್ಲದೆ, 
ಇಂದಿನ ರಾತಿ) ಪ್ರಮೋದಾಮೋದಗಳನ್ನು ಬಿಟ್ಟು ಇವ ಸಹಾಯಕ್ಕಾರೂ 
ಬರಲಾರರು ' ಖಂದನು. 

ಪುಹರಿಯು, "ನಿಜ, ಅದಲ್ಲದೆ ಕಾರಾಗಾರದ ಪಹರೇದವರು ಮತ್ತಾರನ್ನೂ 
ಒಳಗೆ ಬಿಡರು ; ಬೇರೇ ಜನರನ್ನು ಒಳಗೆ ಕರೆತರಲೆನಗೆ ಧೈರ್ಯವಿಲ್ಲ' ಜರದ, 

ರಾಜಪುತ್ರ--ಹಾಗಾದರೆ ಉಪಾಯಾಂತರನಿಲ್ಲ. ನೀನು ಬೇಗನೆ ಹೋಗಿ 
ಒಬ್ಬ ದಾಸಿಯ ಮೂಲಕ ನವಾಬನ ಮಗಳಿಗೆ ಸಮಾಚಾರವನ್ನು ಹೇಳಿಕಳುಹು. 

'` ಪುಹರಿಯು ಹಾಗೆ ಮಾಡುವುದಾಗಿ ಹೇಳಿ ಹೊರಟುಹೋದನು. ರಾಜ 

ಪುತುನು ತಿಲೋತ್ತಮೆಗೆ ಸಾಧ್ಯವಾದಷ್ಟು ಶುಶ್ರೂಷೆಯನ್ನು ಮಾಡತೊಡಗಿದನು. 
ಆ ಕಾಲದಲ್ಲಿ ರಾಜಕುಮಾರನು ಮನೆಸ್ಸಿನಲ್ಲೇನೆಂದು ಭಾವಿಸಿಕೊಳ್ಳುತಿದ್ದನೋ 
ಅದನ್ನಾರು ಹೇಳಬಲ್ಲರು? ಕಣ್ಣುಗಳಲ್ಲಿ ನೀರು ತುಂಬಿದನೋ ಇಲ್ಲವೋ ಆದನ್ನು 
ಹೇಳುವುದಸಾಧ್ಯ 

ರಾಜಕುಮಾರನು ಕಾರಾಗಾರದಲ್ಲಿ ತಿಲೋತ್ತಮೆಯ ಸಂಗಡ ತಾನೊಬ್ಬನೇ 
ಉಳಿದುದನ್ನು ಕಂಡು ಅತ್ಯಂತ ವ ಸೃನಾದನು. ಅಯಪೆಗೆ ಸಮಾಚಾರವು ತಲ್ಬ 
ದಿದ್ದರೂ, ಅಧವಾ ಅವಳಾವ ಉಪಾಯವನ್ನು ವಾಡದೆ ಹೋದರೂ ಮಾಡುವು 
ದೇನು? 

ತಿಲೋತ್ತಮೆಗೆ ಕ್ರಮವಾಗಿ ಸ್ವಲ್ಪ ಸ್ವಲ್ಪವಾಗಿ ಅರು ವ್ರಂಟಾಗುತ್ತ ಬಂದಿತು. 
ಅದರೊಳಗೆ ತೆರೆದಿದ್ದ ಬಾಗಿಲಲ್ಲಿ ಹೆಂಗಸರಿಬ್ಬರು ಪ್ರಹರಿಯ ಸಂಗಡ ಬರುತಿದ್ದು 
ದನ್ನು ನೋಡಿದನು. ಒರುತಿದ್ದವರಲ್ಲೊಬ್ಬಳು ಅವಕು೦ಠನವತಿಯಾಗಿದ್ದಳು. 
ಅವಕುಂಶನವತಿಯ ಉನ್ನತ ಶರೀರವೂ, ಸ೦ಗೀತದಂತೆ ಮಧುರವಾದ ಪಾದವಿನ್ಯ್ಯಾ 
ಸವೂ, ಲಾವಣ್ಯಮಯವಾದ ಗ್ರೀವಾಭಂಗಿಯೂ ಇವೇ ಮುಂತಾದು ವುಗಳನ್ನು 
ದೂರದಿಂದ ನೋಡಿ ಜಗತ್ಸಿಂಹನು ದಾಸಿಯ ಸಂಗಡ ಅಯ ಷೆಯು ಸ್ವಯಂ ಬರು 
ತಿದ್ಧಳಂದೂ ಅವಳೊಂದಿಗೆ ದೈರ್ಯವೇ ಮೂರ್ತಿಗೊಳಿಸಿ ಬರುತಿದ್ದಿತೆಂದೂ 
ತಿಳಿದನು. 

ಆಯಷೆಯೂ ದಾಸಿಯೂ ಪ್ರಹರಿಯೊಡನೆ ಬಾಗಿಲ ಬಳಿ ಬರುತ್ತಲೇ ಅಲ್ಲಿದ್ಯ 
ಬ್ವಾರಪಾಲಕನು ಉಂಗುರವ ತಂದವನೆನ್ನು ಕುರಿತು, "ಅವರನ್ನೂ ಒಳಗೆ ಬಿಡ 
ಬೇಕೆ?' ಎಂದು ಕೇಳಿದನು. 

ಉಂಗುರವಾಹಕನು-" ನಾನರಿಯೆ, ನಿನ್ಫಿ ಷ್ಟವಿದ್ದ೦ತೆ ಮಾಡ್‌” ಎಂಡ: 


ಹೇಳಿದನು. ದ್ವಾರಪಾಲಕನು ಹೆಂಗಸರನ್ನು ಒಳಗೆ ಹೋಗಲು ಅಡ್ಡಿಮಾಡಿದನು. 


ಹದಿನಾಲ್ಕನೆಯ ಪರಿಚ್ಛೇ ದ ೧೫೧ 


ಆ ನಿಷೇಧವನ್ನು ಕೇಳಿ ಅಯಪಷೆಯು ತನ್ನ ಮು ಖಾವರಣವನ್ನು ತೆಗೆದು, 


" ಪ್ರಹರಿ! ನನ್ನನ್ನು ಒಳಗೆ ಬಿಡು, ನಿನಗದರಿಂದ ಆಕ್ಸೇಪ ಬ೦ದರೆ ತಪ್ಪನ್ನು ನನ್ನ 
ಮೇಲೆ ಹಾಕು ' ಎಂದಳು. 

ಪುಹರಿಯು ಅಯಪೆಯ ಗುರುತನ್ನು ಬಲ್ಲವನಾಗಿರಲಿಲ್ಲ. ದಾಸಿಯು ಮೆಲ್ಲ 
ಮೆಲ್ಲನೆ ಅವಳ ಪರಿಚಯವನವನಿಗೆ ತಿಳುಹಿದಳು. ಪ್ರಹರಿಯು ಚಮಕಿತನಾಗಿ, 
ಅಭಿವಾದನವನ್ನು ಮಾಡಿ "ದೀನನಾದವನ ಅಪರಾಧವನ್ನು ಮನ್ನಿಸಬೇಕು, 
ತಮುಗೆಲ್ಲಿಗೆ ಹೋಗುವುದಕ್ಕೂ ನಿಷೇಧವಿಲ್ಲ' ಎಂದು ದೈನ್ಯದೊಡಕನೆ ಏಜ್ಞ್ಯಾಪಿಸಿ 
ಕೊಂಡನು. 

ಅಯ ಷೆಯು ಕಾರಾಗಾರದೊಳಗೆ ಪ್ರುವೇಶಿಸಿದಳು. ಆಗವಳು ನಗುತಿರಲಿಲ್ಲ 
ವಾದರೂ ಮುಖವು ಸ್ವಭಾವತಃ ಮಂದಹಾಸಯುಕ,ವಾದುದರಿಂದ ನಗುತಿದ್ದ 
ಳೆಂದು ಬೋಧೆಯಾಯಿತು. ಕಾರಾಗಾರದ ಕಾಂತಿಯೇ ಬದಲಾಯಿಸಿತು. 
ಕಾರಾಗಾರವೆಂದು ಬೋಧೆಯಾಗುತ್ತಿರಲಿಲ್ಲ. 

ಅಯುಷೆಯು, ರಾಜಪ್ರತ್ರ)ನಿಗೆ ಅಭಿವಾ ನವಂಗೈೈದು, "ಸಮಾಚಾರ 
ವೇನು?' ಎಂದು ಕೇಳಿದಳು. 

ರಾಜಕುಮಾರನು ಏನೆಂದುತ್ತರವನ್ನು ಕೂಡಬಲ್ಲನು? ಉತ್ತರವನ್ನು 
ಹೇಳದೆ ಭೂತಲಶಾಯಿನಿಯಾಗಿದ್ದ ತಿಲೋತ್ಕಮೆಯನ್ನು ಕೇವಲ ಕ್ಹಬೆರಳಿನಿಂದ 
ತೋರಿದನು. 


ಅಯಷೆಯು ತಿಲೋತ್ತಮೆಯನು, ನೋಡಿ, "ಇವಳಾರು?' ಎಂದು 


ಬ್ಲ 
ಕೇಳಿದಳು. 
ರಾಜಕುಮಾರನು ಸಂಕುಚಿತನಾಗಿ, "ವೀರೇ೦ದ್ರಸಿಂಹನ ಕನ್ನ ' 
ಎಂದನು. 


ಅಯೆಷೆಯು ತಿಲೋತ್ತಮೆಯನು ತೊಡೆಯಮೇಲೆತ್ತಿ ಮಲಗಿಸಿ 
ಕೊಂಡಳು. ಮತ್ತಾರಾಗಿದ್ದರೂ ಸಂಕೋಚಪಡುತ್ತಿದ್ದರು; ನೂರಂಟಿನ್ನು 
ಯೋ ಚಿಸಿಕೊಳ್ಳುತಿದ್ದರು. ಅಯಷೆಯು ಹಾಗೆ ಮಾಡದೆ ಕೂಡಲೆ ಮಲಗಿದ್ದವಳ 
ನೆತ್ತಿ ತೊಡೆಯಮೇಲೆ ಮಲಗಿಸಿ ಕೊಂಡಳು. 

ಅಯಷೆಯು ಏನನ್ನು ಮಾಡಿದರೂ ಅದವಳಿಗೆ ಸುಂದರವಾಗಿ ಒಪ್ಪುವುದು. 
ಆವ ಕಾರ್ಯವನ್ನ ದರೂ ಶ್ಲಾಘಾರ್ಹವಾಗಿ ನಿರ್ವಹಿಸುವಳು. ಜಗತ್ಸಿ೦ಹನೂ 
ದಾಸಿಯೂ ಮನದಲ್ಲಿ, "ಅವಳೆಷ್ಟೊಂದು ಸುಂದರವಾಗಿದ್ದಾಳೆ! ಎಂದು ಭಾವಿಸಿ 
ಕೊಂಡರು. . 

ಅಯಷೆಯು ದಾನಿಯ ಕೈಯಲ್ಲಿ ಅತ್ತರು ಷರಬತ್ತು ಮುಂತಾದ 
ಶೈತ್ಯೋಪಚಾರದ ಸಾಮಗ್ರಿಗಳನ್ನು ತೆಗೆಯಿಸಿಕೊಂಡು ಬಂದಿದ್ದವಳು, ಅದ 
ನ್ನೆಲ್ಲಾ . ಪುನಃಪುನಃ ತಿಲೋತ್ಮಮಯ ಮೈಮೇಲೆ ತಳಿದಳು. ದಾಸಿಯ) 


೧೫.೨ ದುರ್ಗೇ ಶನಂದಿನಿ 
ಬಿಚ್ಚಣಮಿಕ್ಕುತ್ತಿದ್ದಳು.೫ ಈ ಪ್ರಕಾರ ಅಯೆಹಿಯು ಮಾಡಿದ ಶುಶ್ರೂಷೆಯಿಂದ 
ತಿಲೋತ್ತಮೆಗೆ ಚೆನ್ನಾಗಿ ಅರುವ್ರಂಟಾಯಿತು. 

ತಿಲೋತ್ಸಮೆಯು ಕಣ್ಣೆರದು ನಾಲ್ಯೂಕಡೆ ನೋಡಿದವಳಿಗೆ ಮೊದಲ 
ಮಾತುಕಥೆಗಳೆಲ್ಲಾ ನೆನವಿಗೆ ಬಂದವು ಕೂಡಲೇ ಕೊಟಡಿಯನ್ನು ಬಿಟ್ಟು ಹೊರಗೆ 
ಹೋಗಬೇಕೆಂಬ ಇಷ್ಟವುಂಟಾಯಿತು. ಆದರೆ ರಾತ್ರಿಯ ಶಾರೀರಕ ಮಾನಸಿಕ 
ಪರಿಶ್ರಮಗಳಿಂದವಳು ಬಹಳ ದಣಿದಿದ್ದಳು. ಆದುದರಿಂದ ಹೊರಟುಹೋಗಲ 
ಸಮರ್ಥೆಯಾಗಿ, ಪೂರ್ವಸ್ಮರಣೆಯು ಬರುತ್ತಲೇ ತಲೆಯು ಸುತ್ತಿ ನೆಲದಮೇಲೆ 
ಕುಳಿತುಕೊಂಡಳು. 

ಅಯಷೆಯು ಅವಳ ಕೈಯನ್ನು ಹಿಡಿದುಕೊಂಡು, "ತಂಗಿ! ವ್ಯಸ್ಕಳಾಗ 
ಬೇಡ; ನೀನೀಗ ಅತಿದುರ್ಬ್ಣಲಳಾಗಿರುತ್ತಿ ; ನನ್ನ ತೊಟಡಿಗೆ ಹೋಗಿ ಅಲಸಿಕೆ 
ತೀರಿಸಿಕೊಂಡು ಬಳಿಕ ನೀನೆಲ್ಲಿಗೆ ಹೋಗಬೇಕೆಂದರೂ ಅಲ್ಲಿಗೆ ಕಳುಹಿಸುವೆನು' 
ಎಂದು ಹೇಳಿ ಸಂತವಿಸಿದಳು. 

ತಿಲೋತ್ಕಮೆಯು ಉತ್ತರವನ್ನು ಕೊಡಲಿಲ್ಲ. 

ಅಆಯಪಷೆಯು ಪ್ರಹರಿಯ ಮುಖದಿಂದ ಅವನಿಗೆ ತಿಳಿದಿದ್ದರಮಟ್ಟಿಗೆ ಕೇಳಿದ್ದ 
ಳಾದಕಾರಣ, ತಿಲೋತ್ಸವಮೆಯ ಮನದಲ್ಲಿ ಸಂದಿಗೆ ನಿಂತಿರಬೇಕೆಂದು ತಿಳಿದು, 
" ನನ್ನಲ್ಲಿ ಅಪನಂಬಿಕೆ ಬೇಡ; ನಾನು ನಿನ್ನ ವೈರಿಯ ಮಗಳಾದರೂ, ಅನ್ನೆಯ 
ಳೆಂದು ತಿಳಿಯಬೇಡ, ನಿಮ್ಮ ವಿಚಾರವಾವದೂ ನನ್ನಿಂದ ಹೊರಪಡದು. ಬೆಳ 
ಗಾಗುವುದರೊಳಗೆ ದಾಸಿಯನ್ನು ಕೂಡಿಟ್ಟು ನಿನಗಿಷ್ಟವಿದ್ದಲ್ಲಿಗೆ ಕಳುಹುವೆನು, 
ನನ್ನಮೇಲೆ ಭರವಸವಿಡು ' ಎಂದಳು. 

ಈ ರೀತಿಯಾಗಿ ಅಯಪಷೆಯು ಮೃದುವಾಗಿ ಮಧುರ ಸ್ವರದಿಂದ ಹೇಳಿದ 
ಮಾತನ್ನು ಕೇಳಿ ತಿಲೋತ್ತಮೆಗೆ ಅವಳಲ್ಲಿ ತಿಲಾರ್ಧವೂ ಅಪನಂಬಿಕೆಯುಂಟಾಗ 
ಲಿಲ್ಲ.  ಆಗವಳು ನಡೆಯಲಾರದವಳಾಗಿದ್ದಳಲ್ಲದೆ, ಒಗತ್ತಿಂಹನ ಬಳಿ ಕುಳಿತಿರ 
ಲಾರದವಳಾಗಿಯೂ ಇದ್ದಳು. ಆದಕಾರಣ ಅಯಷೆಯ ಮಾತಿಗೊಪ್ಪಿದಳು. 
ಆಯಸೆಯೆ, "ನೀನು ನಡೆಯಲಾರೆ, ದಾನಿಯ ಕೈಯನ್ನು ಹಿಡಿದು ಕೊಂಡು 
ಹೋಗು ' ಎಂದಳು. ` 

ತಿಲೋತ್ಕಮೆಯು ದಾಸಿಯ ಭುಜದಮೇಲೆ ಕೈಯಿಟ್ಟು ಕೊಂಡು ಅವಳವ 
ಲಂಬನದಿಂದ ಮೆಲ್ಲಮೆಲ್ಲನೆ ನಡೆದಳು. ಅಯಷೆಯು ತಾನೂ ಹೊರಟುಹೋಗಲು 
ರಾಜಕುಮಾರನಲ್ಲಿ ಅಪ್ಪಣೆಯನ್ನು ನೇಡಿದಳು. ರಾಜಕುವಶಾರನೇನನ್ನೋ ಹೇಳ 
ಬೇಕೆಂಬ ಇಷ್ಟವುಳ್ಳವನಂತೆ ಅವಳ ಮುಖವನ್ನು ನೋಡಿದನು.. ಅಯಷೆಯು 
ಆ ಭಾವವನ್ನು ತಿಳಿದು ದಾಸಿಯನ್ನು ಕುರಿತು, "ತಿಲೋತ್ಕಮೆಯನ್ನು ಕರೆದು 
ಕೊಂಡು ಹೋಗು' ಎಂದಳು. ಕ 


* ಬಿಜ್ಜ ಣ ಎ.ವ್ಯಜನ, ಬೀಸಣಿಗೆ, 


ಹದಿನೈ ದನೆಯ ಪರಿಚ್ಛೇದ ೧ಜಿತ್ಲಿ 


ಜಗತ್ಸಿ೦ಹನು, ಮನಸ್ಸಿನಲ್ಲಿ ತಿರೋತ್ತ್ಕಮೆಯನ್ನುದ್ದೇಶಿಸಿ, ತನಗೂ 
ಅವಳಿಗೂ ಅದೇ ಕಡೆಯ ದರ್ಶನವೆಂದೆಂದುಕೊಂಡು, ಬಳಿಕ ಗಂಬೀರಭಾವದಿಂದ 
ದೀರ್ಥನಿಶ್ವಾಸವನ್ನು ಬಿಟ್ಟು, ಬಾಗಿಲ ಹೊರಗೆ ಕಣ್ಣಿಗೆ ಕಾಣುವವರೆಗೂ 
ತಿಲೋತ್ತಮೆಯನ್ನು ನೋಡುತಿದ್ದನು. 

ತಿಲೋತ್ಕಮೆಯೂ ತನಗದೇ ಕಡೆಯ ದರ್ಶನನೆಂದೆಂದು ಕೊಂಡು ಹಿಂದಿರುಗಿ 
ನೋಡದೆ ಹೊರಟುಹೋದಳು. ಹಿಂದಿರುಗಿ ನೋಡಿದಾಗ ಒಗತ್ತಿಂಹನೆವಳ 
ಕಣ್ಣಿಗೆ ಬೀಳಲಿಲ್ಲ. 

ಆಂಗುಲೀಯವಾಹಕನು ತಿಲೋತ್ಕಮೆಯ ಬಳಿಗೆ ಬಂದು, ತಾನು 
ಹೋಗುವುದಾಗಿ ಹೇಳಿದನು. 

ತಿಲೋತ್ಕಮೆಯು ಉತ್ತರವನ್ನು ಕೊಡಲಿಲ್ಲ. ಸಂಗಡ ಹೋಗುತಿದ್ದ 
ದಾಸಿಯು ಹೋಗಬಹುದೆಂದಳು. 

ಪುಹರಿಯು ಸಾಂಕೇತಿಕವಾದ ಉಂಗುರವನ್ನು ಹಿಂದಕ್ಕೆ ಹೊಡಿರೆಂದು 
ಬೇಡಿದನು. ತಿಲೋತ್ಮಮೆಯು ಉಂಗುರವನ್ನು ತೆಗೆದುಕೊಟ್ಟಿಳು. ಪ್ರಹರಿಯು 
ಅದನ್ನು ತೆಗೆದುಕೊಂಡು ಹೊರಟುಹೋದನು. 








ಹದಿನ್ಫುದನೆಯ ಪರಿಚ್ಛ ದ 
ಮುಕ್ತಕಂಠವಾಗಿ ಹೇಳಿದುದು 
ಲೋತ್ಯಮೆಯೂ ದಾಸಿಯೂ ಕಾರಾಗಾರದಿಂದ ಹೊರಟುಹೋದ ಬಳಿಕ 
ಅಆಯಪಷೆಯ ಬಂದು ಶಯ್ಯೆಯಮೇಲೆ ಕುಳಿತಳು. ಶಯ್ಯೆಯ ಮೇಲೆ 
ಮತ್ತೊಬ್ಬ ಬಂದು ಕುಳಿತುಕೊಳ್ಳಲು ಸಳವಿರಲಿಲ್ಲವಾದುದರಿಂದ ಒಗತ್ತಿಂಹನು 
ಮಂಜಕ್ಕೆ ಸಮಾಪ ಬಂದು ನಿಂತನು, 
ಅಯಷೆಯು ತನ್ನ ಕಬರಿಯಮೇಲೆ ಕೈಯಿಟ್ಟಿವಳು ತಲೆಯಲ್ಲಿ ಮುಡಿ 
ದಿದ್ದೊಂದು ಗುಲಾಬಿಹೂವು ಕೈಗೆ ಸಿಕ್ಕಿದುದನ್ನು ತೆಗೆದುಕೊಂಡು ಅದರ ದಳಗಳ 
ನ್ನೊಂದೊಂದಾಗಿ ಕೀಳುತ್ತಾ, "ರಾಜಕುಮಾರ! ನಿಮ್ಮ ಭಾವದಿಂದ ನೀವೆ 
ನ್ನೊಡನೆ ಮಾತನಾಡಲಿಷ್ಟವುಳ್ಳವರಂತೆ ತೋರಿತು; ನನ್ನಿಂದಾವಕಾರ್ಯವಾಗ 
ಬೇಕಾದರೂ ಸಂಕೋಚವಿಲ್ಲದೆ ಅಪ್ಪಣೆ ಕೊಡಿ, ನಿಮಗೆ ಸಲುವಾಗಿ ಆವಕಾರ್ಯ 
ವನ್ನು ಮಾಡುವುದಕ್ಕೂ ಪರಮ ಸುಖಿಯಾಗಿರುವೆನು' ಎಂದಳು. 
ರಾಜಕುಮಾರನು, "ನವಾಬಪುತ್ರಿ! ಪ್ರಕೃತ ನನಗಾವಕಾರ್ಯವೂ ಇಲ್ಲ, 
ಅದಕ್ಕಾಗಿ ನಿನ್ನನ್ನು ನೋಡಬೇಕೆಂದು ಆಭಿಲಾಷಿಯಾಗಿಯೂ ಇರಲಿಲ್ಲ. ನನ್ನೀ 
ಇರುವಡಿ*ಯಲ್ಲಿ ನಿನ್ನನ್ನು ಪುನಃ ನೋಡಲಾರೆನೆಂದಿದ್ದೆನು. ಇದೇ ಕಡೆಯ 


* ಇರುವಡಿ = ಇರುವು, ಸ್ಟಿತಿ 


೧೫೪ ದುರ್ಗೇ ಶನಂದಿನಿ 


ದರ್ಶನವೆಂದು ತೋರುತ್ತದೆ; ನಿನ್ನಿಂದೆನಗೆ ಆಗಿರುವ ಉಪಕಾರವು ಬರಿಬಾಯಿ 
ಮಾತಿನಿಂದ ಪ್ರತಿಶೋಧವಾಗದು; ನಿನ್ನು ಪಕಾರಕ್ಕೆ ಕಾರ್ಯತಃ ಪ್ರತ್ಯುಪಕಾರ 
ವನ್ನು ಮಾಡುವೆನೆಂಬ ಭರವಸೆಯೆನಗಿಲ್ಲ. ನನ್ನದೃಷ್ಟದಲ್ಲದು ಬರೆದಿಲ್ಲ; ಈಗೆನ್ನ 
ದೊಂದೇ ಪ್ರಾರ್ಥನೆ; ಈಗಳೆನ್ನ ದುರ್ದೈವವು ಕಳೆದುಹೋಗಿ ಒಳ್ಳೆಯ ಕಾರ್ಯ 
ವಾಗಬೇಕಾದರೂ, ನೀಸು ಸಂಕೋಚಪಡದೆ ಅಪ್ಪಣೆ ಮಾಡು, ಪರಸ್ಪರ ಸೋದರ 
ಸೋದರಿಯರಂತೆ ತಿಳಿದು ಸಂಕೋಚಪಡದೆ ನನ್ನಿ ಂದೇನಾಗಬೇ ಕಾದರೂ ಹೇಳು' 
ವಿ೦ದನು. 

ಜಗತ್ತಿ೦ಹನ ಸ್ವರವು ಅತ್ಯ೦ತ ಕಾತರಯುಕ್ಕವಾದುದಾಗಿಯೂ ನೈರಾಶ್ಗ 
ವ್ಯಂಜಕವಾದುದಾಗಿಯೂ ಇದ್ದುದರಿಂದ ಅಯಷೆಯೂ ಮನದಲ್ಲಿ ಕ್ಲಿಷ್ಟಳಾ! 
"ತಾವು ಅಷ್ಟೂಂದು ಬರಾಶರಾಗಲೇಕೆ? ಇಂದಿನದ ಅಮಂಗಳವು ನಾಳೆ ಇರದು' 
ಎಂದಳು. 

ಜಗತ್ತಿಂಹನು, "ನಾನು ನಿರಾಶನಾಗುವುದಿಲ್ಲ ; ಆದರೆ ಮುಂದೆ ನಾನಾವ 
ಆಶೆಬಡಲೂ ಇಷ್ಟವಿಲ್ಲ; ಈ ಪ್ರಾಣವನ್ನು ತ್ಯಜಿಸಬೇಕೆಂದು ಹೊರತು ಆದನ್ನಿಟ್ಟು 
ಕೊಂಡಿರಬೇಕೆಂಬ ಇಷ್ಟವಿಲ್ಲ ; ಈ ಕಾರಾಗಾರವನ್ನು ಬಟ್ಟು ಹೋಗಲೂ 
ಇಷ್ಟವಿಲ್ಲ' ವ೦ದನು. 

ರಾಜಕುಮಾರನು ಕರುಣಸ್ವರದಿಂದ ಹೇಳಿದಾ ಮಾತುಗಳನ್ನು ಕೇಳಿ 
ಅಯಸೆಯು ವಿಸ್ಮಿತೆಯಾಗಿ ಹೆಚ್ಚು ಕಾತರೆಯಾದಳು. ಆಗವಳಿಗೆ ತಾನು 
ನವಾಬನ ಮಗಳೆಂಬ ಭಾವನೆಯು ಇರಲಿಲ್ಲ. ಸಂಕೋಚವು ಹೋಯಿತು, 
ಸ್ನೇಹಮಯಿಯಾದ ರಮಣಿಯಾಗಿ ರಮಣಿಯಂತೆ ಯತ್ನವಿಶಿಷ್ಟಳಾಗಿ, ತನ್ನ 
`ೋಮಲ ಕರಪಲ್ಲವದಿಂದ ರಾಜಪುತ್ರನ ಕೈಯನ್ನು ಹಿಡಿದುಕೊಂಡು, ಅವನನ್ನು 
ದೃಷ್ಟಿಯೆತ್ತಿ ನೋಡುತ್ತಾ, "ಕುಮಾರ!' ಎಂದು ಹೇಳಿ ಸ್ಪಲ್ಪ ಹೊತು, 
ಸುಮ್ಮನಿದ್ದು, ಪುನಃ "ಕುಮಾರ! ನಿನ್ನ ಮನಸ್ಸಿನಲ್ಲೀ ದಾರುಣ ಡುಃಖವೇಕೆ] 
ನನ್ನನ್ನು ಅನ್ನಿಯಳೆಂದು ತಿಳಿಯಬೇಡ, ನೀನು ಧೈರ್ಯಸೊಟ್ಟರೆ ಹೇಳುತ್ತೇನೆ 
ನಿನಗೆ ವೀರೇ೦ದ್ರಸಿ೦ಹನ ಕನಯ... 

ಅಯಷೆಯ ಮಾತು ಪೂರ್ತಿಯಾಗುವುದರೊಳಗೆ ರಾಜಕುಮಾರನು 
"ಆ ಮಾತಿನಿಂದಿನ್ನು ಪ್ರಯೋಜನವಿಲ್ಲ; ಅದು ಭಂಗವಾಗಿ ಹೋಯಿತು' ಎಂದನು. 

ಅಯಷೆಯು ನೀರವವಾಗಿದ್ದಳು. ಜಗತ್ತಿಂಹನೂ ನೀರವವಾಗಿದ್ದನು. 
ಅಬ್ಬರೂ ಅನೇಕ ಕ್ಲಣಗಳತನಕ ನೀರವವಾಗಿದ್ದರು. ಹಿಡಿದಿದ್ದ ಕೈ ಹಾಗೆಯೇ 
ಇದ್ದಿತು. ಅಯಷೆಯು ಮುಖತಗ್ಗಿದವಳಾಗಿದ್ದಳು. 

ಜಗತ್ತಿಂಹನು ಆಅಕಸ್ಯಾತ್ತು ಚಮತ್ಕತನಾದನು. ಅವನ ಕೈಮೇಲೆ 
ಕವೋಷ್ಟವಾದೊಂದು ಕಂಬನಿಯು ತೊಟಕಿತು! ಜಗತ್ಸಿಂಹನು ಬಗ್ಗ ದೃಷ್ಟಿ 
ಯನ್ನು ಕೆಳಗೆ ಮಾಡಿ ಅಯಷೆಯ ಮುಖಪದ್ಮವನ್ನು ದೃಷ್ಟಿಸಿ ನೋಡಿದನು. 


ಹದಿನೈ ದನೆಯ ಪರಿಚ್ಛೇದ ೧೫೫ 


ಉಜ್ವಲವಾದವಳ ಗಂಡಸ್ಥಳದಮೇಲ ಬಾಷ್ಟವಾರಿಯ ಧಾರ ಧಾರೆಯಾಗಿ 
ಹರಿಯುತಿದ್ದುದನ್ನು ಕಂಡನು. 

ರಾಜಕುಮಾರನು ಚ್ಹರಿಗೊಂಡು, "ಇದೇನು, ಅಯಷೆ! ಅಳುತ್ತಿ?' 
ಬಂದನು. 

ಅಯಪಷೆಯು ಏನೂಂದುತ್ತರವನ್ನೂ ಹೇಳದೆ ಹಿಡಿದಿದ್ದವನ ಕೈಯನ್ನು 
ಮೆಲ್ಲಗೆಳೆದು ಮಂಚದಮೇಲೆ ತನ್ನ ಪಕ್ಕದಲ್ಲವನನ್ನು ಕುಳ್ಳಿರಿಸಿಕೊಂಡಳು. 
ಅವನು ಕುಳಿತ ಬಳಿಕ, ಪ್ರನಃ ಅವನ ಕೈಯನ್ನು ಹಿಡಿದುಕೊಂಡು, ಯುವರಾಜ! 
ಇಂದು ನಿನ್ನಿಂದೀಪರಿ ಬೀಳ್ಗೂಳ್ಳುವೆನೆಂದು ಸ್ತಪ್ನದಲ್ಲಿಯೂ ತಿಳಿದಿರಲಿಲ್ಲ; 
ಎಷ್ಟೊಂದು ಕಷ್ಟವನ್ನು ಸಹಿಸಬಲ್ಲೆ ನಾದರೂ ನಿನ್ನನ್ನು ಸೆರೆಯಲ್ಲಿ ಇಷ್ಟು 
ಕಷ್ಟದಲ್ಲೊಬ್ಬನನ್ನೇ ಬಿಟ್ಟು ಹೋಗಲಸಮರ್ಥೆಯಾಗಿದ್ದೇನೆ; ಜಗತ್ತಿಂಹ! 
ಈಗೆನ್ನೊಡನೆ ಬಂದುಬಡು; ಅಶ್ಪಾಲಯದಲ್ಲೊಂದು ಅಶ್ರವನ್ನು ತೆಗೆದು 
ಕೊಡುವೆನು; ಇಂದಿನ ರಾತ್ರಿಯೇ ನಿನ್ನ ವಿತೃಸನ್ಪಿ ಧಾನಕ್ಕೆ ಹೊರಟುಹೋಗು! ' 
ಬಂದಳು. 

ಅದೇ ಮುಹೂರ್ತದಲ್ಲಿ ಇಷ್ಟದೇವಿಯಾದ ಭವಾನಿಯು ಸಶರೀರೆಯಾಗಿ 
ಬ೦ದು ನಿಂತು ವರಪ್ರದೆಯಾಗಿದ್ದರೂ ರಾಜಪುತ್ರನು ಅಷ್ಟೊಂದು ಚಮತ್ವ್ವೃತ 
ನಾಗುತ್ತಿರಲಿಲ್ಲ. ರಾಜಕುಮಾರನಿಗೆ ಆಶ್ಚರ್ಯದಿಂದ ವಾಜಶ್ನಿಷ್ಟತ್ತಿಯು ತಪ್ಪಿ 
ಉತ್ತರವನ್ನು ಕೊಡಲಾರದೆ ಸುಮ್ಮನಿದ್ದನು. 

ಅಯಷೆಯು ಪುನಃ "ಜಗತ್ತಿಂಹ! ರಾಜಕುಮಾರ! ಬಂದುಬಿಡು 
ಖ೦ದಳು. 

ಜಗತ್ತಿಂಹನು ಸ್ವಲ್ಪ ಹೊತ್ತಾದ ಬಳಿಕ, "ಆಯೆ! ನೀನೆನ್ನನ್ನು ಸರೆ 
ಯಿಂದ ಬಡಿಸಬಲ್ಲೆಯಾ?' ಎಂದು ಕೇಳಿದನು. 

ಅಯೆಷಈ ಮುಹೂರ್ತದಲ್ಲಿ. 

ರಾಜಕುಮಾರ ನಿಮ್ಮು ತಂದೆಗೆ ತಿಳಿಯದಹಾಗೆ ? 

ಅಯೆಸೆ--ಆ ವಿಚಾರವಾಗಿ ಚಿಂತಿಸಬೇಡ. ನೀನು ನಿನ್ನ ಶಿಬರಕ್ಕೆ ಹೋಗಿ 
ತಲ್ಪಿದ ಬಳಿಕ ಅವನಿಗೆ ವರ್ತಮಾನವನ್ನು ಕೊಡುವೆನು. 

ರಾಜಕುಮಾರ--ಪ್ರಹರಿಗಳು ನನ್ನನ್ನು ಹೊರಗೆ ಬಿಡುವರೆ? 

ಅಯಷೆಯು ತನ್ನ ಕಂಶದಿಂದೊಂದು ರತ್ನ ಕಂಠಿಯನ್ನು ತೆಗೆದು ಕೈಯಲ್ಲಿ 
ಹಿಡಿದು ತೋರುತ್ತ, "ಈ ಪುರಸ್ಕಾರದ ಲೋಭದಿಂದ ಪ್ರಹರಿಯು ಮಾರ್ಗವನ್ನು 
ಬಡುವನು ' ಎಂದಳು, 

ರಾಜಕುಮಾರ--ಈ ಸಂಗತಿಯು ಪ್ರಕಾಶಗೊಂಡರೆ ನಿನ್ನ ತಂದೆಯ ಬಳಿ 
ನೀನು ನಿಷ್ಠುರಕ್ಕೊಳಗಾಗಿ ಕಷ್ಟಕ್ಕೆ ಗುರಿಯಾಗುವೆ. 

ಆಯಪಷೆ--ಅದರಿಂದ ಹಾನಿಯೇನು? 


೧೫೬ ದುರ್ಗೇಶನಂದಿನಿ 

ರಾಜಕುಮಾರ--ಇಅಯಹೆ ! ನಾನು ಹೋಗುವುದಿಲ್ಲ. 

ಅಯಷೆಯ ಮುಖವು ನಏಶುಷ್ಠ ವಾಯಿತು. ಅವಳು ಕ್ಚ್ಪಣ್ಣಳಾಗಿ: 
"ಹೋಗುವುದಿಲ್ಲವೇಕೆ ?' ಎಂದಳು. 

ರಾಜಕುಮಾರ--ಪ್ರಾಣದಾನಪರ್ಯಂತವೂ ನಿನ್ನಿಂದು ಪಕ್ಕ ತನಾಗಿದ್ದೇನೆ 
ನಿನಗೆ ಕಷ್ಟದಾಯಕವಾದ ಕಾರ್ಯವನ್ನೆಂದಿಗೂ ಮಾಡೆನು. 

ಅಯಷೆಯು ಪ್ರಾಯಃ ರುದ್ದಕಂಠೆಯಾಗಿ, "ನಿಜವಾಗಿ ಹೋಗುವು 
ದಿಲ್ಲವೆ?' ಎಂದು ಕೇಳಿದಳು. 

ರಾಜಕುಮಾರ--ನೀನೊಬ್ಬಳೇ ಹೋಗು. 

ಅಯಷೆಯು ಪುನಃ ನೀರವವಾಗಿದ್ದವಳ ಕಣ್ಣುಗಳಿಂದ ಅನರ್ಗಳವಾಗಿ 
ವಾರಿಧಾರೆಯು ಹೊರಟಿತು. ಕಷ್ಟದಿಂದ ಅಶ್ರುಸಂವರಣ ಮಾಡಲೆತ್ಲಿ ಸಿದಳು. 

ರಾಜಪುತುನು ಅಯಷೆಯ ನಿಶೃ್ಚಬ್ಧವಾದ  ರೋದನವನ್ನು ಕಂಡು, 
"ಅಆಯಷೆ! ರೋದನಮಾಡುವುದೇಶೆ?' ಎಂದು ಕೇಳಿದನು. 

ಅಯಷೆಯು ಮಾತನಾಡಲಿಲ್ಲ. ರಾಜಕುಮಾರನು ಪುನಃ "ಆಯೆ ! 
ನನ್ನ ಮಾತನ್ನು ಕೇಳು, ನಿನ್ನ ರೋದನಕ್ಕೆ ಕಾರಣವನ್ನು ಪ್ರಕಾಶಮಾಡಬಹು 
ದಾಗಿದ್ದರೆ, ನನಗದನ್ನು ಹೇಳು; ನ್ನ ನೀರವ ರೋದನವು ನಿವಾರಣವಾಗಲೆನ್ನ 
ಪ್ರಾಣವನ್ನು ಕೊಡಬೇ ಕಾದರೂ ಹಿಂಜರಿಯೆನು; ನಾನೀ ಕಾರಾಗಾರವನ್ನು 
ಬಿಡಲೊಪ್ಪದ ಮಾತ್ರಕ್ಕೆ ಅಯಷೆಯ ಕಣ್ಣುಗಳಲ್ಲಿ ನೀರು ತುಂಬದು ; ನಿಮ್ಮ 
ತಂದೆಯ ಕಾರಾಗಾರದಲ್ಲಿ ನನ್ನ ಹಾಗೆ ಅನೇಕ ಬಂದಿಗಳು ಕಷ್ಟಪಡುತಿರುವರು ' 
ಎಂದು ಹೇಳಿದನು. 

ಅಯಪೆಯು ಉತ್ತರವನ್ನು ಕೊಡದೆ ತನ್ನ ಸೆರಗಿನಿಂದ ಕಣ್ಣೊರಸಿಕೊಂಡು 
ಅನಂತರ, "ರಾಜಪುತ್ರ! ನಾನಿನ್ನು ಅಳುವುದಿಲ್ಲ' ಎಂದಳು. 

ರಾಜಪುತ್ರನು ತನ್ನ ಪುಶ್ನಿಗೆ ಸರಿಯಾದ ಉತ್ತರವು ಬಾರದುದಕ್ಕೆ ಸಲುವಾಗಿ 
ಹಳವಳಿಸಿದನು. ಇಬ್ಬರೂ ನೀರವವಾಗಿ ಅಧೋವದನರಾಗಿದ್ದರು. 

ಆ ಸಮಯದಲ್ಲಿ ಚಿಕ್ಕಮನೆಯ ಗೋಡೆಯಮೇಲೆ ಮತ್ತೊಬ್ಬ ವ್ಯಕ್ತಿಯ 
ಛಾಯೆಯು ಬಿದ್ದಿತು. ಅದನ್ಸವರಾರೂ ನೋಡಲಿಲ್ಲ; ಆ ಮನುಷ್ಯನು 
ಅವರಿಬ್ಬರೆದುರಿಗೆ ಬಂದು ನಿಂತನು. ಆದರೂ ಅವರು ತಲೆಯೆತ್ತಿ ನೋಡಲಿಲ್ಲ. 
ಆ ವ್ಯಕ್ತಿಯು ಕಣಕಾಲ ಸ,೦ಭೀಭೂತನಾಗಿ ನಿಂತಿದ್ದು, ಬಳಿಕ ಮಾಮಸಕದಿ೦* 
ಕಂಪಿತವಾದ ಸ್ವರದಿಂದ, " ಹುಮಾರಿ! ಇದು ಒಳ್ಳೆಯ ತೆಲನ!' ಎಂದನು. 

ಇಬ್ಬರೂ ಮಿಟಿ ಬಿದ್ದು 4 ತಲೆಯೆತ್ತಿ ನೋ ಡಿದರು--ಉಸ್ಮಾನನಾಗಿದ್ದನು 
ಉಸ್ಕ್ಮಾನನು ತನ್ನ ಅನುಚರನಾದ ಉಂಗುರವ ತಂದವನಿಂದ ಸಂಗತಿಯನೆಲ್ಲಾ 

೫ ಮಾಮಸಕದಿಂ ಎಕ್ಲೊ (ಭದಿಂದ ಅಥವಾ ಕೋಪದಿಂದ. 

li ಮಿಟ್ಟಬಿದ್ದು ಎ ಬೆಚ್ಚಿ ಬಿದ್ದು. 


ಹದಿನೈ ದನೆಯ ಪರಿಚ್ಛೆ ದ ೧೫೭ 


ತಿಳಿದು, ಅಯಷೆಯನ್ನು eddies; ನು. ರಾಜಪುತ್ರುನು 
ಉಸ್ಮ್ಮಾನನನ್ಹಾ ಸ್ಥಳದಲ್ಲಿ ಬ. ಐ ಅಯಷೆಗೆ ಸಲುವಾಗಿ, ಅವಳು ಉಸ್ಮಾನ 
ನಿಂದಲೂ ಕತಲೂಖಾನನಿಂದಲೂ ತಿರಸ್ಕ ಎತಳಾಗಿ ಅವಮಾನಕ್ಕೆ ಗುರಿಯಾಗುವ 
ಳೆಂದು ಭೀತಿಗೊ೦ಡನು. ಉಸ್ಮ್ಮಾನನು ಕೋೋಧದೊಡನೆ ಹೇಳಿದ ವ್ಯಂಗೋಕ್ತಿ 
ಯಿಂದ ಹಾಗಾಗಬಹುದೆಂದು ತೋರಿತು. ಅವನಾ ವ್ಯಂಗೋಕ್ತಿಯನ್ನು ಕೇಳಿ 
ಅಯಷೆಯು ಉಸ್ಮ್ಮಾನನ ಅಭಿಪ್ರಾಯವನ್ನು. ತಿಳಿದುಕೊಂಡಳು. ಮುಹೂರ್ತ 
ಮಾತ್ರ ಅವಳ ಮುಖವು ರಕ್ಕವರ್ಣವಾಗಿದ್ದಿತು; ಆದರಾವ ಅಧ್ಭೈರ್ಯದ ಚಿಹ್ನೆ 
ಗಳೂ ಕಾಣಿಸಲಿಲ್ಲ. ಧೈರ್ಯಭಾವದಿಂದವಳು, "ಉಸ್ಮಾನ್‌! ಆವದನ್ನು 
ಕಂಡು ಒಳ್ಳೆಯ ಜಟೆ ವೆಂದು ಹೇಳಿದೆ ?' ಎಂದು ಕೇಳಿದಳು. 

ಉಸ್ಮ್ಮಾನನು ಮೊದಲಿನಂತೆ ಮುಖಭಂಗಿಯನ್ನು ತಾಳಿ, "ನಿಶೀಥಕಾಲದಲ್ಲಿ 
ಒಂಟರಿಗಿತ್ತಿಯಾಗಿ ಬಂದು ಬಂದಿಯ ಸಹವಾಸ ಬಡು ನವಾಬರ ಪುತ್ರಿಗೆ 
ಉತ್ತಮವಾದ ಕೆಲಸ! ಹಾಗೂ ಕಾರಾಗಾರದ ನಿಯಮವನುಲ್ಲಂಥಿನಿ ಒಬ್ಬ 
ಬಂದಿಗೆ ಸಲುವಾಗಿ ಕಾರಾಗಾರವನ್ನು ಪ್ರವೇಶಿಸುವುದು. ನವಾಬರ ಪುತ್ರಿಗೆ 
ಮತ್ತೂ ಉತ್ತಮವಾದ *ೆಲಸ!!' ಎಂದನು. 

ಅಯಷೆಯ ಪವಿತ್ರವಾದ ಮನಸ್ಸಿಗೆ ಅವನಾ ತಿರಸ್ಕಾರವು ಸಹನಾತೀತ 
ವಾಯಿತು. ಅವಳು ಉಸ್ಸಾನನನ್ನು ದೃಷ್ಟಿಸಿ ನೋಡಿ, ಹಿಂದವನೆಂದೂ ಕೇಳದ 
ವಳ ಕಂಠದಲ್ಲಿ, ಬಿರುವೆಲರು ಬೀಸಿದಂತೆ, ಧಿಕ್ಕರಿಸುವ ಧ್ವನಿಯಿಂದ ಉತ್ತರವನ್ನು 
ಕೊಟ್ಟಿಳದು ಹೇಗೆಂದರೆ:-" ಈ ನಿಶೀಥಕಾಲದಲ್ಲಿ, ಏಕಾಕಿನಿಯಾಗಿ, ನಿಯಮ 
ವನುಲ್ಲಂಸಸಿ ಕಾರಾಗಾರಕ್ಕೆ ಪ)ವೇಶಿಸಿ ಈ ಬಂದಿಯ ಸಂಗಡ ಮಾತನಾಡ 
ಬೇಕಾಗಿದ್ದುದು. ನನಗಿಷ್ಟವಾಗಿದ್ದಿ ತು; ನಾನು ಮಾಡಿದ ಕೆಲಸವು ಉತ್ತಮ 
ವಾದುದೋ ಅಧುವ 2 20 ನೀನದನ್ನು ನಿಚಾರಿಸಬೇಕಾದ ಆವಶ್ಯಕವಿಲ್ಲ' 
ಎಂದಳು. 

ಉಸ್ಮ್ಮಾನನು ವಿಸ್ಮಿತನಾಗಿ, ಹಾಗೂ ಅಧಿಕ ಕೋೋಧಾನ್ವಿತನಾಗಿ, "ಆವಶ್ಚಕ 
ವುಂಟೋ ಇಲ್ಲವೋ ಎ೦ಬುದನ್ನು ನಾಳೆ ಪ್ರಾತಃಕಾಲ ನವಾಬರ ಮುಖದಿಂದ 
ಕೇಳುವೆ' ಎಂದನು. 

ಅಯಷೆಯು ಮೊದಲಿನಂತೆ ದರ್ಪದಿಂದ, "ತಂದೆಯು *ೇಳಿದಾಗವನಿಗೆ 
ಉತ್ತರವನ ನಿ ಕೊಡುವೆನು ; ನಿನಗೀ ಹವ್ಯಾಸವು ಆವಶ್ಯಕವಿಲ್ಲ ' ಎ೦ದಳು. 

ಉಸ್ಮ್ಮಾನನು ಪೂರ್ವದಂತೆಯೇ ವ್ಯಂಗೋಕ್ತಿಯನಾಗಿ, "ನಾನೇ ಚರ್ಚಿ 
ಸಿದರೋ ' ಎಂದನು 

ಅಯಸಷೆಯು ರುಡಿತಿಯಾಗಿ ಎದ್ದು ನಿಂತು ಸ್ವಲ್ಪ ಹೊತ್ತು ಉಸ್ಮಾನನನ್ನು 
ಕುರಿತು ನೋಡಿದಳು. ವಿಶಾಲವಾದವಳ ಲೋಚನಗಳು ಹೆಚ್ಚು ವರ್ಧಿತಾಯತನ 
ವಾಗಿ ಕಂಡವು; ಮುಖಪದ್ಮವು ಪ್ರಸ್ಸುಟಿತವಾಯಿತು ; ಶಿರೋದೇಶವು ಭ್ರಮರ 


೧೫೮ ದುರ್ಗೇ ಶನಂದಿನಿ 


ಕೃಷ್ಣವರ್ಣವುಳ್ಳೆ ಅಳಕಾವಳಿಗಳೊಡನೆ ಒತ್ತಟ್ಟು ಸ್ವಲ್ಪ ಓರೆಯಾಯಿತು; ವಕ್ಷ 
ಸ್ಥಳವು ತರಂಗಾಂದೋಳಿತ ನಿಬಿಡಶೈವಾಲಯುಕ, ಒಲದಂತೆ ಉತ್ಕಂಪಿತವಾಗ 
ಲಾರಂಭಿಸಿತು.. ಆಗವಳು ಅತಿ ಪರಿಷ್ಠಾರ ಸ್ವರದಿಂದ ಮುಕ್ಕಕಂಠವಾಗಿ, 
"ಉಸ್ಮಾನ್‌, ನೀನು ಚರ್ಚಿಸುವುದಾದರೆ ನನ್ನುತ್ತರವನ್ನು ಕೇಳು; ಮಾಜದೆ 
ಹೇಳುವೆನು :--ಈ ಬಂವಿಯು ನನ್ನ ಪ್ರಾಣೇಶ್ವರನು WN ಎಂಗಳ], 

೮ ಮುಹೂರ್ತದಲ್ಲಿ ಆ ಚಿಕ್ಕಮನೆಯಲ್ಲಿ ಸಿಡಿಲಬ್ಬರಣೆಯಾಗಿದ್ದರೂ ಆ 
ರಾಜಪೂತನಾಗಲ ಆ ಪಠಾನನಾಗಲಿ ಆಗವರು ಚಮಕಿತರಾದಷ್ಟು ಚಮಕಿತರಾ 
ಗುತ್ತಿರಲಿಲ್ಲ. ರಾಜಪುತುನ ಮನಸ್ಸಿನಲ್ಲಿ ಅಂಧಕಾರದ ಮಧ್ಯದಲ್ಲಿ ದೀಪವು ಸ್ರಜ್ವ 
ಲಿಸಿದಂತಾಯಿತು. ಅಆಯಸೆಯ ನೀರವ ರೋದನ ಸ ಕಾರಣವು ಆಗನನಿಗೆ ಸ್ಜುರಿ 
ಸಿತು. ಉಸ್ಮ್ಮಾ ನು ಅಂದಿಗಂದವಿಗೆ ಘುಣಾಕ್ಸರನ್ಯಾಯವಾಗಿ ಆ ಸಂಶಯವುಳ್ಳವ 
ನಾಗಿದ್ದನು. ಆದುದಲಂದವನು ಅಯಷೆಯನ್ನಾರೀತಿ ತಿರಸ್ಕರಿಸಿದನು. ಆದರೆ 
ಅಯಪೆಯು ಮುಕ್ಕಕಂಶೆಯಾಗಿ ತನ್ನಿ ದಿರಿದ್ದಾ ಮಾತುಗಳನ್ನು ಹೇಳುವವಳೆಂದವ 
ನಿಗೆ ಸ್ಪಪ್ಟ್ನದಲ್ಲಿಯೂ ಗೋಚರವಏರಲಲ್ಲ. ಉಸ್ಮ್ಮಾನನು ನಿರುತ್ಕರನಾಗಿದ್ದುಬಿಟ್ಟಿನು. 
ಅಯಷೆಯು ಪುನಃ ಹೇಳತೊಡಗಿದಳು :--"ಕೇಳು, ಉಸ್ಮಾನ್‌! ಪುನಃ ಹೇಳು 
ತ್ತೇನೆ, ಈ ಬಂದಿಯಖ ನನ್ನ ಪ್ರಾಣೇಶ್ವರನು ; ಯಾವಜ್ಜೀವವೂ ಅನ್ಯನಾರೇ ಆಗಲಿ 
ನನ್ನೀ ಹೃದಯದಲ್ಲಿ ಸ್ನಾನವನ್ನು ಹೊಂದನು; ನಾಳೆ ಒಂದುವೇಳೆ ವಧ್ಯ 
ಭೂಮಿಯು ಇವನ ರಕ್ಕದಿಂದ ಆರ್ದವಾದರೂ--ಹೇಳುತ ಹೇಳುತ ಅಯಷೆಯರ 
ನಡುಗಿದಳು ನನ್ನೀ ಹೃದಯ ಮಂದಿರದಲ್ಲಿ ನಿಷ ಮೂರ್ತಿಯನ್ನು ಪ್ರತಿಷ್ಠೆ 
ಮಾಡಿ ಅಂತ್ಯಕಾಲ ಪರ್ಯಂತವೂ ಆರಾಧಿಸುವೆನು; ಈ ನಿಮಿಷ ಪರಸ್ಪರ 
ನವಿಪ್ತಾಬ್ಬರಿಗಿದು ಕಡೆಯ ದರ್ಶನವಾಗುವುದಾದರೂ, ನಾಳೆ ಇವನು ಮುಕ್ಕನಾಗಿ 
ನೂರಾರು ಮಹಿಳೆಯರಿಂದೊಡಗೂಡಿ ಅಯಷೆಯ ಹೆಸರನ್ನು ಧಿಕ್ಕಾರಮಾಡಿದರೂ 
ನಾನವನ ಪೇಮಾಕಾಂಕ್ಲಿಣಿಯಾದ ದಾಸಿಯಾಗಿರುವೆನೆ; ಮತ್ತೂ ಕೇಳು, 
ಹೇಳುತ್ತೇನೆ, ಏತಕ್ಷ್ಮಣ ಪರ್ಯಂತ ಏಕಾಕಿನಿಯಾಗಿ ಆವ ಮಾತನಾಡುತಿದ್ದೆನೆಂದು 
ಯೋ ಚಿಸುತ್ತಿ? ಇದುವರೆಗೆ ಹೇಳುತಿದ್ದೆನೇನೆಂದರೆನಾನು ದ್ವಾರಪಾಲಕನನ್ನು 
ಸವಿಮಾತುಗಳಿಂದಾಗಲಿ ದ್ರವ್ಯದಿಂದಾಗಲಿ ವಶಮಾಡಿಕೊಳ್ಳುವೆನೆಂ ತಲೂ, ತಂದೆಯ 
ಅಶ್ವಾಲಯದಿಂದೊಂದು ಅಶ್ರ ನ್ನು ತೆಗೆದು ಕೊಡುವೆನೆಂತಲೂ ಹೇಳಿ, ಬಂದಿ 
ಯನ್ನು ಈಗಲೇ ಅವನ ಪಿತೃತಿಬಿರಕ್ಕ ಹೊರಟಿ ಹೋಗೆಂದು ಹೇಳಿದೆನು; ಆದರೆ 
ಬಂದಿಯೇ ಹೋಗಲೊಪ್ಪಲಿಲ್ಲ; ಅವನೊಪ್ಪಿದ್ದರೆ ಇಷ್ಟು ಹೊತ್ತಿಗೆ ನೀನವನ 
ನಖಾಗ)ವನ್ನೂ ನೋಡುತ್ತಿರಲಿಲ್ಲ' ಎ೦ದು ಹೇಳಿದಳು. 

ಅಯನೆಯು ಕಣ್ಣೀರೊರನಿಕೊಂಡು ಕೆಲವು ನಿಮಿಷಗಳು ಮೌನವಾ 
ಗಿದ್ದಳು. ಆನಂತರ ಬೇರೇ ಬದಲಿಸಿದ ಮಟ್ಟಿನ ಸ್ವರದಿಂದ, "ಉಸ್ಮಾನ್‌! ನಾನು 


ಈ ಮಾತುಗಳನ್ನು ಹೇಳಿ ನಿನಗೆ ಕ್ಲೇಶವನ್ನು ೦ಬುಮಾಢಿದೆನು ; ಅಪರಾಧವನ್ನು 


pS 


ಹದಿನಾರನೆಯ ಪರಿಚ್ಛೇ ದ ೧೫೯ 


ಕ್ಲಮಿಸು ; ನಾವು ಪರಸ್ಪರ ಸ್ನೇಹಿತರಾಗಿದ್ದೇವೆ; ಈಗ ನಾನು ಮಾಡಿದುದು 
ಅನುಚಿತವಾಗಿ ಕಾಣುವುದು; ಆದರೆ ನೀನೆನ್ನನ್ನು ಅವಿಶ್ವಾಸಿನಿಯೆಂದು ತಿಳಿ 
ದಿದ್ದೆ ; ಅಯಷೆಯು ಮತ್ತಾವ ಅಪರಾಧವನ್ನು ಮಾಡಿದರೂ ಅವಳೆಂದೂ ಅವಿ 
ಶ್ಪಾಸಿನಿಯಾಗಳು ; ಅಯಷೆಯು ಆವ ಕೆಲಸವನ್ನು ಮಾಡಿದರೂ ಅದನ್ನು ಮುತ್ತ 
ಕಂಠವಾಗಿ ಹೇಳಿಬಿಡುವಳು ; ಈಗ ನಿನ್ನೆದುರಿಗೆ ಹೇಳಿದ್ದೇನೆ, ಅವಶ್ಯಬಿದ್ದರೆ ನಾಳೆ 
ತಂದೆಗೂ ಹೇಳುವೆನು ' ಎಂದು ಹೇಳಿ ಬಳಿಕ ಜಗತ್ತಿಂಹನೆ ಕಡೆಗೆ ತಿರುಗಿ 

ರಾಜಪುತ್ರ! ನೀನೂ ನನ್ನ ಪರಾಧವನ್ನು ಕ್ಲಮಿಸು. ಇಂದು ಉಸ್ಮಾನ 
ನೆನಗೆ ಮನಃಕ್ಸೇಶವನ್ನು ೦ಟುವತಾಡದಿದ್ದರೆ ನನ್ನೀ ದಗ್ಹಹೃದಯದ ತಾಪವು 
ನಿನಗಾವಾಗಲೂ ಗೋಜರವಾಗುತ್ತಿರಲಿಲ್ಲ,--ಪ್ರೂಣಿ ಮಾತ್ರಕ್ಕೂ ಗೋಚರ 
ವಾಗುತ್ತಿರಲಿಲ್ಲ' ಎಂದಳು. 

ರಾಜಕುಮಾರನು ನಿಶ್ಯಬ್ಧವಾಗಿ ನಿಂತಿದ್ದನು. ಅವನ ಅಂತಃಕರಣವು 
ಸಂತಾಪದಿಂದ ಸುಡುತಿದ್ದಿತು. 

ಉಸ್ಮ್ಮಾನನೂ ಮಾತಿಲ್ಲದೆ ನಿಂತಿದ್ದನು. ಆಯಷೆ ಯು ಪುನಃ, "ಉಸ್ಮಾನ್‌? 
ಪುನಃ ಹೇಳುತ್ತೇನೆ, ಅಪರಾಧವನ್ನು ಕ್ಷಮಿಸು, ನಾನು ಮೊದಲಿನಂತೆ ನಿನ್ನ 
ಸ್ನೇಹಪರಾಯಿಣೆಯಾದ ಭಗಿನಿ : ಭಗಿನಿಯೆಂದು ನೀನು ಮೊದಲಿನಂತೆ ಪ್ರೀತಿಸುವು 
ದಿಲ್ಲ, ನನ್ನ ದೃಷ್ಟದೋಷದಿಂದ ಸಂತಾಪ ಸಾಗರದಲ್ಲಿ ಮುಣುಗಿದ್ದೇನೆ, ಭ್ರಾತೃ 


ಜ್‌ ಟು 
ಸೇಹವನು ತೊರೆದು ನನ್ನನ್ನು ಅತಲ ಪಾತಾಳಗಳಲ್ಲಿ ಮುಣುಗಿಸಬೇಡ' 
ಯ ಲ್ಲ ಲ್ಲ" ಲ್ಲ (2 
ಎಂದಳು. 
ಹೀಗೆಂದು ಹೇಳಿ, ಸುಂದರಿಯು ದಾಸಿಯನ್ನು ನಿರೀಕ್ಷಿಸದೆ ಕ ೊಟಡಿ 


ಯಿಂದೊಬ್ಬಳೇ ಹೊರಗೆ ಹೊರಟಳು. ಉಸ್ಮ್ಮಾನನು ವಿಹ್ನಲನಾಗಿ ಮಾತಿಲ್ಲದೆ 
ನಿಂತಿದ್ದವನು, ಸ್ವಲ್ಪ ಹೊತ್ತಾದ ಬಳಿಕ ತನ್ನ ಮನೆಗೆ ಹೊರಟುಹೋದನು. 


ಮಾ 


ಹದಿನಾರನೆಯ ಪರಲಿಚೀದ 


ದಾಸಿಯು ತಮ್ಮ ಚರಣದಲ್ಲಿದ್ದಾಳೆ 

೦ ರಾತಿ) ಕತಲೂಖಾನನ ವಿಲಾಸಗೃಹದಲ್ಲಿ ಇ೦ದ್ರಿಯಗಳಿಗೆ ಅಪರಿ 

ಮಿತಾನಂದವನ್ನುಂಟುಮಾಡುವ ಬಹುವಿಧ ನೃತ್ಯ ಗೀತಾದಿಗಳೆಡೆ 
ಬಿಡದೆ ನಡೆಯುತಿದ್ದುವು. ಅಲ್ಲಿ ನೆರೆದಿದ್ದವರು ಅವನ ವಿಲಾಸಿನಿಯರ ಹೊರತು 
ಬೇರೆ ಪಾರಿಷದ್ದರ್ಗದವರಾರೂ ಇರಲಿಲ್ಲ. ಒನ್ಮದಿನಗಳಲ್ಲಿ ಮೊಗಲ ಸಮ್ರಾಟರಂತೆ 
ಕತಲೂಖಾನನು ಪಾರಿಷದ್ರರ್ಗದಿಂದೊಡಗೂಡಿ ಆಮೋದಪರಾಯಣನಾಗಿರುವ 
ಆಚರಣೆಯುಳ್ಳವನಾಗಿರಲಿಲ್ಲ. ಅವನ ಮನಸ್ಸು ಕೇವಲ ಆತ್ಮಸುಖದಲ್ಲಿ ನಿರತ 
ವಾಗಿದ್ದಿತು. ಅವನು ಸ್ಪಸಂತೋಷಪರಾಯೆಣನಾಗಿ ಇಂದ್ರಿಯ ತೃಪ್ತಿಯಲ್ಲಿ ಅಭಿ 


೧೬೦ ದುರ್ಗೇ ಶನಂದಿನಿ 
ಲಾಷಿಯಾಗಿದ್ದನು. ಅಂದಿನ ರಾತ್ರಿ) ಅವನೊಬ್ಬನೇ ಅನೇಕರಾದ ವಿಲಾಸಿನಿಯರಿಂದ 
ಪರಿವೇಷ್ಮಿತನಾಗಿ ಅವರ ನೃತ್ಯಗೀತ ಕೌತುಕಗಳಲ್ಲಿ ಮಗ್ರ ನಾಗಿ ಮತ್ತನಾಗಿದ್ದನು. 
ಖೊಜ್ಜೆಗಳ ಹೊರತು ಅನ್ಯ ಪುರುಷರಿಗೆ ಅಲ್ಲಿ ಪ್ರವೇಶವಿಲ್ಲ. ಅಲ್ಲಿ ನೆರೆದಿದ್ದ ರಮಣಿ 
ಯರಲ್ಲಿ ಕೆಲವರು ನೃತ್ಯಮಾಡುತಿದ್ದರು; ಕೆಲವರು ಗಾಯನಮಾಡುತಿದ್ದರು ; 
ಕೆಲವರು ವಾದ್ಯಗಳನ್ನು ನುಡಿಸುತಿದ್ದರು ; ಉಳಿದವರು ಕತಲೂಖಾನನ ಸುತ್ತು 
ಕುಳಿತು ಕೇಳುತಿದ್ದರು. 

ಇ೦ದ್ರಿಯಗಳನ್ನು ಮೋಹಗೊಳಿಸುವ ಸಾಮಗಿ)ಗಳೆಲ್ಲವೂ ಅಲ್ಲಿದ್ದುವು. 
ವಿಲಾಸಗೃಹದೊಳಗೆ ಪ್ರವೇಶಮಾತ್ರದಿಂದ ನಿರಂತರ ತು೦ತುರೊಗೆಯುತಿದ್ದ ಗಂಧ 
ವಾರಿಯು ತು೦ತುರುವಣಿಗಳ ಸ್ನಿಗ್ಬವಾದ ಆಘ್ರಾಣದಿಂದ ಆಪಾದಮಸ್ಕಕವೂ 
ತಣ್ಗೊಳ್ಳುವುದು; ಅಗಣಿತವಾದ ರಜಿತ, ದಂತ, ಸ್ಫಟಿಕದೀಪಗಳ ತೀವೋಜ್ವಲ 
ಜ್ವಾಲೆಯು ಕಣ್ಣುಗಳನ್ನು ಕುರುಡುಮಾಡುವುದು! ಅಪರಿಮಿತ ಪುಷ್ಪರಾಶಿಗಳು 
ಮಾಲಾಕಾರವಾಗಿ ಕೆಲವು ಸ್ಕಳಗಳಲ್ಲಿ, ಸೂಪಾಕಾರವಾಗಿ ಕೆಲವು ಸ್ಮಳಗಳಲ್ಲ, 
ಸ್ಕಬಕಾಕಾರವಾಗಿ ಕೆಲವು ಸ್ಥಳಗಳಲ್ಲಿ, ಹಾಗೂ ರಮಣಿಯರ ಕೇಶಪಾಶದಲ್ಲಿಯೂ 
ಕಂಠದಲ್ಲಿಯೂ ಪ್ರಕಾಶಿಸುತಿದ್ದುವು. ಕೆಲವು ರಮಣಿಯರು ಪ್ರಷ್ಟವ್ಯಜನಧಾರಿ 
ಗಳಾಗಿಯೂ, ಕೆಲವರು ಪುಷ್ಪಾಭರಣಧಾರಿಗಳಾಗಿಯೂ--ಇದ್ದರಲ್ಲದೆ ಬೇರೆ 
ಅಂಗನೆಯರು ಪ್ರಷ್ಪಾ೦ಜಲಿಯುಳ್ಳವರಾಗಿ ಪರಸ್ಸರ ಪ್ರಷ್ಟಗಳನ್ನೆ ರಚಾಡುತಿದ್ದರು. 
ಪ್ರಷ್ಟಸೌರಭ, ಸುರಭಿವಾರಿ ಸೌರಭ, ಸುಗಂಧ ದೀಪಗಳ ಸೌರಭ, ಗಂಧಮಾರ್ಜಿತ 
ವಿಲಾಸಿನಿಯರ ಅಂಗಸೌರಭ--ಎಲ್ಲೆಲ್ಸಿಯೂ ಸೌರಭಮಯವಾಗಿದ್ದಿತು. ದೀಪ 
ಗಳ ಕಾಂತಿ, ಪುಸ್ಪಗಳ ಕಾಂತಿ, ರಮಣಿಯರ ರತ್ನಾಲ೦ಕಾರಗಳ ಕಾಂತಿ, ಎಲ್ಲ 
ವನ್ನೂ ಮಿಗುದು ಕಣ್ಣೊಳಿಸುತಿದ್ದ ರಮಣಿಯರ ನಯನಗಳ ಕಾಂತಿ, ಸರ್ವತ್ರ 
ಕಾಂತಿಮಯವಾಗಿದ್ದಿತು. ಸಪ್ತಸ್ವರ ಸವಿ್ಮಿಳಿತವಾದ ವೀಣಾಧ್ವನಿಯು ಆಕಾಶ 
ವನ್ನು ಮ್ಯಾಪಿಸಿಕೊಂಡಿದ್ದಿತು. ತದಧಿಕವಾಗಿ ಮಧುರ ಕಂಠವುಳ್ಳ ರಮಣಿಯರ 
ಇಂಪಾದ ಸ್ವರವು ಅದರೊಂದಿಗೆ ಸೇರಿ ತರಂಗ ತರಂಗವಾಗಿ ತೇಲಿಹೋಗು 
ತ್ರಿದ್ದಿತು. ಅವುಗಳೊಡನೆ ತಾಳ ಲಯ ಮಿಳಿತವಾದ ಪಾದವಿಕ್ಸೇ ಪದಿಂದ 
ನರ್ತಕಿಯರ ಆಭರಣಗಳ ಸಿ೦ಜಿತ ಧ್ವನಿಯು ಬಂದು ಮನಸ್ಸನ್ನು ಮುಗ್ದಮಾಡು 
ತಿದ್ದಿತು. ಪಾಠಕರ! ಅಲ್ಲಿ ನೋಡಿರಿ, ಆ ರಮಣಿಯು ಪದ್ಮವನದಲ್ಲಿ ಹಂಸಿಯು 
ಸಮಾರಣೋತ್ಸಿತ ತರಂಗ ಹಿಲ್ಲೋಲದಲ್ಲಿ ಕುಣಿಯುವಂತೆ ಕುಣಿಯುತಿರುವಳು ; 
ಪ್ರಫುಲ್ಲ ಪದ್ಮಮುಖಿಯರು ಅವಳ ಸುತ್ತು ನಿಂತು ನೋಡುತಿರುವರು.-- 
ಮತ್ತೊಬ್ಬ ರಮಣಿಯನ್ನು ನೋಡಿರಿ, ನೀಲಾಂಬರ ಪರಿಧಾನೆಯಾಗಿರುವಳು; 
ಅವಳಾ ನೀಲವಾಸಸ್ಸ ಸ್ಪರ್ಣತಾರಾವಳಿಗಳಿಂದ ಖಚಿತವಾಗಿದೆ. ಅತ್ತ ನೋಡಿರಿ, ` 
ಎಂತಹ ನಿಶಾಲಾಯತ ಲೋಜನಗಳು! ಅವುಗಳಾ ಮೇಘದಂ೦ತಿರುವ ನೀಲ 
ವರ್ಣ! ಎಂತಹ ವಿದ್ಯುತ್ಯಟಾಕ್ಟ! ಇತ್ತಿರುವ ಸುಂದರಿಯು ಹೇಗಿದ್ದಾಳೆ | 


ಹದಿನಾರನೆಯ ಪರಿಚ್ಛೇದೆ ೧೬೧ 


NN RE NAA EN NA 6 ವಾ ಕಸದ ಜರಯಾ ಜಗ ಜೃ ಕಾ ಹ 


ಆ ಲಲಾಟದಮೇಲೆ ಅಲಂಕೃತವಾಗಿರುವ ವಜ್ರತಾರೆಯು ಸೀಮಂ೦ತದಿಂದ ಹರಿದು 
ಬಂದು ಕುಳಿತಿರುವಂತೆ ಹೊಳೆಯುತ್ತಿದೆ! ಎಷ್ಟೊಂದು ಸುಂದರವಾದ ಲಲಾಟ | 
ಅಷ್ಟೊಂದು ಪ್ರಶಾಂತವಾಗಿಯೂ, ಪ್ರಶಸ್ತವಾಗಿಯೂ, ಪರಿಷ್ಠ್ವಾರವಾಗಿಯೂ 
ಇರುವ ಲಲಾಟಿವನ್ನು ಮತ್ತೆಲ್ಲಿ ನೋಡಿರುವಿರಿ! ವಿಧಾತನಾ ಲಲಾಟದಲ್ಲಿ ಆ 
ವಿಲಾಸಮಂದಿರವನ್ನು ಬರೆದನೆ! ಅದನ್ನು ಬಿಡಿ, ಆ ಪುಷ್ಪಾಭರಣಳಾದ 
ಶ್ಯಾಮವರ್ಣಳೂ! ಅವಳಿಗೆ ಆ ಪುಷ್ಪಾಭರಣವು ಹೇಗೆ ಒಪ್ಪುತಿಡೆ, ನೋಡಿರಿ! 
ಆ ನಾರಿಯ ದೇಹಾಲಂಕಾರಕ್ಕಲ್ಲವೆ, ಪುಷ್ಪವು ಸೃಷ್ಟಿಯಾದುದು? ಸಂಪೂರ್ಣ 
ಮೃದುರಕ, ಓಷ್ಕಾಧರಗಳುಳ್ಳಾ ರಮಣೀಶಿರೋಮಣಿಯನ್ನು ನೋಡಬಾರದೆ? 
ಆ ಹಓಸ್ಕಾಧರಗಳು ಸ್ವಲ್ಪ ಸುಂಚಿತವಾಗಿವೆಯಲ್ಲವೆ? ಅವಳಾ ದೇಹಕಾಂತಿಯು 
ಶುದ್ಧವಮಾದಾ ನೀಲವಸನಗಳಿಂದ ಹೇಗೆ ಪ್ರಕಾಶಿಸುತ್ತಿದೆ! ನಿರ್ಮಲವಾದಾ 
ನೀಲಾಂಬರದ ಮಧ್ಯೆದಲ್ಲಿ ಪೂರ್ಣ ಚಂದ್ರಾಲೋಕವನ್ನು ನೋಡಿದಂತೆ ತೋರುವು 
ದಿಲ್ಲವೆ! ಈ ಸು೦ದರಿಯು ಮರಾಳನಿಂದಿತ ಗ್ರೀವಾಭಂಗಿಯಿ೦ದ ನಗುನಗುತ 
ಮಾತನಾಡುವಾಗ ಅವಳಾ ಕರ್ಣಾಭರಣವು ಹೇಗೆ ತೂಗಲಾಡುತ್ತದಡೆ! ಇವಳಾರು 
ಸುಳೇಶಿಯಾದ ಸುಂದರಿ! ನಿನ್ನೆ ಕುಂಚಿತವಾದ ಅಳಕರಾಶಿಯನ್ನು ಉರಃ 
ಪರ್ಯಂತವೂ ತೂಗಲಾಡುವಂತೆ ಬಟ್ಟಿರುನೇಕೆ? ಪದ್ಮವೃಕ್ಪಕ್ಕೆ ಕಾಲಫಣಿಯು 
ಸುತ್ತಿರ್ಪದನ್ನು ಪುತ್ಯಕ್ಸ್‌ ದೃಷ್ಟಾಂತಪಡಿಸುವಿಯಾ, ಏನು? 

ಕತಲೂಖಾನನ ಪಕ್ಕದಲ್ಲಿ ಕುಳಿತು ವಿಸುನಿ* ಪಾತ್ರದಲ್ಲಿ ಸುರಾಪಾನ 
ವನ್ನು ವತಾಡಿಸುತಿರುವವಳು ನೀನಾರು, ಸುಂದರಿ! ಕತಲೂಖಾನನು ಮಿಕ್ಕ 
ರಮಣಿಯರನ್ನೆಲ್ಲಾ ಬಿಟ್ಟು ನಿನ್ನ ಪೂರ್ಣ ಲಾವಣ್ಣದೇಹವನ್ನೇಕೆ ಸತೃಷ್ಣನಯನ 
ಗಳಿಂದ ನೋಡುತ್ತಿರುವನು? ನಿನ್ನಾ ಅವ್ಯರ್ಧವಾದ ಕಟಾಕ್ಚ ದಿಂದ ಕ್‌ಫಲೂ 
ಖಾನನ ಹೃದಯವನ್ನು ಭೇದಿಸುತ್ತಿರುವಿಯಾ? ನಿನ್ನಾ ಮಧುರವಾದ ಕಟಾಕ್ಚ 
ವನ್ನು ನೋಡಿ ನಮಗೀಗ ಗೊತ್ತಾಯಿತು--ನೀನು ವಿಮಲೆ! ಬಟ್ಟಲಿಗೆ 
ಅಷ್ಟೊಂದು ಮದ್ಯವನೈೇಕೆ ಸುರಿಯುತಿ, ? ಹಾಕು- ಹಾಕು; ಮತ್ತೂ ಹಾಕು. 
ಚೇಲಾಂಚಲದಲ್ಲಿ ಭರ್ಜಿಯಿದೆಯಲ್ಲವೆ? ಇದೆ--ಸಂದೇಹವಿಲ್ಲದೆ ಇದೆ; ಹಾಗಿದ್ದರೆ 
ಈಪರಿ ಹೇಗೆ ನಗುಬಲ್ಲೆ? ಕತಲಳೂಖಾನನು ನಿನ್ನನ್ನೇ ನೋಡುತ್ತಿರುವನು. 
ಅದೇನು, ಕಟಾಕ್ಸ ಮೋ, ಮತ್ತೇನು? ಆ ಯನವನನು ಸುರಾಸ್ತಾದದಿಂದ 
ಪ್ರಮತ್ತನಾದನೆ? ನೋಡು, ನೋಡು. ನಿನ್ನಾ ಕೌಶಲದಿಂದಲ್ಲವೆ ಕತಲೂಖಾನ 
ನಿಗೆ ನೀನೆಲ್ಲರಿಗಿಂತ ಮಿಗಿಲು ಪೋಮಾಸ್ಪದೆಯಾದೆ? ಹಾಗಲ್ಲದೆ ಅನ್ಯಥಾ ಹೇಗಾಗ 
ಬಲ್ಲದು? ಆ ಹಾಸ್ಯ, ಆ ಅಂಗಭಂಗಿ, ಆ ಸರಸಾಲಾಪ, ಆ ಕಟಾಕ್ಚ, ಅವಲ್ಲದೆ, 
ಮದ್ಯ್ಯವೂ ಸಿಕ್ಕಿದೆ! ಕತಲೂಖಾನ್‌ ! ಬಾಗರೂಕನಾಗಿರು. ಕತಲೂಖಾನನು 
ಏನನ್ನು ಮಾಡಬಲ್ಲವನಾಗಿದ್ದಾನೆ!  ಖಂತಹ ಸುಂದರವಾದ ಕೈಯಿಂದ 

* ವಿಎಸುಸಿ.ಭಂಗಾರದ, 

11 


೧೬೨ ದುರ್ಗೇಶನಂದಿನಿ 


mar ೃ್ಪ 


ಏಮಲೆಯು ಮದ್ಯವನ್ನು ಕೊಡುತ್ತಾಳೆ! ಅದೇನು ಧ್ವನಿ! ಸಂಗೀತವಾಗು 
ತ್ತದೆ! ಗಾಯನಮಾಡುವವರು ಮನುಷ್ಯರೊ ತು ಹ ವಿಮಲೆಯು 

ಗಾಯಕಿಯರ ಸಂಗಡ ಕೂಡಿ ಹಾಡುತ್ತಾಳೆ! ಎಂತಹ ಸ್ವರ |! ಎಂತಹ ಕಂಠ! 
ಎಂತಹ ಲಯ ! ಕತಲೂಖಾನ್‌ ! ಇದೇನು ನಿನ್ನ ಮನಸ್ಸು ಎಲ್ಲಿದೆ ! ವಿಮಲೆಯು 
ತೀಕ್ಸ್‌ ಇಬಾಣಗಳಿಗಿಂತ ಮಗು ತೀವ್ರ ಕಟಾಕ್ಸ ಸಾ ಮನಸ ನ್ಸಿರಿಯುವ 
ಛಲ್ಲವೆ ಅದನು ಸ ನೋಡುತ್ತ, ರುನಿಯಾ? ಕಟಾಕ್ಷ ವೊಂದೇ ಪ್ರಾಣಹರಣಕ್ಕೆ 
ಸಾಕು. ಆಂತಹದುದರಲಿ ಸಂಗೀತ ಸಂಧಿಸಂಬಂಧದಿಂದ ಕೂಡಿದ ಕಟಾಕ್ಷ 
ವಾಗಿದೆ. ಅವಳು ತಲೆಯೆನ್ನು ಲಯಕ್ಕೆ ಸರಿಯಾಗಿ ಹೇಗೆ ಅಗಲಾಡಿಸುತ್ತಾ $1 
ಹಾ! ಮತ್ತೂ ಮದ್ಯವು ಉಕ? ಅದೇನು ! ಮಲೆಯ: ನೃತ್ಯಮಾಡಲಿ, 
ಎಷ್ಟು ಸುಂದರವಾಗಿದೆ! ಆ ಅಂಗವೋ! ಆ ಭಂಗಿಯೋ ! ಕತಲೂಖಾನ್‌ ! 
ಜಹಾಪನಾ! ಸ್ಥ್ಟಿರನಾಗು! ಶರೀರವು ಬೆಂಕಿಯಾಗಿ ಸುಡುತ್ತದೆ! ಸಾಕು, 
ಬೇಡ--ಇಲ್ಲ ಮತ್ತೂ ಬೇಕು. ಮತ್ತೂ ಬೇಕೋ? ಹಾಗಾದರೆ, ಪಾನಮಾಡು; 
ಕೊಡುತ್ತಾಳೆ--ಪುನಃ ಕುಣಿಯುತ್ತಾಳೆ! 

ಕತಲೂಖಾನನು ಪಾನಮಾಡಿ ಉನ್ಮತ್ತನಾದನು. ಬಳಿಕ ವಿಮಲೆಯೆನ್ನು 
ಕುರಿತು, "ನೀನು ದೂರಹೋಗಲೇಕೆ ?' ಎಂದನು. ಕೂಡಲೆ ಸುತ್ತು ಕುಳಿತಿದ್ದ 
ಹೆ೦ಗೆಸರು ನಗುತ ನಗುತ ಎದ್ದರು. 

ವಿಮಲೆಯು ಹತ್ತಿ, ಕೆನಡಿ ತನ್ನೊಂದು ಡು ಸೈಯನ್ನ ಕತಲೂಖಾನನ ಭುಜದ 
ಮೇಲಿಟ್ಟು, "ದಾಸಿಯು ತಮ್ಮ ತ ಪದಲ್ಲಿದ್ದಾಳೆ' ಎಂದಳು. ಮತ್ತೊಂದು 
ಕೈಯಲ್ಲ--ಭರ್ಜಿ! 

ಒನ್ಮಿಂದೊನ್ಮು ಹತ್ತಿರ ಉರಿಯೆತಿದ್ದ ದೀಪವ್ರ ನೊಂದಿಹೋಯಿತು. 
ತಕ್ಷ ಇದಲ್ಲಿ ಕತಲೂಖಾನನು ಭಯಂಕರವಾದ ಯ ನಿಯನ್ನು ಮಾಡಿ, 
ವಿಮಲೆಯನ್ನು ದೂರದೂಡಿ ನೆಲದಮೇಲೆ ಬಿದ್ದನು. ವಿಮೇ ವಯು ತೀಕ್ಸ್ಸ ವಾದ 
ಭರ್ಜಿಯನ್ನು ಜಾ ಅವನ ವಕ್ಚ್ಪಸೃಳದಕ್ಲಿ ಐರಿದಿದ್ದಳು 

52 ೫೬. ॥ ಕೆಳಗೆ ಬೀಳುವಾಗ, "ಅಯ್ಯೊ, ಚಟ ಎಂದು ಕೂಗಿ 
ಓಂದಕ್ಕೆ ನೆಲದಮೇಲೆ ಬಿದ್ದನು. 

ಏಮಲೆಯು, "ಪಿಶಾಚಿಯಲ್ಲ, ಏತಂತುವಾಗಿ ಮಾಡಲ್ಪ ಟ್ಟಿ ವೀರೇಂದ್ರ 
ಏಂಹನ ಸಹಧರ್ನೀಣಿ' ಎಂದು ಹೇಳಿ ಬೇಗನೆ ಪಲಾಯನವಾಗ ಹೊರಟು 
ನೋದಳು. 

ಕತಲೂಖಾನನಿಗೆ ವಾಜಿ ಸ್ಕೃತ್ತಿಯರ ತಪ್ಪುತ ಬಂದಿತು. ಆದರೂ ಸಾಧ್ಯ 
ನಾದಷ್ಟು ಚೀತ್ಕಾರ ಮಾಡು ಗ ಏನುಲೆಯೂ ಹಿಡಾಡುತ ಚೀತ್ಕಾರ 
ಸಾಡುತ ಬೇರೊಂದು ಕೊಟಡಿಗೆ ಹೋ! ಜನರು ಮಾತನಾಡುತಿದ್ದು ದನ್ನು 


೫ ಳಿದಳು, ಊರ್ಧ್ವಶ್ವಾ _ಸದಿಂದೋಡುತಿದ್ದಳು. ಅಲ್ಲೊಂದು ಕೊಟಡಿಯಲ್ಲಿದ್ದ 


ಹದಿನಾರನೆಯ ಪರಿಚ್ಚೇದ ೧೬೩ 


ಪ್ರಹರಿಯರವಳ ಗದ್ದಲವನ್ನು ಕೇಳಿ, "ಏನಾಯಿತು?' ಎಂದು ವಿಚಾರಿಸಿದರು. 
ಪುತ್ಯುತ್ಪನ್ನ ಮತಿಯಾದ ವಿಮಲೆಯು, "ಸರ್ವನಾಶವಾಗಿದೆ, ಬೇಗನೆ ಹೋಗಿರಿ, 
ಕಳ್ಳರು ಬಂದು ನವಾಬರನ್ನು ಖಾಸಿ ಮಾಡಿದರು !' ಎಂದು ಹೇಳಿದಳು. 

ಪ್ರಹರಿಯರು ಉಸುರುಗುಕ್ಕುಲವಲ್ಲದೆ ವಿಲಾಸ ಗೃಹಾಭಿಮುಖರಾಗಿ 
ಓಡಿದರು. ಏಮಲೆಯೂ ಓಡುತಲೇ ಇದ್ದಳು. ಮುಂಬಾಗಿಲುಗಳಲ್ಲಿ ಪುಹರಿ 
ಯರು ಪ್ರಮೋದದಿಂದ ಕ್ಲಾಂತರಾಗಿ ನಿದ್ರಿತರಾಗಿದ್ದಕಾರಣ ವಿಮಲೆಯು 
ನಿರ್ವಿಘ್ನವಾಗಿ ಹೋಗುತಿದ್ದಳು; ಅರಮನೆಯ ಹೊರಬಾಗಿಲಲ್ಲಿ ಜಾಗರಿತ 
ರಾಗಿದ್ದ ಪಹರೆಯವರಲ್ಲೊಬ್ಬನು ನಿಮಲೆಯನ್ನು ನೋಡಿ, "ಹೋಗುವವರಾರು ?' 
ಎ೦ದನು, 

ಅಂತಃಪುರದಲ್ಲಿ ಅತ್ಯ೦ತ ಕೋಲಾಹಲವಾಗುತಿದ್ದಿತು. ಎಲ್ಲರೂ ಅತ್ತ 
ಓಡುತಿದ್ದರು. ವಿಮಲೆಯಖ ಪ್ರಹರಿಯನ್ನು ಕುರಿತು, "ಕುಳಿತೇನು ಮಾಡು 
ತ್ಕೀರಿ? ಗದ್ದಲವು ಕೇಳುವುದಿಲ್ಲವೆ?' ಎಂದಳು. 

ಪ್ರಹರಿಯು, "ಗದ್ದಲವೇ ನು?' ಎಂದು ಕೇಳಿದನು. 

ವಿಮಲೆಯು, "ಅಂತಃಪುರದಲ್ಲಿ ಸರ್ವನಾಶಘಟನೆಯಾಗಿದೆ; ನವಾಬರ 
ನ್ಹಾರೋ ಹೊಡೆದು ಹಾಕಿದರು ' ಎಂದಳು. 

ಪ್ರಹರಿಗಳು ಭಲ್ಲೆಯಗಳನ್ನು ಬಿಸುಟು ಓಡಿದರು. ವಿಮಲೆಯು ನಿರ್ವಿಘ್ನ 
ವಾಗಿ ನಿಷ್ಕಾ )ಂತಳಾದಳು. 

ವಿಮಲೆಯು ಸ್ವಲ್ಪ ದೂರ ಹೋದಳು. ಅಲ್ಲೊಬ್ಬ ಪುರುಷನು ನಿಂತಿದ್ದು 

ನ್ಸು ಕಂಡವಳು, ಅವನು ಅಭಿರಾಮಸ್ವಾವಿುಯಂದು ತಿಳಿದಳು. 

ಅಭಿರಾಮಸ್ತಾಬುಯು ವಏಿಮಲೆಯನ್ನು ನೋಡಿ, "ನಾನು ಬಹಳ 
ಉದ್ವಿಗ್ನ ನಾಗಿದ್ದೆನು : ಹೋಲಾಹಲವೇನು?' ಬಂದು ಕೇಳಿದನು. 

ವಿಮಲೆ--ನಾನು ವೈಧವ್ಯದ ಶೋಕನಿವಾರಣೆಯೆನ್ನು ಮಾಡಿಕೊಂಡು 
ಬಂಡೆನು; ಹೆಚ್ಚು ಮಾತುಗಳೀಗ ಬೇಡ; ಶೀಘ್ರವಾಗಿ ಆಶ್ರಮಕ್ಕೆ ಹೋಗೋಣ, 
ಬಳಿಕ ಮಾತನಾಡೋಣ, ತಿಲೋತ್ರೃಮೆಯು ಆಶ್ರಮಕ್ಕೆ ಬಂದಳೆ? 

ಅಭಿರಾಮಸ್ತಾವಿಿಯು, " ಆಶ್ಮನಿಯ ಸಂಗಡ ತಿಲೋತ್ಕಮೆಯು ಮುಂಡೆ 
ಹೋದಳು, ಅವಳನ್ನೆ ಲ್ಲಿ ನೋಡುವೆ” ಎಂದು ಹೇಳಿದನು. 

ಅಲ್ಲಿಂದಿಬ್ಬರೂ ಹೊರಟು ಸ್ವಲ್ಪ ಹೊತ್ತಿನಲ್ಲಿ ಕುಟೇರಕ್ಕೆ ಬಂದು ನೋಡಲು, 
ಅದಕ್ಕೆ ಪೂರ್ವಕ್ಷ್ನಣದಲ್ಲಿ ಅಯಸೆಯ ಅನುಗ್ರಹದಿಂದ ಆಶ್ಮನಿಯು ತಿಲೋತ್ತಮೆ 
ಯನ್ನು ಸಂಗಡ ಕರೆತಂದಿದ್ದಳು. ತಿಲೋತ್ತಮೆಯು ಆಭಿರಾಮಸ್ವಾಮಿಯ 
ಪಾದಗಳಿಗೆರಗಿ ರೋದನ ಮಾಡತೊಡಗಿದಳು. ಆಭಿರಾಮಸ್ವಾಮಿಯು ಅವಳನ್ನು 
ಸಂತೈಸಿ, " ಈಶ್ವರಾನುಗ್ರಹದಿಂದ ನೀವಾ ದುರಾತ್ಮನ ಸೆರೆಯಿಂದ ಮುಕ್ತರಾಗಿ 


ಬಂದಿರಿ, ನಾವಿನ್ನು ತಿಲಾರ್ಧಕಾಲವಾದರೂ ಇಲ್ಲಿರಕೂಡದು, ಯವನರಿಗಡು 


೧೬೪ ದುರ್ಗೇಶನಂದಿನಿ 





ಗೊತ್ತಾದರೆ ನಮ್ಮನ್ನು ಪ್ರಾಣದಿಂದ ಬಡರು; ನಾವೀರಾತ್ರಿ ಈ ಸ್ಥಳವನ್ನು 
ಬಿಟ್ಟು ಹೋಗಬೇಕು? ಎಂದನು. 
ಎಲ್ಲರೂ ಅದಕ್ಕೆ ಸಮ್ಮತಿಸಿದರು. 


ಹದಿನೇಳನೆಯ ಪರಿಚ್ಛೆ "ದ 
ಅಂತಿಮಕಾಲ ' 


ಮಲೆಯು ಪಲಾಯನವಾಗಿ ಹೋದ ಕೆಲವು ನಿಮಿಷಗಳ ಬಳಿಕ ಒಬ್ಬ ರಾಜ 
ಕರ್ಮಚಾರಿಯು ಅತ್ಯ೦ತ ವ್ಯಸ್ತನಾ!ಿ ಒಗತ್ತಿಂಹನಿದ್ದ ಕಾರಾಗಾರಕ್ಕೆ 

ಬಂದು, "ಯುವರಾಜ |! ನವಾಬ ಸಾಹೆಬರವರಿಗೆ ಮೃತ್ಯುಕಾಲವು ಸವಿಖಾಪಿಸಿದೆ, 
ತಮ್ಮನ್ನ ವರು ಸ್ಮರಿಸಿದರು ' ಎಂದನು. 

ರಾಜಕುಮಾರನು ಮಿಟ್ಟೆಬಿದ್ದು, "ಅದು ಹೇಗೆ ?' ಎಂದನು. 

ರಾಜಪ್ರರುಷನು, "ಅಂತಃ ಪುರಕ್ಕ ಶತ್ರುಗಳಾರೋ ಪ್ರವೇಶಿಸಿ ನವಾಬ 
ಸಾಹೆಬರನ್ನು ಆಹತರನ್ನಾಗಿ ಹೊಡೆದೋಡಿಹೋದರು, ಪ್ರಾಣವಿನ್ನೂ 
ಹೋಗಿಲ್ಲ, ಆದರದಕ್ಕೆ ಹೆಚ್ಚು ವಿಳಂಬ ಕಾಣುವುದಿಲ್ಲ, ತಾವು ಬೇಗನೆ ಹೊರಡಿ, 
ಇಲ್ಲದಿದ್ದರೆ ನೋಡಲಾರಿರಿ' ಎಂದನು. 

ರಾಜಕುಮಾರನು, "ಈಗೆನ್ನನ್ನು ನೋಡುವುದರಿಂದಾಗುವುದೇನು?' 
ಎಂದನು. ದೂತನು, "ನನಗಾವದೂ ತಿಳಿಯದು; ನಾನು ಕೇವಲ ವಾರ್ತಾ 
ವಹನು' ಎಂದನು, 

ಯುವರಾಜನು ದೂತನ ಸಂಗಡ ಅಂತಃಸುರಕ್ಕೆ ಹೋದನು. ಅಲ್ಲಿ 
ಹೋಗಿ ನೋಡಲಾಗಿ, ಕತಲೂಖಾನನ ಪ್ರಾಣದ ಚ್ರಾಲೆಯೆ೨ ನಿಬವಾಗಿಯೂ 
ನಿರ್ಮ್ವಾಣವಾಗುತ್ತಾ ಬರುತಿದ್ದಿತು. ಅಂಧಕಾರಕ್ಕೆ ಹೆಚ್ಚು ನಿಳೆಂಬವಿರಲಿಲ್ಲ. 
ಉಸ್ಮಾನ", ಅಆಯಷೆ, ಮುಮೂರ್ಮುವಿನಃ ಲಸ್ರಾಪಫ್ರವಯಸ್ಥರಾಗಿದ್ದ ಪುತ್ರರು, 
ಪತ್ತಿ, ಉಪಪತ್ಪಿಯರು, ದಾಸಿಯರು, ಅಮಾತ್ಯವರ್ಗದವರು ಮುಂತಾಗಿ 
ಎಲ್ಲರೂ ಸುತ್ತಿಕೊಂಡಿದ್ದರು. ರೋದಸಧ್ವೈನಿಯ ಕೋಲಾಹಲವ್ರು ಹತ್ತಿದ್ದಿತು. 
ಪ್ರಾಯಃ ಎಲ್ಲರೂ ಉಚ್ಛ ಸ್ವರದಿಂದ ಅಳುತಿದ್ದರು. ಶಿಶುಗಳೂ ಕಾರಣವನ್ನರಿ 
ಯದೆ ಅಳುತಲಿದ್ದುವು. ಅಯಷೆಯೊಬ್ಬಳು ಅಳುತಿರಲಿಲ್ಲ. ಆದರವಳ ಮುಖವು 
ಕಂಬನಿಗಳಿಂದ ಪ್ಲಾವಿತವಾಗಿದ್ದಿತು. ತಂದೆಯ ತಲೆಯನ್ನು ತೊಡೆಯ ಮೇಲಿಟ್ಟು 
ಕೊಂಡು ನಿಶ್ಶಬ್ಧವಾಗಿ "" ನಿವಾತ ನಿಷ್ಟಂದಮಿವ ಪುದೀಪಂ'' ಎಂಬಂತೆ ಸ್ಥಿರ 
ವಾಗಿಯೂ ಗಂಭೀರವಾಗಿಯೂ ಕುಳಿತಿದ್ದಳು. '` 

ಬಗತ್ಸಿಂಹನು ಬರುತಲೇ ಖ್ರಾಜಾಯಿಸಾ ಎಂಬ ಮಂತ್ರಿಯು ಅವನಿಗೆ 
7ರ ಮುಮೂರ್ನುನಿನ - ಸಾಯುವನು ದಕ್ಕಿ ರುವವನ. 





ಹದಿನೇಳನೆಯ ಪರಿಚ್ಛೇ ದ ೧೬೫ 


ಹಸ್ಕಲಾಘವವನ್ನು ಕೊಟ್ಟು _ ಕತಲೂಖಾನನ ಬಳಿ ಕೊಂಡೊಯ್ಬು, ಅವನ 
ಕಿವಿಯಲ್ಲಿ ಕೆವುಡರನ್ನು ಮಾತನಾಡಿಸುವಂತೆ ಘಟ್ಟಿಯಾಗಿ, "ಯುವರಾಜ 
ಒಗತ್ತಿಂಹನು ಬಂದಿದ್ದಾನೆ ' ಎಂದು ತಿಳುಹಿದನು. 

ತತಲೂಖಾನನು ಕ್ಲೇಣಸ್ವರದಿಂದ, ನಾನು ಶತ್ರು ಸಾಯುತ್ತೇನೆ 
ದ್ವೇಷ ತ್ಯಾಗ ಬಂದನು. 


ಒಗತ್ತಿಂಹನು ತಿಳಿದುಕೊಂಡು, "ಈಗ ತ್ಯಾಗಮಾಡಿದೆನು ' ಖಂ 


ಕತಲೂಖಾನನು ಪುನ ಅದೇ ಸ್ವರದಿಂದ, "ಒಂದು ಪ್ರಾರ್ಥನೆ 
ವಾಗ್ದಾನ-..' ಎಂದನು. 

ಜಗತ್ತಿಂಹನು, "ನಾನಾವ ವಾಗ್ದಾನವನ್ನು ಮಾಡಬಲ್ಲೆನು?' ಬಂದನು. 

ಕತಲೂಖಾನನು "ಬಾಲಕರು--ಎಲ್ಲರೂ--ಯ.ದೃ--ಬಹಳ ದಾಹ' 
ಖಂದನು. ಕೂಡಲೆ ಅಯಷೆಯು ಬಾಯಿಗೆ ಷರಬತ್ತನ್ನು ಬಿಟ್ಟಳು. 

"ಯುದ್ದ-ಪ್ರಯೋಜನ- ಇಲ್ಲ ಸಂಧಿ” ಎಂದು ಹೇಳಿ, ಮುಂದೆ 


ಹೇಳಲಾರದೆ ಸುಮ್ಮನಾದನು. 

ಒಗತ್ಸಿ೦ಂಹನು ಉತ್ತರವನ್ನು ಕೊಡಲಲ್ಲ. ಕತಲೂಖಾನನು ಒಗತ್ತಿಂಹನ 
ಉತ್ತರವನ್ನು ಎದುರುನೋಡುತಿದ್ದವನು, ಉತ್ತರ ಬಾರದುದನ ನೋಡಿ, 
ಕಷ್ಟದಿಂದ" ಅಸ್ವೀ ಕಾರವೆ ರಿದ 

ಯು ನರಾಜನು, " ಪಠಾನರು ದಿಲ್ಲೀಶ್ವರನ ಪ್ರಭುತ್ತವನ್ನು ಸ್ವೀಕಾರ 
ಮಾಡಿದರೆ ನಾನು ಸಂಧಿಯ ವಿಚಾರವಾಗಿ ಅನುರೋಧ ಮಾಡಲೊಪ್ಪುವೆನು ' 
ಎಂದನು. 

ಕತಲೂಖಾನನು ಅರ್ಧ ಸ್ಫುಟಿಸ್ವರದಿಂದ " ಉತ್ಕಲದೇಶ-' ಎಂದನು. 

ರಾಜಪುತ್ರನು, ಅಭಿಪ್ರಾಯವನ್ನು ತಿಳಿದು, "ನಾನು ಮಾಡುವ ಪ್ರಯ 
ತವು ಸಫಲವಾದರೆ ನಿನ್ನ ಪುತ್ರರು ಉತ್ಕಲಚನ್ಯಿತರಾಗರು ' ಎಂದನು. 

ಕತಲೂಖಾನನ ಮೃತ್ಕುಕ್ಲೇಶ ಖೀಡಿತವಾಗಿದ್ದ ಮುಖವು ಸಂತೋಷದಿಂದ 
ಸ್ವಲ್ಪಮಟ್ಟಿಗೆ ಪ್ರದೀಪ್ತವಾಗಿ-  "ನೀನು- ಮುಕ್ತ ಜಗದೀಶ್ವರ ಮಂಗಳ' 
ಎಂದನು. 

ಬಗತ್ತಿಂಹನು ಹೊರಟುಹೋಗುತಿದ್ದನು. ಅಯಷೆಯು ತಲೆಯನ್ನು 
ಬೊಗ್ಗಿಸಿ ಶತಂದೆಗೇನೋ ಹೇಳಿದಳು. 

ಕತಲೂಖಾನನು ಹೊರಟುಹೋಗುತಿದ್ದವನನ್ನು ಕರೆಯಲು ಮಂತ್ರಿಗೆ 
ಸಂಜ್ಞೆ ಮಾಡಿದನು. ಮಂತ್ರಿಯು ರಾಜಪುತ್ರನನ್ನು ಕುರಿತು, "ಪುನಃ ತಮ್ಮ 
ಸಂಗಡ ಮಾತನಾಡಲಷ್ಟಪಡುವಂತಿದೆ' ಎಂದನು. ರಾಜಪುತುನು ಹಿಂದಿರುಗಿ 
ಬಂದನು. 

ಘೆತಲೂಖಾನನು, "ಕವಿ ಎಂದನು, 


ಳು 


೧೬೬. ದುರ್ಗೇ ಶನಂದಿನಿ 


ರಾಜಕುಮಾರನು ತಿಳಿದು, ಮುಮೂರ್ಷುವಿನ ಸವಿತಾಪ ಒಂದು ಅವನ 
ಬಾಯಿಗೆ ಹತ್ತಿರ ತನ್ನ ಕಿವಿಯನ್ನು ತಗ್ಗಿ ಸಿದನು. ಕತಲೂಖಾನನು ಮೊದಲಿಗಿಂತ 
ಹೆಚ್ಚು ಅಸ್ಪಷ್ಟವಾದ ಸ್ವರದಿಂದ" ಖೀರ' ಎಂದವನು ನಿಸ್ತಬ್ಧನಾಗಿದ್ದು ಸ್ಪಲ್ಪ 
ಹೊತ್ತಾದ ಬಳಿಕ "ವೀರೇಂದ್ರಸಿ೦ಹ-- ಬಾಯಾರಿಕೆ ಎಂದನು. 

ಅಯಷೆಯು ಪುನಃ ಬಾಯಿಗೆ ಷರಬತ್ತನ್ನು ಬಿಟ್ಟಳು. 

"ವೀರೇ೦ದ್ರಸಿಂಹ--ಕನ್ಯೇ-' ಎಂದನು. 

ರಾಜಪು್ರತ್ರನಿಗೆ ವೃಶ್ಚಿಕದಂಶನವಾದ೦ಂತಾಯಿತು. ಚಮಕಿತನಾ! ಸ್ಪಲ್ಪ 
ಹಿಂದಕ್ಕೆ ಸರಿದನು, 

ಕತಲೂಖಾನ್‌-. ಸಿತೃವಿಹೀನಳು--ನಾಸು--ಸಾಪಿ-ಹಾ! ತೃಷೆ" 
ಎಂದನು, 

ಅಯಷೆಯು ಪುನಃ ಪಾನೀಯವನ್ನು ಬಿಟ್ಟಳು. ಆದರೂ ವಾಕ್ಯ 
ಸ್ಫೂರ್ತಿಯು ದುರ್ಫ್ಥಟವಾಯಿತು. ಶ್ವಾಸವನ್ನು ಬಿಡುತ, "ದಾರುಣಜ್ವಾಲೆ- 
ಸಾಧ್ರೀ--ನೀನೇ ನೋಡುನೆ' ಎಂದನು, 

"ರಾಜಕುಮಾರನು, "ಏನು!' ಬಂದನು. ಕತಲೂಖಾನನ ಕಿವಿಯಲ್ಲಿ 
ಲೆ ಪುಶ್ಚೆಯು ಮೇಘಗರ್ಜನೆಯಂತೆ ಘೋಷವಾಗಿ ಆ-ಕ-ಕನ್ಯೆಯ--ಹಾಗೆ 
ಪವಿತ್ರಳು-ಸ್ವರ್ಗ-ನೋಡಿ ಇಲ್ಲ ನೀನು-ಹಾಹಾ ತೃಷೆ ಹೋದೆ-ಹೋದೆ- 
ಅಯೆಸೆ' ಬಂದನು. 

ಮುಂದೆ ಮಾತು ಹೊರಡಲಿಲ್ಲ ಸಾಧ್ಯಾತೀತ ಪರಿಶ್ರಮವುಂಟಾಯಿತು. 
ತಲೆಯು ಓರೆಯಾಯಿತು. ಮಗಳ ಹೆಸರು ಬಾಯಲ್ಲಿ ಹೊರಡು ತಿದ್ದಹಾಗೆ 
ಕತಲೂಖಾನನ ಪ್ರಾಣನಿಯೋಗವಾಯಿತು. 








ಹದಿನೆಂಟನೆಯ ಪುಚ್ಚೆ "ದ 
ಪ್ರತಿಯೋಗಿತಾ | 

ಗತ್ತಿಂಹನು ಕಾರಾಮುಕ್ತನಾಗಿ ವಿತೃಶಿಬಿರಕ್ಕೆ ಹೊರಟುಹೋದ ಬಳಿಕ, 
ತಾನು ವಾಗ್ದಾನಮಾಡಿದ್ದ ಪ್ರಕಾರ ಮೊಗಲರಿಗೂ ಪಠಾನರಿಗೂ ಸಂಧಿ 
ಸಂಬಂಧವನ್ನು ೦ಟು ಮಾಡಿದನು. ಪಠಾನರು ದಿಲ್ಲೀಶ್ವರನಿಗೆ ಅಧಿೀನರಾಗಿ 
ಉತ್ಕಲಾಧಿಕಾರವನ್ನು ಮಾಡುತಿದ್ದರು. ಸಂಧಿಯಾಗಿ ತಹನಾಮೆಯು ಹುಟ್ಟಿತು, 
ಅದರ ವಿವರಣೆಯನ್ನು ಬಂಗಾಳೆಯ ಚರಿತ್ರೆಯಲ್ಲೋದಬಹುದು. ಪೂ ಸ್ಥಳದಲ್ಲಿ 
ಅದರ ಪ್ರಸ್ತಾಪದಿಂದ ಪ್ರಯೋಜನವಿಲ್ಲ. ಸಂಧಿ ಸಮಾಪನಾರ್ಥವಾಗಿ ಕತಲೂ 
ಖಾನನ ಪ್ರಧಾನ ಮಂತ್ರಿಯಾಗಿದ್ದ ಖ್ಹಾಜಾಯಿಸಾನೂ ಸೇನಾಪತಿ ಉಸ್ಮಾನ" 
ಖಾನನೂ ನವಾಬನ ಮಕ್ಕಳನ್ನು ಸಂಗಡ ಕರೆದುಕೊಂಡು ರಾಜಾ ಮಾನಸಿಂಹನ 


ಹದಿನೆಂಟನೆಯ ಪರಿಚ್ಛೆ (ದ ೧೬೭ 


ದಂದ ಕಾರಾ ಣಾ ~ 


ಶಿಬಿರಕ್ಕೆ ಹೋಗಿ ಐವತ್ತು ಗಜಗಳನ್ನೂ ಬೇರೆ ಅಮೌಲ್ಯವಾದ ಅನೇಕ ಪದಾರ್ಥ 
ಗಳನ್ನೂ ರಾಜಾ ಮಾನಸಿಂಹನಿಗೆ ಉಪಟ್‌ಕನವಾಗಿ ಕೊಟ್ಟು ಸಂತೋಷವ 
ನ್ನುಂಟುಮಾಡಿದರು. ರಾಜನೂ ಅವರಿಗೆ ಬಹು ವಿಧವಾಗಿ ಸನ್ಮಾನಮಾಡಿ 
ಎಲ್ಲರಿಗೂ ಖಿಲ್ಲತ್ತುಗಳನ್ನು ಕೊಟ್ಟು ಕಳುಹಿದನು. 

ಈ ಪ್ರಕಾರ ಸಂಧಿಸಂಬಂಧವು ಪೂರ್ತಿಯಾದ ಬಳಿಕ ಶಿಬರವನೈ ತ್ತಿ ಹೊರ 
ಡಲು ಕೆಲವು ದಿನಗಳ ಸಾವಕಾಶವಾಯಿತು. 

ಕಡೆಗೆ ರಾಜಪೂತ ಸೈನ್ಯವು ಪಾಟ್ಲ್ಯಾಭಮುಖವಾಗಿ ಹೊರಡಲು ಸಿದ್ಧವಾ 
ಯಿತು. ಆಗ ಒಂದು ದಿನ ಒಗತ್ತಿಂಹನು ಅಪರಾಹ್ಟದಲ್ಲಿ ಸಹಚರರಿಂದೊಡಗೂಡಿ 
ಪಠಾನರ ದುರ್ಗದಲ್ಲಿದ್ದ ಉಸ್ಮಾನ್‌ ಮುಂತಾದವರನ್ನು ನೋಡಿ, ಅವರಿಂದ 
ಬೀಳ್ಕೊಂಡು ಬರಲು ಹೋದನು. ಕಾರಾಗಾರದಲ್ಲಿ ನೋಡಿದ ಬಳಿಕ ಉಸ್ಮ್ರಾನನು 
ರಾಜಕುಮಾರನ ವಿಚಾರದಲ್ಲಿ ಅಷ್ಟೊಂದು ಸೌಹೃದಭಾವವನ್ನು ತೋರುತ್ತಿರ 
ಲಿಲ್ಲ. ಅಂದು ರಾಜಕುಮಾರನು ಬಂದು ನೋಡಿದಾಗ ಸಾಮಾನ್ಯವಾದ ಮಾತು 
ಕಥೆಗಳನ್ನಾಡಿ ಬೀಳ್ಕೊಟ್ಟು ಕಳುಹಿದನು. 

ಒಜಗತ್ಸಿ೦ಹನು ಉಸ್ಮಾನನ ಬಳಿ ಅಪ್ಪಣೆಯನ್ನು ತೆಗೆದುಕೊಂಡು, ಕ್ಲುಣ್ಣ 
ಮನಸ್ತುನಾಗ ಮಂತ್ರಿ ಖ್ವಾಜಾಯಿ ಸಾನ ಬಳಿ ಬಂದು ಅವನಪ್ಪಣೆಯನ್ನು ಪಡದು, 
ಅಲ್ಲಿಂದ ಆಯಷೆಯ ಅಪ್ಪಣೆಯನ್ನು ಸಡೆದುಕೊಂಡು ಹೋಗುವ ಅಬಿಪ್ರಾಯ 
ದಿಂದ, ಅವಳಿದ್ದಲ್ಲಿಗೆ ಹೋಗಿ ಅಲ್ಲಿದ್ದೊಬ್ಬ ಅಂತಃಪುರದ ದ್ವಾರಪಾಲಕನನ್ನು 
ಕರೆದು ಅಯೆಷೆಯ ಬಳಿಗೆ ವರ್ತಮಾನವನ್ನು ಕಳುಹಿದನೇನಂದರೆ:--ನವಾಬರಿಗೆ 
ಲೋಕಾಂತರವಾದ ಬಳಿಕ ಅವಳನ್ನು ತಾನು ನೋಡಿಲ್ಲವೆಂದೂ ತಾನು ಪಾಟ್ಲ್ಯಾ 
ನಗರಕ್ಕೆ ಹೊರಟಿರುವುದರಿಂದ ಪುನಃ ನೋಡುವ ಸಂಭವವಿರದೆಂದೂ ಅದುಕಾರಣ 
ಅವಳಿಗೆ ಅಭಿವಾದನವನ್ನು ಮಾಡಿ ಹೋಗಲಿಷ್ಟವುಳ್ಳವನಾಗಿ ಒಂದಿದ್ದನೆಂದೂ 
ಹೇಳೆಂದು ಹೇಳಿ ಕಳುಹಿದನು. 

ದ್ರಾರಪಾಲಕನು ಒಳಗೆ ಹೋಗಿ ಸ್ವಲ್ಪ ಹೊತ್ತಿನೊಳಗೆ ಹಿಂದಿರುಗಿ ಬಂದು 
ನವಾಬರ ಮಗಳು ಯುವರಾಜನನ್ನು ನೋಡಲಾರಳೆಂದೂ ಅಪರಾಧವನ್ನು 
ಮನ್ನಿ ಸಬೇಕೆಂದು ತಿಳಿಸೆಂದು ಅಪ್ಪಣೆ ಕೊಟ್ಟಿಳೆಂದೂ ಹೇಳಿದನು. 

ರಾಜಕುಮಾರನು ಸಂವರ್ಧಿತ ವಿಷಾದದಿಂದ ತನ್ನ ಶಿಬಿರಾಭಿಮುಖವಾಗಿ 
ಹೊರಟನು; ಕೋಟಿಯ ಬಾಗಲಿಗೆ ಹೋಗಲು ಉಸ್ಮಾನನಲ್ಲಿ ಕಾದಿದ್ದವನನ್ನು 
ಕಂಡನು. 

ರಾಜಕುಮಾರನು ಉಸ್ವ್ವಾನನನ್ನು ನೋಡಿ ಪುನಃ ಅಭಿವಾದನವನ್ನು ಮಾಡಿ 
ಮುಂದೆ ತೆರಳಿದನು. ಉಸ್ಕ್ಯಾನನೂ ಅವನ ಹಿಂದೆ ಹೋದನು. ರಾಜಕುಮಾರನು 
ಉಸ್ಮ್ಮಾನನನ್ನು ನೋಡಿ, "ಸೇನಾಪತಿ ಮಹಾಶಯರೆ! ತಮಗೆ ಬೇಕಾದ 


೧೬೮ ದುರ್ಗೇಶನಂದಿನಿ 


ವಿಚಾರದಲ್ಲಿ ಅಪ್ಪಣೆಯನ್ನು ಕೊಟ್ಟರೆ ನಾನದನ್ನು ಅಗತ್ಯವಾಗಿ ನೆರವೇರಿಸಿ 
ಕೃತಾರ್ಥನಾಗುವೆನು' ಎಂದನು, 

ಉಸ್ಮ್ವಾನನು, "ತಮ್ಮೊಂದಿಗೊಂಡು ವಿಶೇಷ ಸಂಗತಿಯನ್ನು ಕುರಿತು 
ಮಾತನಾಡತಕ್ಕುದಿದೆ, ಬಹಿರ೦ಗವಾಗಿ ಹೇಳತಕ್ಕುದಲ್ಲ, ಸಹಚರರನ್ನು ಮುಂದೆ 
ಹೋಗಲು ಅಪ್ಪಣೆ ಕೂಟ್ಟು ನನ್ನೊಂದಿಗೆ ಬಂದರೆ ಹೇಳುವೆನು ' ಎಂದನು, 


ರಾಜಕುಮಾರನು ಸ್ವಲ್ಪವೂ ಅನುಮಾನಿಸದೆ. ಸಹಚರರನ್ನು ಮುಂದೆ 
ಹೋಗುತ್ತಿರುವಂತೆ ಅಪ್ಪಣೆ ಮಾಡಿ ತಾನೊಬ್ಬನೇ ಅಶ್ವಾರೂಢನಾಗಿ ಪಠಾನನ 
ಹಿಂದೆ ಹೋದನು. . ಉಸ್ಮಾನನೂ ಕುದುರೆ ಸವಾರನಾಗಿದ್ದನು. ಸ್ವಲ್ಪ ದೂರ 
ಹೋಗಿ ಉಸ್ಮ್ಮಾನನು ಅಲ್ಲೊಂದು ಶಾಲವನ ನ್ನು ಪ)ಖೇಶಿಸಿದನು. ವನದ 
ಮಧ್ಯದಲ್ಲೊಂದು ಶಿಥಿಲವಾದ ಅರಮನೆಯು ಇದ್ದಿತು. ಅದನ್ನು ನೋಡಿದರೆ 
ಪೂರ್ವಕಾಲದಲ್ಲಿ ರಾಜವಿದ್ರೋಹಿಗಳಲ್ಲಿ ಬಂದು ಅಡಗಿಕೆೊಂಡಿರುವುದಕ್ಕೆ ಯೋಗ್ಯ 
ವಾದ ಸ್ಫೃ ವೆಂದು ಬೋದೆಯಾಗುವುದು. ಉಸ್ಮ್ಮಾನನು ಕುದುರೆಯನ್ನೊಂದು 
ಶಾಲವೃಕ್ಹ ಕ್ಕೆ ಕಟ್ಟಿ ರಾಜಕುಮಾರನನ್ನು ಬಿದ್ದುಹೋಗಿದ್ದಾ ಅರಮನೆಯೊಳಗೆ 
ಕರೆದುಕೊಂಡು ಹೋದನು. ಅದು ನಿರ್ಬನವಾಗಿದ್ದಿತು. ಮದ್ದು ಪ್ರಶಸ್ತವಾ 
ದೊಂದು ಪ್ರಾಂಗಣ. ಅದರೊಂದು ಭಾಗದಲ್ಲಿ ತುರುಕರ ಸಮಾಧಿಯ ಗುಂಡಿ 
ಯೊಂದು ಅಗೆದು ಸಿದ್ಧವಾಗಿದ್ದಿತು; ಆದರದರಲ್ಲಿ ಶವವಿರಲಿಲ್ಲ, ಮತ್ತೊತ್ತಟ್ಟು 
ಒಂದು ಚಿತೆಯು ಿದ್ದೆಮಾಡಲ್ಪಟ್ಟಿತ್ತು, ; ಆದರದರಮೇಲೆ ಮೃತದೇ ಹವಿರಲಲ್ಲ. 

ಪ್ರಾಂಗಣದ ಮಧ್ಯೆ ಒರುತಲೇ ರಾಜಕುಮಾರನು, "ಇದೇನು?' ಎಂದು 
ಕೇಳಿದನು, 


ಉಸ್ಮ್ಮಾನನು, "ಇದೆಲ್ಲಾ ನನ್ನಪ್ಪಣೆಯ ಪ್ರಕಾರ ಸಿದ್ಧಮಾಡಲ್ಪಟ್ಟಿವೆ ; 
ಇಂದೆನಗೆ ಮರಣವು ಸಂಭವಿಸಿದರೆ ನೀವು ನನ್ನನಿಲ್ಲಿ ಸಮಾಧಿ ಮಾಡಬೇಕು. 
ಅದಾಗದೆ ನೀವು ದೇಹವನ್ನು ಬಿಡುವ ಪಕ್ಷಕ್ಕೆ ಆ ಚಿತೆಯಲ್ಲಿ ಬ್ರಾಹ್ಮಣರ ಮೂಲಕ 
ನಿಮ್ಮ ದೇಹಸಂಸ್ಥಾರವನ್ನು ಮಾಡಿಸುವೆನು. ಹಾಗಾದರೆ ಈ ಸಂಗತಿ 
ಯಾರಿಗೂ ಗೊತ್ತಾ,ಗದಿರುವ್ರದು' ಎಂದು ಹೇಳಿದನು. 

ರಾಜಕುಮಾರನು ವಿಸ್ತಿತನಾಗಿ, "ತಮ್ಮ ಮಾತುಗಳ ತಾತ್ಸರ್ಯವೇನು?' 
ಎಂದನು. 

ಉಸ್ಮ್ಮಾನನು, "ನಾನು. ಪಠಾನನು, ಅಂತಃಕರಣವು ಪ್ರಬ್ರಲಿತವಾದರೆ 
ನಾವು ಉಚಿತಾನುಚಿತವನ್ನು ವಿವೇಚನೆ ಮಾಡುವವರಲ್ಲ; ಈ ಪೃಥಿವಿಯಲ್ಲಿ 
ಅಯಪಷೆಯ ಪ್ರಣಯಾಕಾಂಕ್ಚಿ ಗಳು ಇಬ್ಬರಿರಕೂಡದು; ಅವರಲ್ಲೊ ಬ್ಬನು ಇಲ್ಲಿ 
ಪ್ರಾಣವನ್ನು ಬಿಡಬೇಕು' ಎಂದನು. 

ರಾಜಕುಮಾರನು ಆದ್ಯೋಪಾಂತವನ್ನು ತಿಳಿದು ಅತ್ಯಂತ ಕ್ಲುಬ್ಬನಾಗಿ 
"ಈಗ ನಿಮ್ಮ ಅಭಿಪ್ರಾಯವೇನು ?' ಎಂದನು. 


ಹದಿನೆಂಟನೆಯ ಸರಿಚ್ಛೇ ದ ೧೬೪ 


ಉಸ್ಮ್ಮಾನನು, "ನೀನು ಈಗ ಶಸ್ತ್ರಪಾಣಿಯಾಗಿರುತ್ತಿ ; ನನ್ನೊಡನೆ ಯುದ್ಧ 
ವನ್ನು ಮಾಡು! ಸಾಧ್ಯವಾದರೆ ನನ್ನನ್ನು ವಧೆಮಾಡಿ ನಿನ್ನ ಮಾರ್ಗವನ್ನು 
ನಿಷ್ಠಂಟಿಕವಾಗಿ ಮಾಡಿಕೊಳ್ಳಬಹುದು. ಇಲ್ಲವಾದರೆ ನೀನು ನನ್ನ ಕೈಯಲ್ಲಿ 
ಪ್ರಾಣವನ್ನು ಬಿಟ್ಟು ನನ್ನ ಮಾರ್ಗವನ್ನು ನಿರಾತಂಕವಾಗಿ ಮಾಡು' ಎಂದು 
ಹೇಳುತ್ತಾ ಜಗತ್ಸಿ೦ಹರನಿಗೆ ಪ್ರತ್ಯುತ್ತರವನ್ನು ಕೂಡಲವಕಾಶವನ್ನು ಈ ೂಡದೆ 
ಖಡ್ಗ ಹಸ್ತದಿಂದ ಅವನನ್ನು ಆಕ್ರಮಣ ಮಾಡಿದನು.  ರಾಜಪುತ್ರನು ನಿರ್ಮಾ 
ವಿಲ್ಲದೆ ಆತ್ಮಸಂರಸ್ಸಣಾರ್ಥವಾಗಿ ಜಾಗೃತೆಯಾಗಿ ತನ್ನೊರೆಯಿಂ೦ದ ಕತ್ತಿಯನ್ನು 
ಹಿರಿದು ಉಸ್ಮ್ವಾನನ ಆಘಾತವನ್ನು ನಿವಾರಣೆ ಮಾಡುತ್ತಾ ಬಂದನು. ಉಸ್ಟ್ಯಾ 
ನನು ರಾಜಕುಮಾರನ ಪ್ರಾಣನಾಶದಲ್ಲಿ ಪ್ರನಃಪ್ರನಃ ವಿಷಮೋದ್ಯಮಿಯಾಗಿ 
ದ್ಹನು,.. ರಾಜಕುಮಾರನು ಭ್ರಮೆಯಿಂದಲೂ ಉಸ್ಮಾನನನ್ನು ಹೊಡಿಯಲು 
ಯತ್ನ ಪಡದೆ ಕೇವಲ ಆತ್ಮರಕ್ಷಣೆಗೆ ಸಲುವಾಗಿ ಅವನ ಪೆಟ್ಟುಗಳನ್ನು ನಿವಾರಣೆ 
ಮಾಡುತಿದ್ದನು. ಉಭಯರೂ ಶಸ್ತ್ರವಿದ್ಯೆಯಲ್ಲಿ ಸುಶಿಕ್ಸಿ ತರಾಗಿದ್ದ ಕಾರಣ ಬಹು 
ಕ್ಲಣಗಳು ಯುದ್ಧವು ನಡೆದರೂ ಆರೂ ಸೋಲಲಿಲ್ಲ. ಆದರೆ ಕಡೆಗೆ ಪಠಾನ 
ನೊ೦ದು ಪೆಟ್ಟಿನಿಂದ ರಾಜಪುತ್ರನ ಶರೀರದಲ್ಲೊ೦ದು ಸ್ಹತವಾಗಿ, ಅಡರಿಂದವನ 
ಅಂಗಾಂಗನೆಲ್ಲಾ ರಕ್ತಮಯವಾಯಿತು.  ಉಸ್ತಾನನ ಮೈಮೇಲೊಂದು 
ಪೆಟ್ಟಿನ್ನೂ ಹೊಡೆಯಲಲ್ಲವಾದುದರಿಂದವನು ಅಕ್ಷ ತನಾಗಿದ್ದೆನು. ಒಗತ್ತಿಂಹನು 
ರಕ್ತಸ್ಪಾವದಿಂದ ಶರೀರವು ಶೋಷಿಸುತ್ತಿರುವುದನ್ನು ಕಂಡು ಅಂತಹ 
ಸಂಗ್ರಾಮದಲ್ಲಿ ತನಗೆ ಮರಣಸಂಭವವು ಶಿಶ್ಚಿತವೆಂದು ತಿಳಿದು, ಕಾತರ 
ಸ್ವರದಿಂದ, "ಉಸ್ಟಾನ್‌! ಕ್ಪಾಂತನಾಗು, ನಾನು ಪರಾಭವವನ್ನೊ ಪ್ಪುವೆನು' 


ಉಸ್ಕ್ಮ್ಮಾನನು ಘಟ್ಟಿಯಾಗಿ ನಗುತ, "ರಾಜಪೂತ ಸೇನಾಪತಿಯು ಮರಣಕ್ಕೆ 
ಅಂಜುವನೆಂದು ತಿಳಿದಿರಲಿಲ್ಲ. ಯುದ್ಧವನ್ನು ಮಾಡು, ನಾನು ನಿನ್ನನ್ನು ವಧ 
ಮಾಡುವೆನೇ ಹೊರತು ಕ್ಸಮಿಸುವುದಿಲ್ಲ; ನೀನು ಜೀವಂತನಾಗಿದ್ದರೆ ನಾನು 
ಅಯೆಷೆಯೆನ್ನು ಪಡೆಯಲಾರೆನು' ಎಂದು ಹೇಳಿದನು. 


ರಾಜಕುಮಾರನು "ನಾನು ಅಯಷೆಯು ಅಭಿಲಾಷಿ.ಯಲ್ಲ' ಎಂದನು. 


ಉಸ್ಮ್ಮಾನನು ಕತ್ತಿಯನ್ನು ತಿರುಗಿಸುತ್ತಾ, "ನೀನು ಅಭಿಲಾಷಿಯಾಗಿಲ್ಲ 
ದಿದ್ದರೂ ಅಯಷೆಯು ನಿನ್ನಲ್ಲಿ ಅಭಿಲಾಷಿಣಿಯಾಗಿದ್ದಾಳೆ, ಯುದ್ಧವನ್ನು ಮಾಡು, 


ಕ್ಸಮಯಿಲ್ಲ' ಎಂದು ಹೇಳಿದನು, 

ರಾಜಪ್ರತ್ರನು ಕತ್ತಿಯನ್ನು ದೂರ ಬಿಸುಟು, "ನಾನು ಯುದ್ಧವನ್ನು 
ಮಾಡೆನು. ನೀನೆನಗೆ ಕಷ್ಟಕಾಲದಲ್ಲುಪಕಾರವನ್ನು ಮಾಡಿದೆ, ನಿನ್ನೊಂದಿಗೆ 
ಯುದ್ಧಮಾಡುವುದಿಲ್ಲ' ಎಂದನು. 


೧೭೦ ದುರ್ಗೇ ಶನಂದಿನಿ 


ಉಸ್ಮ್ಮಾನನು ಕ್ರೋಧದಿಂದ ರಾಜಪುತ್ರನನ್ನು ಕಾಲಂದೊದ್ದು, "ಯೋದ್ಧ 
ನಾವಾತನು ಯುದ್ಧವನ್ನು ಮಾಡಲು ಅಂಜುವನೋ ಅಂತಹವನಿಗೆ ಹೀಗೆ ಮಾಡಿ 
ಅವನಿಂದ ಯುದ್ಧವನ್ನು ಮಾಡಿಸತಕ್ಕುದು' ಎಂದನು. 

ರಾಜಕುಮಾರನಿಗೆ ತಾಳ್ಮೆಯು ತಪ್ಪಿತು. ಬಿಸುಟಿದ್ದ ಕತ್ತಿಯನ್ನು ಕೈಯಲ್ಲಿ 
ತೆಗೆದುಕೊಂಡು, ಶೃಗಾಲದಂಶಿತ ಸಿಂಹದಂತೆ ಹಾರಿ ಪಠಾನನನ್ನಾ ಕ್ರಮಣ ಮಾಡಿ 
ದನು. ರಾಜಕುಮಾರನು ಆಪರಿ ದುರ್ದಮವಾಗಿ ಮೈಮೇಲೆ ಬಿದ್ದುದನ್ನು 
ಯವನನು ಸಹಿಸಲಾರದೆ ಹೋದನು. ರಾಜಕುಮಾರನಾ ವಿಶಾಲವಾದ ಶರೀರ 
ದಾಘಾತದಿಂದ ಉಸಸ್ತಾನನು ಭೂಶಾಯಿಯಾದನು. ರಾಜಕುಮಾರನು ಅವನೆದೆಯ 
ಮೇಲೆ ಕುಳಿತು ಅವನ ಕೈಯಲ್ಲಿದ್ದ ಅಸ್ತವನ್ನು ಕಿತ್ತು ಬಿಸುಟು, ತನ್ನ ಕತ್ತಿ, 
ಯನ್ನವನೆ ಕುತ್ತಿಗೆಯ ಮೇಲಿಟ್ಟು, "ಯುದ್ಧಾಭಿಲಾಷೆಯು ತೃಪಿ,ಗೆೊಂಡಿತೆ ' 
ಎಂದನು. 

ಉಸ್ಮ್ಮಾನನು, "ಪ್ರಾಣವಿರುವವರೆಗೂ ತೃಪ್ತಿಹೊಂದೆನು ' ಎಂದನು, 

ರಾಜಪುತ್ರನು, "ನಿನ್ನ ಪ್ರಾಣವನ್ರ್ರೀಗಲೇ ನಿಶ್ಶೇಷಮಾಡಲೆ ?' ಎಂದನು. 

ಉಸ್ಮ್ಮಾನನು, "ಮಾಡು, ಇಲ್ಲದಿದ್ದರೆ ನಿನ್ನ ವಢಾಭಿಲಾಷಿಯು ಬೇವಿತ 
ನಾಗಿ ಉಳಿದಿರುವನು ' ಎಂದು ಹೇಳಿದನು. 

ಜಗತ್ಸಿಂಹ--ಬೇವಿತನಾಗಿರಲಿ, ರಜಪೂತನದಕ್ಕೆ ಅಂಜನು. ನಿನ್ನ ಪ್ರಾಣ 
ವನ್ಸೀಗಲೇ ಹೋಗಲಾಡಿಸಬಲ್ಲೆನು, ಆದರೆ ನೀನೆನ್ನ ಪ್ರಾಣವನ್ನು ರಕ್ಸಿಸಿರುತಿ 
ನಾನೂ ನಿನ್ನನ್ನು ಪ್ರಾಣದಿಂದ ರಕ್ಷಿ ಸುವೆನು. 

ಹೀಗೆಂದು ಹೇಳಿ ಅವನ ಕೈಕಾಲುಗಳನ್ನು ಬಗಿದು ಕಟ್ಟಿ ಅವನ ಅಸ್ತ್ರ 
ಗಳನ್ನೆಲ್ಲಾ ಒಂದೊಂದಾಗಿ ತೆಗೆದುಕೊಂಡು, ಬಳಿಕ ಅವನ ಹಿ೦ಗಟ್ಟುಮುರಿ 
ಯನ್ನು ಬಿಚ್ಚಿ, "ನಿರ್ವಿಘ್ನವಾಗೀಗ ಮನೆಗೆ ಹೋಗು, ನೀನು ಯೆವನನಾಗಿ 
ರಾಜಪೂತನನ್ನು ಕಾಲಿಂದೊದ್ದುದರಿಂದ ನಿನ್ನನ್ಸೀ ಸ್ಥಿತಿಯಲ್ಲಿ ಬಟ್ಟಿದ್ದೇನೆ, 
ರಾಜಪೂತರು ಉಪಕಾರಿಯ ಅಂಗಸ್ಪರ್ಶವನ್ನು ಮಾಡುವಷ್ಟೂ ಕೃತಪ್ನುರಲ್ಲ' 
ವಿ೦ದು ಹೇಳಿದನು. 

ಉಸ್ಮ್ಮಾನನು ಮುಕ್ತನಾದ ಕೂಡಲೆ ಬೇರೆ ಮಾತನ್ನುಸುರದೆ ಕುದುರೆಯ 
ನ್ನೇರಿ ದುರ್ಗಾಭಿಮುಖವಾಗಿ ಹೊರಟುಹೋದನು. 

ರಾಜಪುತುನು ಪ್ರಾಂಗಣದಲ್ಲಿದ್ದ ಭಾವಿಗೆ ಬಟ್ಟೆಯನ್ನು ಇಳಿಹಿ ಅದರಿಂದ 
ಬಂದ ನೀರಿನಿಂದ ಮೈ ರಕ್ತವನ್ನು ತೊಳೆದುಕೊಂಡು ಶಾಲತರುವಿನ ಬಳಿಗೆ ಬಂದು 
ಕುದುರೆಯನ್ನು ಬಿಚ್ಚಿ ಅದರಮೇಲೆ ಹತ್ತಿದನು. ಹತ್ತಿ ನೋಡಲಾಗ ಕುದುರೆಯ 
ಲಗಾಮಿಗೆ ಬಳ್ಳಿಗಳಿಂದೊಂದು ಕಾಗದವು ಕಟ್ಟಿಲ್ಪಟ್ಟದ್ದಿತು. ಕಾಗದವನ್ನು ಬಿಚ್ಚಿ 
ತೆಗೆದು ನೋಡಿದನು. ಕಾಗದವು ಮನುಷ್ಯರ ಕೂದಲಿನಿಂದ ಭದ್ರವಾಗಿ ಕಟ್ಟಿಲ್ಪ 
ಟ್ಚಿದ್ದಿತು. ಕಾಗದದ ಲಕೋಟೆಯ ಮೇಲ್ಲಡ "ಈ ಕಾಗದವನ್ನಿನ್ನೆರಡುದಿನ 


) 


ಹತ್ತೊಂಭತ್ತ ನೆಯ ಪರಿಚ್ಛೇ ದ ೧೭೧ 


ಗಳೊಳಗೆ ಬಿಚ್ಚಿ ನೋಡಕೂಡದು; ಹಾಗೆ ನೋಡಿದರೆ ಅದರ ಉದ್ದೇಶವು ವಿಫಲ 
ವಾಗುವುದು' ಎಂದು ಬರೆದಿದ್ದಿತು. 

ರಾಜಕುಮಾರನು ಸ್ವಲ್ಪ ಹೊತ್ತು, ಯೋಚಿಸಿ ಕಾಗದವನ್ನು ಬರೆದಿದ್ದಾತನ 
ಅಭಿಪ್ರಾಯಾನುಸಾರವಾಗಿ ಮಾಡಲು ಮನಸ್ಸು ಮಾಡಿದವನು, ಕಾಗದವನ್ನು 
ಕವಚದ ಕಿಸೆಯಲ್ಲಿಟ್ಟು ಕೊಂಡು ಕುದುರೆಯನ್ನು ಕಶಾಘಾತದಿಂದೋಡಿಸುತ್ತಾ 
ಶಿಬಿರಾಭಿಮುಖವಾಗಿ ಹೊರಟುಹೋದನು. 

ರಾಜಪ್ರತ್ರನು ಶಿಬಿರಕ್ಕೆ ಬಂದ ಮರುದಿನ ದೂತನೊಬ್ಬನು ಮತ್ತೊಂದು 
ಕಾಔದವನ್ನು ತಂದು ಕೊಟ್ಟೆನು. ಅದು ಅಯಸೆಯ ಕಾಗದವಾಗಿದ್ದಿತು. ಅದರ 
ವೃತ್ತಾಂತವನ್ನು ಕುರಿತು ಮುಂದಿನ ಪರಿಚ್ಛೇದದಲ್ಲಿ ಹೇಳುವೆವು. 


ದಾನಾನಿ ಮಾರಾ ಬಾಜಾ 


ಹತ್ಕೂಂಜಭತ್ಕನೆಯ ಪ೦ಬ್ಬಿ "ದ 
ಅಯಸೆಯೆ ಪತ್ರ 
(.ಪ್ರಿಯಣೆಯು ಕೈಯಲ್ಲಿ ಲೇಖನಿಯನ್ನು ಹಿಡಿದು ಕಾಗದವನ್ನು ಬರೆಯಲು 
ಕುಳಿತಳು! ಆ ಕಾಲದಲ್ಲಿ ಅವಳ ಮುಖದ ಕಾಂತಿಯು ಅತ್ಯಂತ ಗಂಭೀರ 
ವಾಗಿಯೂ ಸ್ಥಿರವಾಗಿಯೂ ಇದ್ದಿತು. ಒಗತ್ಸಿಂಹನಿಗೆ ಕಾಗದವನ್ನು ಬರೆ 
ಯುತ್ತಾಳ! ಒಂದು ಕಾಗದವನ್ನು ತೆಗೆದುಕೊಂಡು ಬರೆಯೆಲಾರಂಭಿಸಿದಳು. 
ಮೊದಲು ""ಪ್ರಾಣಾಧಿಕ!'' ಎಂದು ಬರೆದು, ಅದನ್ನಳಿಸಿ, ""ರಾಜಕುಮಾರ!'' 
ಎ೦ದು ಬರೆದಳು. ಆಗವಳ ಕಣ್ಣುಗಳಿಂದ ಅಶ್ರುಧಾರೆಯು ಹೊರಟು ಕಾಗದದ 
ಮೇಲೆ ಬಿದ್ದಿತು. ಅಯಷೆಯು ಆ ಕಾಗದವನ್ನೂ ಹರಿದು ಬಿಸುಟುಬಿಟ್ಟಳು. 
ಮತ್ತೊಂದು ಕಾಗದವನ್ನು ತೆಗೆದುಕೊಂಡು ಬರೆಯಲು ಪ್ರಾರಂಭಿಸಿದಳು. 
ಕೆಲವು ಪಜಶ,ಗಳನ್ನು ಬರೆಯುವುದರೊಳಗೆ ಕಾಗದವು ಅಶುುಕಳಂಕಿತವಾಯಿತು. 
ಅಯಸಷೆಯು ಆ ಕಾಗದವನ್ನು ಹರಿದು ಬಟ್ಟು ಪುನಃ ಮತ್ತೊಂದು ಕಾಗದವನ್ನು 
ತೆಗೆದುಕೊ೦ಡು ಅದನ್ನು ಅಶ್ರುಕಳಂಕಶೂನ್ಯನಾಗಿ ಪೂರ್ತಿಯಾಗಿ ಬರೆದಳು. 
ಪೂರ್ತಿಮಾಡಿ ಓದಲು ಪ್ರಾರಂಭಿಸಿದಳು. ಓದುವಾಗ ನಯನಬಾಷ್ಟದಿಂದ ದೃಷ್ಟಿ 
ಲೋಪವಾಯಿತು. ಹೇಗೋಹಾಗೆ ಮಾಡಿ ಕಾಗದವನ್ನು ಮಡಿಸಿ ದೂತನ ಕೈಯಲ್ಲಿ 
ಕೊಟ್ಟಳು. ದೂತನು ಕಾಗದವನ್ನು ತೆಗೆದುಕೊಂಡು ರಾಜಪುತ್ರನಿಗೆ ಕೊಡಲು 
ಹೊರಟುಹೋದನು. ಅವನು ಹೋದ ಬಳಿಕ ಅಯಷೆಯು ಮಂಚದಮೇಲೆ 
ಮಲಗಿ ರೋದನಮಾಡಹತಿಿದಳು. 
ಜಗತ್ಸಿ೦ಹನಿಗೆ ಅಯಷೆಯ ಕಾಗದವು ಮುಟ್ಟಿ ಅವನದನ 
ಲಾರಂಭುಸಿದನು: 


WN ಬಿಚ್ಚೆ ಓದ 


೧೭೨ ದುರ್ಗೇಶನಂದಿನಿ 


ರಾಜಕುಮಾರ! 

ನಿನ್ನನ್ನು ನೋಡದಿದ್ದುದಕ್ತು ನಾನು ಅಧೀರಳಾಗಿದ್ದೇನೆಂದು ತಿಳಿಯೆ 
ಕೂಡದು. ನಾನಾವಾಗಲೂ ಅಧೀರಳಾಗೆನೆಂದು ತಿಳಿಯಬೇಕು. ಹಾಗೆ ತಿಳಿಯ 
ದಿದ್ದರ ನನಗೆ ಕ್ಲೇಶವುಂಬಾಗುವುದು. ಉಸ್ಮ್ರಾನನ ಹೃದಯದಲ್ಲಾ ಗಲೇ 
ಬೆಂಕಿಯು ಹತ್ತಿ ಉರಿಯುಶಲದೆ. ನಾನು ನಿನ್ನನ್ನ ನೋಡಿದ್ದರೆ ಅದರ ಜ್ಯಾ ಲೆಯು 
ಮತ್ತೂ ಹೆಚ್ಚಾ ಗುತಿದ್ದಿತು. ಆದುದರಿಂದ ನಾನು ಬಸ ನ್ನು ನೋಡಲಿಲ್ಲ. 
ಸೀನೆನ್ನನ್ನು ನೋಡದಿರುವುದಳ್ಳೆ ಸಲುವಾಗಿ ನಿನಗೆ ಕ್ಲೇಶವುಂಟಾಯಿತೆಂದು 
ಹೆ ದುಃಖಗಳನ್ನೆ ಲ್ಲ ಜಗದೀಶ್ವರನ ಚರಣಗೆಲ್ಲ 


ನಾನು ತಿಳಿಯುವುದಿಲ್ಲ. ನನ್ನ ಸೃ 
ಸಮರ್ಸಣೆಮಾಡಿದ್ದೇನೆ. ನಿನ್ನನ್ನು. ಸಾಕ್ಟಾ ತಾಗಿ ನೋಡಿ ಕಳುಹಿದ್ದರೆ 
ಅದರಿಂದುಂಬಾಗುತಿದ್ದ ಕ್ಲೇಶಭೋಗವನ ನು ಹ ಅನಾಯಾಸವಾಗಿ ಸಹಿಸಿ 


ಕೊಳ್ಳುತಿದ್ದೆನು. ನಿನ್ನನ್ನ ಪುತ್ಯಕ್ಸ ವಾಗಿ ನೋಡದರಿಂದುಂಟಾಗಿರುವ ಕ್ಲೇಶ 
ವನ್ನು ಪಾಷಾಣ ಹೃದಯವುಳ್ಳ ನಾನೀಗ ಸಹಿಸುತಿದೆ ನೀನೆ. 

ಹಾಗಿದ್ದರೆ, ಈಗೀ ಕಾಗದ; ನ್ನು ಕೇಳ ನನ್ನ ದೊಂದು ಪ್ರಾರ್ಥನೆ 
ಯುಂಟು. ಅದುಕಾರಣ ಬರೆದಿದೆ ನೆ ನಾನು ವ ಹೆಚ್ಚಾ ಗಿ ನಿನ್ನನ್ನು 
ಖ್ರೀತಿಸುತ್ತೇನೆಂದು ನೀನಂದು ನನ್ನ ಬಾಯಿಂದ ಕೇಳಿದ್ದರೆ, ಅದನ್ನೀಗ ಮರೆತು 
ಬಿಡು, ನನ್ನ ದೇಹವಿರುವವರೆಗೂ ಅದ ದನ್ನು ಹೊರ ದಿನದಂದು ಸಂಕಲ್ಪಿಸಿ 
ಕೆೊಂಡಿದ್ದೆನು. ಆದರೆ ವಿಧಾತನ ಇಚ್ಚೆಯ ಬೇರೆಯಾಗಿದ್ದುದರಿಂದದು ಪ್ರಕಾಶ 
ವಾಯಿತು. ಈಗ ನೀನದನ್ನು ಮೆರತುಬಿಡು. 

ನಾನೀಗ ನಿನ್ನ ಪ್ರೇಮಾಕಾ ಧರ ನಾನು ಕೊಡಬೇಕಾಗಿದ್ದೆನ್ನ 
ಒಲುಮೆಯನ್ನಾ ಗಲೇ ಕೊಟ್ಟುಬಿಟ್ಟೆೈನ ವು, ನೀನದಕ್ಕೆ ಪ ಪ್ರತಿಯಾಗಿ ಕೊಡಬೇಕೆಂದು 
ನಾನು ಅಪೇಕ್ಸಿಸುವವಳಲ್ಲ. ನನ್ನ ಸ್ನೇಹವು ಕೇವಲ ಬದ್ಧಮೂಲವುಳ್ಳ ದಾದುದ 
ರಿಂದ ನೀನು ಸ್ಟೇಹಮಾಡದಿದ್ದರೂ ನಾನು ಸುಖಿಯಾಗಿರುವೆನು. ಆದರೆ ಅದ 
ನ್ಸೀಗ ಹೇಳಿ ಪ್ರಯೋಜನವೇನು? 

ನೀನು ಅಸುಖಿಯಾಗಿದ್ದುದನ್ನು ನೋಡಿದ್ದೆನು. ನೀನಾವಾಗಲಾದರೂ 
ಸುಖಿಯಾದರೆ ನನ್ನನ್ನು ಸ್ಮರಿಸಿಕೊಂಡು ನನಗಾ ಸಮಾಚಾರವನ್ನು ಕೊಡು. 
ಇಷ್ಟವಿಲ್ಲದಿದ್ದರೆ ಬೇಡ, ಆವಾಗಲಾದರೂ ನಿನ್ನ ಅಂತಃಕರಣದಲ್ಲಿ ಕ್ಲೇ ಶಬೋಧೆ 
ಯಾದರೆ ಅಯಷೆಯೆನ್ಸು ಸ್ಮರಿಸುವಿಯಾ? 

ನಾನೀಗ ನಿನಗೆ ಕಾಗದವನ್ನು ಬರೆದಿರುವುದಕ್ಕೂ ಮುಂದೆ ಬರೆಯೆಬಹು 
ದಾದುದಕ್ಕೂ ಜನರು ನನ್ನನ್ನು ದೂಷಿ ಸುವರು. ನಾನು ನಿರ್ದೋಷಿಯಾದುದ 
ರಿಂದ ಜನರು ದೂಷಿಸಿದರೆ ನೀನಾ ವಿಚಾರವಾಗಿ ಕೊರತೆಪಡಬೇಡ, ನಿನಗಿಷ್ಟ 
ಬಂದಾಗ ಕಾಗದವನ್ನು ಬರೆಯುತ್ತಿರು. 

ನೀನು ಕತ್ತ ನೀನೊಮ್ಮೆಗೆ ಈ ದೇಶವನ್ನು ಬಿಟ್ಟು 


ಹತ್ತೊಂಭತ್ತನೆಯ ಪರಿಚ್ಛೇದ ೧೭೩ 
ಹೋಗುತ್ತಿ. ನವಿತ್ಮಾ ಪಠಾನರು ಶಾಂತಸ್ಪಭಾವದವರಲ್ಲ. ಆದುದರಿಂದ ಪುನಃ 
ನೀನೀ ದೇಶಕ್ಕೆ ಬರಬೇಕಾದ ಸಂಭವವೇ ಹೆಚ್ಚಾಗಿದೆ. ಆದರೆ ನೀನಾಗ ನನ್ನನ್ನು 
ನೋಡಲಾರೆ. ನಾನು ಮನಸ್ಸಿನಲ್ಲಿ ಪುನಃಪುನಃ ಚಿಂತಿಸಿ ಹಾಗೆ ಸ್ಕಿರಮಾಡಿಕೊಂಡಿ 
ದ್ದೇನೆ. ಹೆಂಗಸರ ಮನಸ್ಸು ಅತ್ಯ೦ತ ದುರ್ದಮ್ಯವಾದುದರಿಂದ ಅದರಲ್ಲಿಯೂ 
ಹೆಚ್ಚು ನಂಬಿಕೆಯನ್ನಿ ಡಕೂಡದು. 

ಮತ್ತೆ ಒತ್ತಡವೆ ನಿನ್ನನ್ನು ನೋಡಬೇಕೆಂದು ಇಷ್ಟವುಳ್ಳವಳಾಗಿದ್ದೇನೆ. 
ನೀನೀ ಪುದೇಶದಲ್ಲಿ ವಿವಾಹವನ್ನು ಮಾಡಿಕೊಂಡರೆ ನನಗೆ ವರ್ತಮಾನವನ್ನು 
ಕೊಡು. ನಾನು ನಿನ್ನ ವಿವಾಹಕಾಲದಲ್ಲಿದ್ದು ನೋಡುವೆನು. ನಿನಗೆ ಮಹಿಷಿ 
ಯಾಗುವ ಆ ಪುಣ್ಯಾತ್ಮಳಿಗೆ ಸಲುವಾಗಿ ಕೆಲವು ಸಾಮಾನ್ಯವಾದ ಅಲಂಕಾರ 
ಗಳನ್ನು ಸಂಗ್ರಹಮಾಡಿಕೆೊಂಡಿದೇನೆ. ಸಮಯ ಸಿಕ್ಕರೆ ನನ್ನ ಸ್ವಹಸ್ಮದಿಂದ 
ಅವಳಿಗಾ ಅಲಂಕಾರಗಳನ್ನು ತೊಡಿಸಿ ಬರುವೆನು. 

ಮತ್ತೊಂದು ಪ್ರಾರ್ಥನೆ ನಿನಗೆ ಅಯಷೆಯ ಮರಣ ಸಮಾಚಾರವು 
ಬಂದಾಗ ಕೂಡಲೆ ನೀನೊಮ್ಮೆ ಈ ದೇಶಕ್ಕೆ ಬರಬೇಕು. ಬಂದು ನಿನ್ನ ಹೆಸರಿ 
ನೊಂದು ಪೆಟ್ಟಿಗೆಯನ್ನು ತೆಗೆದು ಅದರಲ್ಲಿರುವುದನ್ನು ನನಗೆ ಸಲುವಾಗಿ ಗ್ರಹಣ 
ಮಾಡು. ಪಿಶನ ಸ್ನೇಹಾತಿಶಯದ ಕನ್ಯೆಯಾಗಿ ನಾನು ಆಧಿಕಾರಿಣಿಯಾಗಿರುವ 
ಸಂಪತ್ತು ಧನಹೀನವಾದೀ ದರಿದ್ರದೇಶದಲ್ಲಿ ಅತುಳ್ಳೆಶ್ಚರ್ಯವೆಂದು ಗಣ್ಮವಾಗಿರು 
ವುದು. ಅಂಬರವಂಶದಲ್ಲದು ಅಗಾ)ಹ್ಯವಾಗದಿದ್ದರೆ ಅದನ್ನು ನಿನ್ನ ಧೀನಮಾಡಿಕೊ, 
ದಾನಪತ್ರವೂ ಅದೇ ಪೆಟ್ಟಿಗೆಯಲ್ಲರು ಪದಂ; 

ಮತ್ತೇನು ಬರೆಯಲಿ? ಹೆಚ್ಚು ಬರೆಯಲಿಷ್ಟವಿದೆ. ಆದರೆ ನಿಷ್ಟ) ಯೋಜನ, 
ಜಗದೀಶ್ವರನು ನಿನ್ನನ್ನು ಸುಖಿಯಾಗಿಟ್ಟೆರಲಿ, ಅಯಷೆಯ ಸಮಾಚಾರವನ್ನು 
ಮನಸ್ಸಿನಲ್ಲಿ ಹಚ್ಚಿ ಕೂಂಡು ಆವಾಗಲೂ ದು2ಖಿತನಾಗಬೇಡ- ಇತಿ. 

ಜಗತ್ತಿಂಹನು ಕಾಗದವನ್ನೋದಿ ಅಳುವುದಕ್ಕೆ ತೊಡಗಿ ಬಹಳ ಹೊತ್ತು 
ಕಾಗದವನ್ನು ಕೈಯಲ್ಲಿ ಹಿಡಿದುಕೊಂಡು ಮೇಲಕ್ಕೂ ಕಳಕ್ಕೊ ಶತಪಥ ತಿರುಗು 
ತಿದ್ದನು. ಬಳಿಕ ಬೇಗನೆ ಒಂದು ಕಾಗದವನ್ನು ತೆಗೆದುಕೊಂಡು ಕೆಳಗಣ ಉತ್ತರ 
ವನ್ನು ಬರೆದು ದೂತನ ಕೈಯಲ್ಲಿ ಕೊಟ್ಟು ಕಳುಹಿದನು. 

ಅಯಸಷೆ! ನೀನು ರಮಣೀರತ್ನವು. ಪ್ರಪಂಚವ್ರ ಆವಾಗಲೂ ಕ್ಲೇಶ 
ದಾಯಕವಾಗಿರಬೇಕೆಂಬುದೇ ಈಶ್ವರಸಂಕಲ್ಪನೆಂದು ತೋರುತ್ತದೆ. ನಿನ್ನಾವ 
ಮಾತಿಗೂ ಪ್ರತ್ಯುತ್ತರವನ್ನು ಹೇಳಲಶಕ್ಕನಾಗಿದ್ದೇನೆ. ನಿನ್ಫ ಪತ್ರವನ್ನೋದಿ ನಾನು 
ಅತ್ಯುಂತ ಕಾತರನಾಗಿದ್ದೇನೆ. ಇಷ್ಟರಮಟ್ಟಿಗೆ ತಿಳಿ; ಏನೆಂದರೆ ನಾನು ನಿನ್ನನ್ನು 
ಚಿರಕಾಲ ನನ್ನ ಪ್ರಾಣಾಧಿಕೆಯಾದ ಸೋದರಿಯೆಂದು ತಿಳಿದಿರುವೆನು- ಇತಿ. '' 

ದೂತನು ಕಾಗದವನ್ನು ಅಯಪೆಗೆ ಕೂಡಲು ತೆಗೆದುಕೊಂಡು ಹೊರಟು 
ಹೋದನು. 


೧೭೪ ದುರ್ಗೇಶನಂದಿನಿ 
ಇಪ್ಪತ್ತನೆಯ ಪರಿಚ್ಛ "ದ 
ನಿರ್ವಾಣೋನ್ಮುಖ ದೀಪ 
ಲೋತ್ಕಮೆಯು ಅಯೆಷೆಯಿಂದ ಬೀಳ್ಕೊಂಡು ಆಶ್ಮನಿಯ ಸಂಗಡ ಹೊರಟು 
ನ್‌ ಹೋದ ಬಳಿಕ ಅವಳ ಸಮಾಚಾರವು ಆರಿಗೂ ತಿಳಿಯಲಿಲ್ಲ. ತಿಲೋ 
ತ್ತವೆ, ವಿಮಲೆ, ಆಕ್ಮನಿ, ಅಭಿರಾಮಸ್ವಾವಿಾು ಮುಂತಾದವರು ಎಲ್ಲಿಗೆ 
ಹೋದರೋ ಅದನ್ನಾರೂ ಗೊತ್ತುಮಾಡದೆ ಹೋದರು. ಮೊಗಲರಿಗೂ ಪಠಾನ 
ರಿಗೂ ಸಂಧಿ ಸಂಬಂಧವಾದ ಬಳಿಕ, ವೀರೇಂದ್ರಸಿಂಹನಿಗೂ ಅವರ ಪರಿಜನರಿಗೂ 
ಸ೦ಭವಿಸಿದ ಅಶ್ರುತಪೂರ್ವ ವಿಪತ್ತನ್ನು: ಕೇಳಿ, ಉಭಯ ಪಕ್ಸದವರೂ ವೀರೇಂದ್ರ 
ಸಿಂಹನ ಪತ್ನಿ, ಕನ್ಯೆ, ಅನುಚರರು ಮುಂತಾದವರನ್ನು ಅನುಸಂಧಾನಮಾಡಿ 
ಪುನಃ ಅವರನ್ನು ಮಂದಾರಣದುರ್ಗದಲ್ಲಿ ಅವರ ಪೂರ್ವ ಪದವಿಯಲ್ಲಿ ಸ್ಥಾವಿಸ 
ಬೇಕೆಂದು ಸಮ್ಮತರಾಗಿ, ಉಸ್ಮಾನ", ಖ್ಹಾಜಾಯಿಸಾ, ಮಾನಸಿಂಹ ಪ್ರಭೃತಿ 
ಗಳೆಲ್ಲರೂ ವಿಶೇಷ ಪುಯತ್ನ ಪಟ್ಟು ಅನು ಸಂಧಾನಮಾಡಿದರು, ಆದರೆ ತಿಲೋತ್ತ 
ಮೈಯು ಅಯಷೆಯನ್ನು ಬಿಟ್ಟು ಆಶ್ಮನಿಯ ಸಂಗಡ ಹೊರಟುಹೋದವರೆಗಿನ 
ಸಮಾಚಾರ ಹೊರತು ಮುಂದಾವದೂ ಗೊತ್ತಾಗಲಿಲ್ಲ. ಕಡೆಗೆ ಮಾನನಿಂಸನು 
ನಿರಾಶನಾಗಿ ತನ್ನ ವಿಶ್ವಾಸಪಾತ್ರನಾಗಿದ್ದೊಬ್ಬ ಅನುಚರನನ್ನು ಮಂದಾರಣ 
ದುರ್ಗಕ್ಕೆ ಅಧಿಪತಿಯನ್ನಾಗಿ ನಿಯಮಿಸಿ, ಅವನಲ್ಲಿದ್ದು, ಮೃತ ಜಹಗೀರುದಾರನ 
ಹೆಂಡತಿಯನ್ನೂ ಮಗಳನ್ನೂ ಅನುಸಂಧಾನಮಾಡಿ ಅವರನ್ನು ದುರ್ಗಾದಿಕಾರಿ 
ಗಳನ್ನಾಗಿ ಸ್ಥಾಪಿಸಿ ಬರಬೇಕೆಂದು ಅಪ್ಪಣೆಮಾಡಿ, ಅದಕ್ಕಾಗಿ ಅವನಿಗೆ ಬೇರೆ ಒಹ 
ಗೀರನ್ನು ಕೊಡುವುದಾಗಿಯೂ ಹೇಳಿ, ಮಾನಸಿಂಹನು ಪಾಲಟ್ಗಾನಗರಕ್ಕೆ 
ಹೊರಡು ವುದಕ್ಟನುವಾದನು. 
ಕತಲೂಖಾನನು ತನ್ನ ಮರಣಕಾಲದಲ್ಲಿ ಹೇಳಿದ ಮಾತುಗಳನ್ನು ಕೇಳಿ, 
ಜಗತ್ತಿಂಹನ ಹೃದಯದಲ್ಲಿ ಭಾವಾಂತರೋದಯವಾಯಿತೋ ಇಲ್ಲವೋ ಅದಾ 
ವದೂ ಪ್ರಕಾಶವಾಗಲಿಲ್ಲ. ಜಗತ್ತಿಂಹನೂ ವಿಶೇಷ ಅರ್ಥವ್ಯಯದಿಂದಲೂ ಶಾರೀ 
ರಕಕ್ಲೇಶದಿಂದಲೂ ಅವರನುಸಂಧಾನವನ್ನು ಮಾಡಿದನು. ಆದರೆ ಅವನ ಪ್ರಯ 
ತ್ತು ಕೇವಲ ಪೂರ್ವಸಂಬಂಧದ ಸ್ಮೃತಿಜನಿತವಾದುದೋ ಅಧವಾ ಆವ ಕಾರಣ 
ದಿಂದ ಮಾನಸಿ೦ಹ ಪ್ರಭೃತಿಗಳು ಅವರನುಸಂಧಾನದಲ್ಲಿ ಯತ್ನ ಪಟ್ಟಿರೋ ಅಂತಹ 
ಕಾರಣಸಂಭೂತವಾದುದೋ, ಅಥವಾ ಪುನಸ್ಸ೦ಚಾಲಿತ ಪ್ರೇಮಾನುರೋಧ 
ದಿಂದುತ್ಸನ್ನ ವಾದುದೋ, ಅದಾವದೂ ಗೊತ್ತಾಗಲಿಲ್ಲ; ಅವನ ಪ್ರಯತ್ನವೂ 
ಅದಾವಕಾರಣದಿಂದುಂಟಾಗಿದ್ದರೂ ವಿಫಲವಾಯಿತು. 
ಜಗತ್ಸಿಂಹನು ಮಾರನೆಯ ದಿನ ಶಿಬಿರವನ್ನು ಬಟ್ಟು ಹೊರಡಬೇಕಾದ ದಿನ 
ವಾಗಿದ್ದಿತು. ಹೊರಡುವುದಕ್ಕೆ ಹಿಂದಿನ ದಿನ ಕುದುರೆಯ ಲಗಾಮಿಗೆ ನ 


ಇಪ್ಪ ತೃನೆಯ ಪರಿಚ್ಛೇದ . ೧೭೫ 


ಕಾಗದವನ್ನೊ ದಬೇಕಾಗಿದ್ದ ದಿನವಾಗಿದ್ದಕಾರಣ ರಾಜಕುಮಾರನು ಕೌತೂಹ 
ಕಾಕಾ? ಕಾಗದವನ್ನು ಬಿಚ್ಚಿ ಓದಿದನು. ಅದರಲ್ಲಿ ಸ ಸ್ತ ಲ್ಸವೇ ಬರೆದಿದ್ದಿತು 

""ಧರ್ಮಭೀತನಾಗಿ ಬ್ರಹ್ಮ ಶಾಪಕ್ಕೆ ಭಯಪಡುವವನಾಗಿದ್ದರೆ ಪತ್ರವನ್ನು 
ಪಾಠಮಾಡುತ್ತಲೇ ಈ ಸ್ಥಳಕ್ಕೆ ನೀನೊಬ್ಬನೇ ಹೊರಟು ಬರುವೆ--ಇತಿ. 

ಅಹಂ ಬ್ರಾಹ್ಮಣಃ'' 

ರಾಜಪುತುನು ಪತ್ರವನ್ನೋದಿ ಚಮತ್ವ್ವೃತನಾಗಿ, ಮನಸ್ಸಿನಲ್ಲೊಮ್ಮ್ಮೈ 
ಶತ್ರುವಿನ ಉಪಾಯವಿರಬಹುದೆಂದು ಯೋಚಿಸಿದನು. "ಹೋಗುವುದು ಚಿತವೆ?' 
ಎ೦ದು ಯೋಚಿಸಿದನು. ರಾಜಪೂತರ ಹೃದಯದಲ್ಲಿ ಬ)ಹ್ಮಶಾಪಕ್ಕಿಂತ ಹೆಚ್ಚು 
ಭಯವನ್ನು ಂಟುಮಾಡುವುದು ಮತ್ತಾವದೂ ಇಲ್ಲವಾದ ಕಾರಣ ಹೋಗುವುದೇ 
ಯುಕ್ತವೆಂದು ಸ್ಥಿರಮಾಡಿದನು.  ಅತಐವ ತನ್ನ ್ಸಿನುಚರರನ್ನು ಕುರಿತು, "ನಾನು 
ನಿಮ್ಮೊಂದಿಗೆ ಟೂ ॥ ಗಾಲಾ ಸೈನ್ಯವು ಹುಂಡಿ ಹೋಗುತ್ತಿರಲಿ 
ಬಾಧಕವಿಲ್ಲ, ನಾನು ವರ್ಧಮಾನ ಅಥವಾ ರಾಜಮಹಲಿಗೆ ಬಂದು ಸೇರುವೆನು. 
ನೀವು ಮುಂದುವರಿದು ಹೋಗಿರಿ' ಎಂದು ಹೇಳಿ ಅಪ್ಪಣೆಯನ್ನು ಕೊಟ್ಟು 
ತಳುಹಿದನು. 

ಅಪ್ಪಣೆಯನ್ನು ಕೊಟ್ಟು ಜಗತ್ತಿಂಹನೊಬ್ಬನೇ ಶಾಲವನಾಭಿಮುಖವಾಗಿ 
ಹೊರಟನು. 

ಒಗತ್ತಿಂಹನು ಮೇಲೆ ಹೇಳಿದ್ದ ಹಳೇ ಅರಮನೆಯ ಬಾಗಲಿಗೆ ಬಂದು 
ಮೊದಲಿನಂತೆ ಶಾಲವೃಕ್ಸ ಕೈ ಕುದುರೆಯನ್ನು ಕಟ್ಟೈದನು. ಅಲ್ಲಲ್ಲಿ ಸುತ್ತು ನೋಡಿ 
ದನು, ಪ್ರಾಣಿಮಾತ್ರವಾದರೂ ಇರಲಿಲ್ಲ; ಅರಮನೆಯೊಳಗೆ ಪ)ವೇಶಿಸಿದನು. 
ಸ್ರಾಂಗಣದಲ್ಲಿ ಮೊದಲಿನಂತೆ ಒತ್ತಟ್ಟು ಸಮಾಧಿಯೂ ಸನಕ ಟ್ಸ್ಟ ಚಿತೆಯೂ 
ಇದ್ದುವು. ಚಿತೆಯ ಕಾಷ್ಠದ ಮೋಲೆ ಬ್ರಾಹ್ಮಣನೊಬ್ಬ » ಕುಳಿತಿದ್ದನು. 
ಬ್ರಾಹ್ಮಣನು ಅಧೋಮುಖಿಯಾಗಿ ರೂ (ದನಮಾಡುತಿದ್ದನು. 

ರಾಜಕುಮಾರನು ಬ್ರಾಹ್ಮಣ iii, ಕುರಿತು, "ಮಹಾಶಯರೆ! ನನಗೇಳೆ 
ಇಲ್ಲಿಗೆ ಬರಬೇಕೆಂದು ಆಬ್ಲೆಯ ಯನ್ನು ಮಾಡಿದಿರಿ 1' ಎಂದು ಕೇಳಿದನು. 

ಬ್ರಾಹ್ಮಣನು ಪತತಿ ನೋಡುತ್ತಲೇ, ರಾಬಪ್ರತ್ರನವನನ್ನು ಅ 
ರಾಮಸ್ವಾ ಜೂಜು ತಿಳಿದನು. ಅವನನ್ನು ನೋಡಿ ರಾಜಪುತ್ರನ ಹೃದಯ 
ದಲ್ಲಿ ವಿಸ ಯ ಯವೂ ಕೌತೂಹಲವೂ ಆಹ್ಲಾದವೂ ಏಕಕಾಲದಲ್ಲಿ ಆವಿರ್ಭಾವ 
ವಾದವು. ಆಗವನು ಬ್ರಾಸ್ಕ ಣನಿಗೆ ಪ್ರಣಾಮವನ್ನು ಮಾಡಿ, ಆತುರದಿಂದ, 
"ತಮ್ಮನ್ನು ಹುಡುಕಿದ ಬಗೆಯನ್ನು ಬಣ್ಣಿ ಸಲಾರೆನು; ಈಗಿಲ್ಲಿರಲು ಕಾರಣವೇನು; 
ಎಂದು ಕೇಳಿದನು. 

ಅಭಿರಾಮಸ್ವಾವಿಿಯು ಕಣ್ಗೊರಸಿಕೊಂಡು,  ಪ್ರಶೃತದಲ್ಲಿ ಇಲ್ಲಿಯೇ 
ವಾಸ ' ಎಂದನು, 


ಸ 
“ಬಿ 


೧೭೬ ಗ 405 R 


~ EEE SES SS ENG SY 


ಅಭಿರಾಮ ಸ್ವಾವಿಿಯು ತೂತನ್ನು ಮುಗಿಸುವುದರೊಳಗೆ, ರಾಜಕುಮಾ 
ರನು, "ನನ್ನ ಸ್ಮರಣೆಯನ್ನು ಮಾಡಿದಿರೇಕೆ? ರೋದನವೇಕೆ?' ಎಂದು ಮುಂತಾಗಿ 
ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನು ಮಾಡತೊಡಗಿದನು. 

ಅಭಿರಾಮಸ್ತ್ವಾಮಿಯು, "ರೋದನಕ್ಕಾವಕಾರಣವೋ ಅದೇ ಕಾರಣಕ್ಕೆ 
ಸಲುವಾಗಿ ನಿನ್ನನ್ನು ಬರಹೇಳಿದನು ; ತಿಲೋತ್ಕಮೆಗೆ ಮೃತ್ಯುಕಾಲವು ಉಪ 
ಸ್ಥಿತವಾಗಿದೆ ' ಎಂದನು. 

ಅದನ್ನು ಘೇಳಿ ಯೋದ್ಧ ಸತಿಗೆ ಮ್ಟೈ ನಡುಗಿ ನಿಲ್ಲಲಾರದವನಾಗಿ ಅದು 
ರುತ್ತ್ಯ ನೆಲದ ಮೇಲೆ ಉಪಾಯದಿಂದ ಕುಳಿತುಕೊಂಡನು. ಆಗೆಲ್ಲವೂ 
ಆದ್ಧ್ಯೋಪಾಂತವಾಗಿ ಅವನ ಸ್ಮೃತಿಗೆ ಬಂದವು. ಪೂರ್ವದಾಸ್ಮ್ಮೃತಿಯು 
ಒಂದೊಂದಾಗಿ ಅವನ ಹೈ ದಯೆವನ್ಸು ತೀಕ್ಸೆ ಇಧಾರೆಯುಳ್ಳ ಛುರಿಕದಂತೆ ದಾರು 
ಣವಾಗಿ ಟಾ ತ, ಡೇವಾಲಯದಲ್ಲಿ ಪ್ರಥಮ ದರ್ಶನ 
ಶೈಲೇಶ್ವರನ ಸಮಕ್ಷಮದಲ್ಲಿ ವಸಾಡಿದ ಪ್ರತಿಚ್ಚಿ-ಕೊಟೆಡಿಯಲ್ಲಿ ಪುಧಮ ಪರಿ 
ಚೆಯದಲ್ಲಿ ಉಭಯರಿಗೂ ಉಂಟಾದ ನೀಮೋತ್ಠಿ ತೆ ಅಶ್ರುಒಲ--ಇಆ ಕಾಳರಾತ್ರಿಯ 
ಘಟನೆ--ತಿಲೋತ್ತಮೆಯ ಮೂರ್ಥಾವಸ್ಟೆ ಯ ಮುಖ ಯವನಾಗಾರದಲ್ಲಿ 
ತಿಲೋತೃಮೆಯ ನೀಡನೆ-ಕಾರಾಗಾರದಲ್ಲಿ ತನ್ನ ಸ್ಪಂತ ನಿರ್ದಯವಾದ 
ವೃವಹರಣೆ ಕಟ ಕಡೆಗೆ ವನವಾಸದಲ್ಲಿ ಮರಣ--ಇನೆಲ್ಲವೂ ಒಂದೊಂದಾಗಿ 
ಸ್ಮೃತಿಗೆ ಬಂದು ಉಕ: ಹೃದಯವನ್ನು ಪ್ರಚಂಡ ಚಂಡಮಾರುತದಾ 
ಘಾತದಂತೆ ಹೊಡಿಯುತಿದ್ದಿತು. ಮಡಿದರೆ ಬೆಂಕಿಯು ಶತಗುಣ ಅಧಿಕವಾದ 
ಪ್ರಚಂಡ ಬ್ಯಾಲೆಯಿಂದ ಜೃಲಿಸುತ ಮೇಲಕ್ಕೆದ್ದಿತು. 

ರಾಜಪುತ್ರನು ಅನೇಕ ಕ್ಹಣಗಳತನಕ ಒಡನಾಗಿ ಕುಳಿತಿದ್ದನು. ಅಭಿರಾಮ 
ಸ್ವಾಮಿಯು ಪುನ ಹೇಳತೊಡಗಿದನು; 

"ವಿಮಲೆಯು ಯವನನನ್ನಾನ ದಿನ ವಧಮಾಡಿ ತನ್ನೆ ವೈಧವ್ಯದ ಪ್ರತಿ 
ಶೋಧಯನ್ನು ಮಾಡಿದಳೋ ಅಂದಿನಾರಭ್ಯ ನಾನು ಮಗಳನ್ನೂ ದ್‌್‌ಹಿತ್ರಿ 
ಯನ್ನೂ ಸಂಗಡ ಕರೆದುಕೊಂಡು ಯವನನ ಭಯದಿಂದ ಅಜ್ಜ್ಯಾತವಾಸದಲ್ಲಿ 
ನಾನಾ ಸ್ಥಳಗಳಲ್ಲಿ ಭು ಮಣಮಾಡುತಿದ್ದೆನು. ಅಂದಿನ ಮೊದಲ್ಲೊಂ೦ಡು 
ತಿಲೋತ್ತಮೆಗೆ ರೋಗಕ್ಕೆ ಪ್ರಾರಂಭವಾಯಿತು. ಎಸ ಕಾರಣದಿಂದ 
ಪ್ರಾಪ ರವಾಯಿತೋ ಅದನ ಶಿ ನೀನು ಚೆನ್ಸಾ ಗಿ ಬಲ್ಲೆ. 

ಜಗತ್ತಿ೦ಹನ ಹೃದಯದಲ್ಲಿ € ಭರ್ಜಿಯನ್ನಿ ಟ್ಟು ಇರಿದಂತಾಯಿತು. 

""ಶ್ರದಾರಭ್ಯ್ಯ ಅವಳನ್ನು ಅನೇಕ ಸ್ಮಳಗಳಲ್ಲಿಟ್ಟು ಕೊಂಡು ಬಹು ವಿಧವಾಗಿ 
ಚಿಕಿತ್ಸೆ ಯನ್ನು ಸಕಾಡಿದಗಿರು ಸರಿಕರ ಯ ಡವ ,ನಾವಧಿ ನಿದಾನ ಮುಂತಾದ ಚಕ 
ತ್ಸೆಯ ಶಾಸ್ತ್ರ pes ಪಿ ಸಾಂಗವಾಗಿ ಅಧ್ಯಯನ ॥ ಮಾಡಿದವನು ; ಅನೇಕ ಹ 


ಗಳಿಗೆ ಚಿಕಿತ್ಸೆಯನ್ನು ಮಾಡಿದವನು ; ಇತರರಿಗೆ ತಿಳಿಯದ ಔಷಧಗಳನ್ನು ಬ 


ಇಪ್ಪ ತ್ಮನೆಯ ಜಂ ೧೭೬ 


ವನು; ಆದರೆ ಹೃದಯದಲ್ಲಿ ನಾನಿರುವ ಮ್ರಸ RS ಕೋಗಕ್ಕೆ ವೈದ್ಯ 
ನಾವ ಪ್ರತೀಕಾರವನ್ನೂ ಮಾಡನು; ಸ್ಥಳವು ನಿರ್ಜನವಾಗಿದ್ದುದನ್ನು ಹಂಡು 
ಆ ಮನೆಯೊಳಗೆ ಒತ್ತ ಟ್ಟು ಆರೇಳು ಈ ವಾಸಮಾಡುತ್ತಿದೆ ವೆ. ದೈವ 
ಯೋಗದಿಂದ ನೀನಿಲ್ಲಿಗೆ “a, ನೋಡಿ, ನಿನ್ನ ಭು ಲಗಾಮಿಗೆ 
ಆ ಕಾಗದವನ್ನು ಕಟ್ಟಿದೆನು. ಮೊದಲಿನಿಂದಲೂ ನನಗಿದ್ದ ಇ.ಷ್ಟವೇನೆಂದರೆ, 
ತಿಲೋತ್ಕಮೆಯನ್ನು ರಕ್ಡಿ ಸಲಸಾಧ್ಲ್ಯವಾದರೆ ಅಂತ್ಯುಕಾಲದಲ್ಲೊಮ್ಮೆ ನಿನ್ನ 
ದರುಶನವನ್ನು ಮಾಡಿಸಿ ಅವಳ ಅಂತಃಕರಣವನ್ನು ತೃಪ್ತಿಗೊಳಿಸಬೇಕೆಂದಿದ್ದೆನು. 
ಆದುದರಿಂದ ನೀನಿಲ್ಲಿಗೆ ಬರಬೇಕೆಂದು ಬರೆದನು. ಬರೆದಾಗವಳ ಆರೋಗ್ಯದಲ್ಲಿ 
ನಿರಾಶನಾಗಿರಲಿಲ್ಲ. ಆದರೆ ಎರಡು ದಿನಗಳಲ್ಲಿ ರೋಗವು ಉಪಶಮನವಾಗದಿದ್ದರೆ 
ಚರಮ ಕಾಲವು ಉಪಸ್ಥಿತವಾಗುವುದೆಂದು ತಿಳಿದಿದ್ದೆನಾಗಿ ಎರಡು ದಿನಗಳ ಬಳಿಕ 
ಕಾಗದವನ್ನೊ ೀದಬೇಕೆಂದು ಬರೆದಿದ್ದೆನು. ಚ ಮೊದಲು ಯೋಚಿಸಿದಂತೆ 
ಜಾಂ ರಘ ಪಾಗತೆ. ತಿಲೋತ್ಯ್ಮವಮೆೊಯ ಪ್ರಾಣದ ಆಶೆಯು 
ಹೆಚ್ಚೇನೂ ಉಳಿದಿಲ್ಲ. ಜೀವನ ದೀಪವು ನಿರ್ವಾಣೋನ್ಮುಖವಾಗಿದೆ.'' 
ಹೀಗೆಂದು ಹೇಳಿ ಅಭಿರಾಮಸ್ವಾಮೀಯು ರೋದನ, ಮಾಡತೊಡಗಿದನು. 
ಜಗತ್ತಿಂಹನೂ ರೋದನ ಮಾಡುತಿದ್ದನು. 
ಸ್ವಾಮಿಯು ಪುನಃ ಹೇಳತೊಡಗಿದನು :- "ನೀನು ಒಮ್ಮಿಂದೊಮ್ಮೆ 
ತಿಲೋತ್ತಮೆಯೆದುರಿಗೆ ಹೋಗಕೂಡದು. ಅವಳಾ ಅವಸ್ಥೆಯಲ್ಲಿ ಉಲ್ಲಾಸಾ 
ಧಿಕ್ಕುವುಂಟಾಗಿ ಅವಳದನ್ನು ಸಹಿಸಲಾರದೆಹೋದರೆ ಮಾಡುವದೇನು ಮೊದಲು 
ಹೋಗಿ ನಾನವಳಿಗೆ ಹ ಬಂದಿರುವುದಾಗಿ ಹೇಳುವೆನು. ನೀನು ಬರುವ 
ಸಂಭವವುಂಟೆಂತಲೂ ಹೇಳಿದ್ದೇನೆ; ಈಗ ಹೋಗಿ ನೀನು ಬಂದಿರುವ ಸಮಾಚಾ 
ರವನ್ನ ವಳಿಗೆ ತಿಳಿಸುವೆನು; ಬಳಿಕ ನೀನು ಹೋಗಿ ನೋಡು'' ಎಂದು ಹೇಳಿ, ಪರಮ 
ಹಂಸನು ಅರಮನೆಯ ಅಂತಃ ಪ್ರರದೊಳಗೆ ಹೋದವನು ಸ್ಪಲ್ಪ ಹೊತ್ತಿನಲ್ಲಿ 
ಹಿಂದಿರುಗಿ ಬಂದು ರಾಜಕುಮಾರನಿಗೆ ಬರಬಹುದೆಂದು ಹೇಳಿದನು 
ರಾಜಕುಮಾರನು... ಪರಮಹಂಸನ ಸಂಗಡ ಅಂತಃಪುರಾಭಿಮುಖವಾಗಿ 
ಹೋದನು. ಒಳಗಡೆ ಪೂರಾ ಬಿದ್ದುಹೋಗಿದ್ದೊಂದು ಕೊಟಡಿ, ಆ ಕೊಟಡಿ 
ಯಲ್ಲೊತ್ತಟ್ಟು ಜೀರ್ಣವಾದೊಂದು ಮುರಿದ ಮಂಚ ; ಅದರ ಮೇಲೆ ವ್ಯಾಧಿ 
ಯಿಂದ ಕೃಶಳಾದ ಅನತಿವಿಲುಪ್ಪೃ ರೂಪರಾಶಿಯನುಳ್ಳ ತಿಲೋತ್ಕಮೆಯು ಮಲಗಿ 
ದ್ಲುದನ ವಿ ನೋಡಿದನು. ಆಗಲೂ ಪೂರ್ವಲಾವಣ್ಯದ ವ ಮೃದುಳತರವಾದ ಪ್ರಭೆಯು 
ಪರಿವೇಷಿ ಸತಳಾಗಿದ್ದಳು,--ನಿರ್ಯಾಣೋನ್ಮುಖ ಪುಭಾತದ ತಾರೆಯಂತೆ ಮನವ 
ಮೋಹಗೊಳಿಸುವಂತಿದ್ದಳು. ಪಾಶ್ವ ೯ದಲ್ಲೊಬ್ಬ ಸ ವಿತಂತುವು ಕುಳಿತು ಕೈಯಿಂದ 
ಮೆಲ್ಲನೆ ಬೀಸುತಲಿದ್ದಳು. ಅವಳು ಭಕ ಇಗ ಮಲಿನವಸನ ಧಾರಿಣಿ 
ಯಾಗಿಯೂ ದೀನ ವಿತಂತುವಾಗಿಯೂ ಇದ್ದಳು. ರಾಜಕುಮಾರನು ಮೊದ 
19 





er ಇಬ್ಬ. 


೧೭೮ ದುರ್ಗೇಶನಂದಿನಿ 


ಅವಳ ಗುರುತನ್ನು 'ಹಿಡಿಯಲಾರದೆ ಹೋದನು. ಗುರುತಾದೀತು ಹೇಗೆ? 
ಸ್ಮಿರಯೌವನೆಯಾಗಿದ್ದವಳು ಈಗ ಪ್ರಾಚೀನೆಯಾಗಿದ್ದಾಳೆ. 

"ರಾಜಕುಮಾರನು ಬಂದು ತಿಲೋತ್ತಮೆಯ ಶಯ್ಯಾಪಾರ್ಶ್ಶದಲ್ಲಿ ನಿಂತನು, 
ಆಗವಳ ಕಣ್ಣುಗಳು ಮುಚ್ಚಿದ್ದುವು. ಅಭಿರಾಮಸ್ವಾಮಿಯು, "ತಿಲೋತ್ತಮೆ | 
ರಾಜಕುಮಾರ ಜಗತ್ತಿಂಹನು ಬಂದಿದ್ದಾನೆ' ಎಂದು ಕೂಗಿ ಹೇಳಿದನು. 

ತಿಲೋತ್ಕಮೆಯು ಕಣ್ಣುಗಳನ್ನು ತೆರೆದು ಜಗತ್ತಿಂಹನನ್ನು ಕಣ್ಣಿರಿಸಿ ನೋಡಿ 
ದಳು. ಆ ದೃಷ್ಟಿಯಲ್ಲಿ ತಿರಸ್ಕರಣಾಭಿಲಾಷೆಯ ಜಚಿಹೈ ಲೇಶವೂ ಇರಲಿಲ್ಲ. 
ತಿಲೋತ್ಕಮೆಯು ದೃಷ್ಟಿಸಿ ನೋಡಿ ಕೂಡಲೇ ದೃಷ್ಟಿಯನ್ನು ತಗ್ಗಿಸಿದಳು. 
ನೋಡುತ್ತಿದ್ದ ಹಾಗೆ ಅವಳ ಕಣ್ಣುಗಳಲ್ಲಿ ಅನರ್ಗಳವಾಗಿ ಅಶ್ರುಧಾರೆಯು ಸುರಿ 
ಯಲಾರ೦ಭವಾಯಿತು. ರಾಜಕುಮಾರನು ತಾಳಲಾರದೆ ಹೋದನು ; ಲಜ್ಜೆಯು 
ದೂರವಾಯಿತು. ಆಗವನು ತಿಲೋತ್ಕಮೆಯ ಪದಪ್ರಾಂತದಲ್ಲಿ ಕುಳಿತು ನೀರವ 
ವಾಗಿ ನಯನಾಸಾರದಿಂದ* ಅವಳ ದೇಹ ಲತೆಯನ್ನು ತೊಯಿಸುತಿದ್ದನು. 


ಇಪ್ಪತ್ತೊಂದನೆಯ ಪರಿಚ್ಛೇದ 
ಸಫಲೆ ನಿಪ್ಪಲ ಸ್ವಪ್ಪಂ 
ತಂ ಕಳಳ ಅನಾಥೆಯು ರುಗ ಶಯ್ಕ್ಯೆಯಲ್ಲಿ ಮಲಗಿದ್ದಾಳೆ! ಜಗತ್ತಿಂ 
ಹನು ಅವಳ ಪಾರ್ಶ್ರದಲ್ಲಿ ಕುಳಿತಿದ್ದಾನೆ!! ಹಗಲು ಕಳೆಯಿತು. 
ರಾತ್ರಿಯಾಯಿತು. ಪುನಃ ಹಗಲು ಬಂದು ಹೋಯಿತು. ಪುನಃ ರಾತ್ರಿಯು 
ಬಂದಿತು. ರಬಪೂತ ಕುಲಕ್ಕೆ ತಿಲಕಾಯಮಾನನಾದವನು ಅವಳ ಮುರಿದಿದ್ದ 
ಮಂಚದ ಪಕ್ಕದಲ್ಲಿ ಕುಳಿತು ಶುಶ್ರೂಷೆಯನ್ನು ಮಾಡುತಿದ್ದಾನೆ!!! ದೀನಳಾದಾ 
ವಿಧವೆಯ ಶಬ್ದವಿಹೀನಳಾಗಿ ಶುಶ್ರೂಷೆಯ ಕೆಲಸಕ್ಕ ಬೇಕಾದ ಸಹಾಯವನ್ನೆಡ 
ಬಿಡದೆ ಮಾಡುತಿದ್ದಾಳೆ. ರೋಗದಿಂದ ಕೃಶಳಾದಾ ದುಃಖಿನಿಯು ತನ್ನನ್ನು 
ನೋಡುವಳೆ? ಅವಳ ಶಿಶಿರನಿಪೀಡಿತವಾದ ಪದ್ಮಮುಖದಲ್ಲಿ ಪೂರ್ವಕಾಲದಾ 
ಮಂದಹಾಸವು ತೋರ್ಪಡುವುದೆ? ಎಂಬೀ ಆಕಾಂಕ್ಸೆ ಯಿಂದ ತದೇಕಾಯತ್ತ 
ನಾಗಿ ಅವಳ ಮುಖವನ್ನು ನೋಡುತ ಕುಳಿತಿದ್ದಾನೆ. 
ಶಿಬಿರವೆಲ್ಲಿ? ಸ್ಪನ್ಯವೆಲ್ಲಿ? ಶಿಬಿರವು ಭಂಗವಾಗಿ ಸೈನ್ಯವು ಪಾಟ್ಲ್ಯಾನಗರಕ್ಕೆ 
ಹೊರಟುಹೋಯಿತು! ಅನುಚರರೆಲ್ಲರೂ ಎಲ್ಲಿ? ದಾರುಕೇಶ್ವರ ತೀರದಲ್ಲಿ ಪ್ರಭುವಿನ 
ಆಗಮನವನ್ನೆ ದುರು ನೋಡಿಕೊಂಡಿದ್ದಾರೆ! ಪ್ರಭುವೆಲ್ಲಿದ್ದಾನೆ? ಪುಬಲವಾದ 
ಆತಪವಿಶೋಷಿತ ಸುಕುಮಾರ ಕುಸುಮಕಲಿಕೆಯನ್ನು ಸಯನವಾಶರಿಯಿಂದ 
ಸೇಚನೆಮಾಡುತ್ತ ಪುನರುತ್ಸುಲ್ಲ ಮಾಡುವುದರಲ್ಲಿ ವ್ಯಸ್ತನಾಗಿ ಕುಳಿತಿದ್ದಾನೆ!!! 
7 ನಯನಾಸಾರದಿಂದ ಎಕಣ್ಣು ಗಳಿಂದ ಹೊರಟು ಬೀಳುತಿದ್ದ ಪ್ರವಾಹದಿಂದ. 


ಇಪ್ಪ ನ ಜಾ ಪರಿಚೆ ನದ, ೧೭೯ 


ean ಕ್ರಮವಾಗಿ ಪ್ರನರುತ್ತು ಲ್ಲವಾಗುತ ಬಂದಿತು. ಇಹ 
ಸಂಸಾರದಲ್ಲಿ ಮನ್ಮ ಥನು ಪ್ರಧಾನೈಂದ್ರ ಜಾಲಕನು! ವ್ಯಾಧಿಯ ಪ್ರತೀಕಾರಕ್ಕೆ 
ಪ್ರಧಾನ ಔಷಧವು ಪ ಶ್ರೈಣಯವು! ಹಾಗಲ್ಲದಿದ್ದರೆ ಹೃದಯದ ವ್ಯಾಧಿಯನ್ನಾರು 
ಉಪಶಮನ ಮಾಡಬಲ್ಲರು? 

ನಿರ್ಯಾಣೋ ನ್ಮುಖವಾದ ದೀಪವು ಬಿಂದು ಬಿಂದುವಾಗಿ ಬೀಳುವ ತೈಲ 
ದಿಂದ ಮೆಲ್ಲಮೆಲ್ಲನೆ ನಗುತ ನಗುತ ಹೇಗೇಳುವುದೋ, ಗ್ರೀಷ್ಮಕಾಲದ ಶುಷ್ಕ 
ವಲ್ಲರಿಯು ಆಪಾಢಮಾಸದ ನವವಾರಿಸೇಚನೆಯಿಂದ ಮೆಲ್ಲಮೆಲ್ಲನೆ ಪುನಃ ಹೇಗೆ 
ವಿಕಸಿತವಾಗುವುದೋ ಹಾಗೆ ತಿಲೋತ್ಕಮೆಯು ಒಗತ್ತಿಂಹನನ್ನು ಹೊಂದಿ ದಿನೇ 
ದಿನೇ ಪ್ರನರುಬ್ಹೇವಿತೆಯಾಗುತ್ತಾ ಬಂದಳು. 

ಕ್ರಮವಾಗಿ ತಿಲೋತ್ತಮೆಯು ನಿರಾಮಯೆಯಾಗಿಃ ಮ೦ಂಚದಮೇಲೆದ್ದು 
ಕುಳಿತುಕೊಳ್ಳಲು ಸಮರ್ಥೆಯಾದಳು. ವಿಮಲೆಯು ಇಲ್ಲದಾಗವಳು ಜಗತ್ತಿಂಹನ 
ಹತ್ತಿರ ಹತ್ತಿರ ಕುಳಿತು ಕಳೆದುಹೋದ ದಿನಗಳ ಸಮಾಚಾರವನ್ನು ಹೇಳುವಳು. 
ತಾನು ಮನಸಾ ಮಾಡಿದ ಅನೇಕ ಅಪರಾಧಗಳನ್ನೊ ಪ್ಪಿಕೊಳ್ಳುವಳು. ಮನಸ್ಸಿ 
ನಲ್ಲಿ ಅನ್ಯಾಯವಾದ ಅನೇಕ ಆಶೆಗಳು ಹುಟ್ಟಿ ಅಲ್ಲೇ Rago 
ಹೇಳುವಳು. ಜಾಗುತಾವಸ್ಪೆಯೆಲ್ಲಿಯೊ ನಿದ್ರಾವಸ್ಸೆ ಯಲ್ಲಿಯೂ ಕಂಡ ಮನೊ 
ಮೋಹನ ಸ್ಪಪ್ನಗಳನ್ನು ಹೇಳುವಳು. ರುಗ್ಗ ಶಯ್ಯೆಯಲ್ಲಿ ಅಜೇತನಳಾಗಿ 
ಗಿದ್ದಾಗ ಕಂಡಿದ್ದೊ ೦ದು ಸ್ವಪ್ನ ನ್ನು ಬನರಿಸಿ ಹೇಳಿದಳು : 

ಹೊಸ ವಸ ತದ ಸೂಬಗಿಸಿಂದ ಕಂಗೊಳಿಸುತಿದ್ದೊಂದು ಸಣ್ಣ ಬೆಟ್ಟ ದ 
ಮೇಲೆ ತಾನು ಒಗತ್ಸಿಂಹನ ಸಂಗಡ ಪುಸ್ಪಕ್ರೀಡೆಯನ್ನು ಮಾಡುತಿದ್ದ ಹಾಗೂ, 
ಪುಷ್ಟಚಯನಮಾಡಿ ಸ್ರೂಪಾಕಾರವಾಗ ರಾಶಿಮಾಡಿ ಮಾಲೆಗಳನ್ನು ಕಟ್ಟಿ 
ತಾನೊಂದು ಮಾಲೆಯನ್ನು ಕಂಠದಲ್ಲಿ ಧರಿಸಿಕೊಂಡು ಮತ್ತೊಂದು ಮಾಲೆಯನ್ನು 
ಬಗತ್ತಿಂಹನ ಕಂಠದಲ್ಲಿ ಹಾಕಿದಹಾಗೂ, ಒಜಗತ್ತಿಂಹನ ಕಟೆಯಲ್ಲಿದ್ದ ಅಸಿಸ್ಪರ್ಶದಿಂ 
ದವನಿಗೆ ಹಾಕಿದ್ದ ಮಾಲೆಯು ಹರಿದುಹೋದಹಾಗೂ, ಆಗವಳು ಹಾರಕ್ಕ ಬದ 
ಲಾಗಿ ಚರಣಕ್ಕೆ ಸಂಕೋಲೆಯನ್ನು ಮಾಡಿ ಹಾಕುವೆನೆಂದು ಹೇಳಿ ಕುಸುಮ 
ಗಳಿಂದೊಂದು ಸಂಕೋಲೆಯನ್ನು ಮಾಡಿದಹಾಗೂ, ಅದನ್ನ ವನ ಕಾಲಗೆ ತೊಡಿಸ 
ಲೆತ್ರಿ ಸಲು ಬಗತ್ಸಿ೦ಂಹನು ಸರಿದುಹೋದಹಾಗೂ, ಜಟ ಅವನ 
ಬೆನ್ನಟ್ಟಿ ಓಡಿದಹಾಗೂ, ಒಗತ್ತಿಂಹನು ವೇಗದಿಂದ ಪರ್ವತವನ್ನಿಳಿದೋಡುತಿದ್ದ 
ಹಾಗೂ, ದಾರಿಯಲ್ಲೊಂದು ಸಣ್ಣ ಕಾಲ್ತೆಯು ಸಿಕ್ಕಿ ಜಗತ್ಸಿಂಹನದನ್ನು ದಾಟಿ 
ಹೊರಟುಹೋದಹಾಗೂ, ತಿಲೋತ್ಕಮೆಯು ಹೆಂಗಸಾದುದರಿಂದದನ್ನು ದಾಟ 
ಲಾರದೆ ಕಾಲ್ಪೆ ಯು ಅಗಲವಿಲ್ಲದ ಸ್ಥಳದಲ್ಲಿ ದಾಟಿಬೇಕೆಂದು ಅದರ ದಡವನ್ನ ನ ನು 
ಸರಿಸಿ ಕಿಳಕಡೆಗೆ ಪಧೀಕಹಾಗ ಎ: ಹೋದಹಾಗೆಲ್ಲಾ ಕಾಲ್ತೆ ಯು ದೊಡ್ಡ ಪಾತ 
5 ನಿರಾಮಯೆಂಯಾಗಿ ಎರೋಗರಹಿತಳಾಗಿ, 


&ಲೆಂ ದುರ್ಗೇ! ಶೆನಂದಿನ 


eS ಟ್‌ ಸತ್‌ ps wan «೯೭. 1” 


ಬಂದು ಡು! ದೊಡ್ಡ ನದಿಯಾಗಿ ee ಜಗತಿ pe ಕಣ್ಣಿ ಸಿ 
ಕಾಣದೆಹೋದಹಾಗೂ, ನಾನು ನಿಂತಿದ್ದೆಡೆ ಎತ್ತರವಾಗಿ ಚಾರಿಕೆಯಾಾಗಿದ್ದುದರಿಂದ 
ದಡವು ಜರಿದು ಬಿದ್ದುಹೋದಹಾಗೂ, ಕೆಳಗಡೆ ಹೋ ದಹಾಗೆಲ್ಲಾ 
ನದಿಯಲ್ಲಿ ನೀರಿನ ಸುಳಿಗಳು ಹೆಚ್ಚಿ ಕಂಡುಒಂದುದರಿಂದ ಮುಂದುಹೋಗಲು 
ಧೈರ್ಯಸಾಲದೆ ಪರ್ವತದಮೇಲೆ ಹತ್ತಿಹೋದಹಾಗೂ, ಮಾರ್ಗವು ಜಾರಿಕೆ 
ಯಾಗಿದ್ದುದರಿಂದ ಜಾಗ್ರತೆಯಾಗಿ ಹೋಗುವುದಕ್ಕಾಗದೆ ಉಜ್ಜಸ್ತರದಿಂದ 
ಅಳುವುದಕ್ಕೆ ತೊಡಗಿದಹಾಗೂ, ಒಮ್ಮಿಂದೊಮ್ಮೆ ಯಮನಂತಿದ್ದ ಕತಲೂ 
ಖಾನನು ಪುನಃ ಜೀವಿತನಾಗಿ ಬಂದವಳ ಮಾರ್ಗವನಡ್ಡಿಮಾಡಿದಹಾಗೂ, ಕಂಠ 
ದಲ್ಲಿದ್ದ ಹೂಮಾಲೆಯು ಭಾರವಾಗಿ ಲೋಹಶೃಂಖಲದಂತಾದಹಾಗೂ, ಕೈಯ 
ಲ್ಲಿದ್ದ ಚು ಸಟ ಕಾಲಿನಮೇಲೆ ಬಿದ್ದು ಲೋಹವಾಗಿ ಪರಿಣಮಿ 
ನಿದಹಾಗೂ, ಆಗ ತ ನ್ವ ದೇಹವು ಸ ಂಭಿತವಾದುದನ್ನು ಕಂಡು ಕತಲೂಖಾನನು 
ತನ್ನ Seeds ಹಿಡಿದು ತಿರುಗಿಸಿ ನದಿಯ 1೬ ಪ್ರವಾಹದಲ್ಲಿ ಬಿಸುಟು 
ಬಿಟ ಹಾಗೂ ತಾನು ಕಂಡಾ ಕನಸನ್ನು ವಿವರಿಸಿ ಸನ 

ಸ್ವಪ್ಪವು ಹೀಗಾಯಿತೆಂದು ಹೇಳಿ "ತಣ ರನ್ನು ಸುರಿಸುತ, "ಯುವರಾಜ! 
ಕನನೆನ್ನ ಪಾಲಿಗೆ ಕನಸಾಗಿರಲಿಲ್ಲ, ನಿನಗೆ ಗಾ! ನಾನಾ ಕನಸಿನಲ್ಲಿ ಕಟ್ಟಿ ದ 
ಕುಸುಮ ಸಂಕೋಲೆಯು ನಿನ್ನ ಚರಣಗಳಿಗೆ ಲೋಹಸಂಕೋಲೆಗಳಾಗಿ ಹ 
ಸಿದುವು. ನಿನ್ನ ಕಂಠಕ್ಕೆ ಹಾಕಿದ್ದ ಕುಸುಮಮಾಲೆಯು ನಿನ್ನಾ ಕತ್ತಿಯಿಂದ ಭಗ್ನ 
ವಾಯಿತು ' ಎಂದಳು. 

ಯುವರಾಜನು ನಕ್ಕು ಕಟಿಯಲ್ಲಿದ್ದ ಕತ್ತಿಯನ್ನು ಬಿಚ್ಚಿ ತಿಲೋತ್ಕಮೆಯ 
ಪಾದತಲದಲ್ಲಿಟ್ಟು, "ತಿಲೋತ್ತಮೆ ! ಈಗ ನೋಡು, ನಿನ್ನೆ ದುರಿಗೆ ಅಸಿಶೂನ್ಯ 
ನಾಗಿದ್ದೇನೆ, ಪುನಃ ಒತ್ತ, ಡವೆ ಮಾಲೆಯನ್ನು ಹಾಕಿ ನೋಡು, ನಿನ್ನ ಸಮಕ್ಚಮ 
ದಲ್ಲಾ ಕತ್ತಿ ಯನ್ನ ರಡು ತುಂಡಾಗಿ ಮುರಿದು ಹಾಕುವೆನು ' ಎಂದು ಹೇಳಿದನು 

“ತಲೋತ, ಜು ನಿರುತ, ರಳಾಗಿದ್ದಳು. ಅದನ್ನು ನೋಡಿ ಯು ವರಾಜನು 
ಪುನಃ, "ತಿಲೋತ್ತಮೆ |! ನಾನಿದನ್ನು ನಮ್ಮ ನಮ್ಮಲ್ಲಿ ರಹಸ್ಯವಾಗಿ ಹೇಳುವ 
ಮಾತೆಂದು ತಿಳೆಯಬೇಡ ' ಎಂದು ಹೇಳಿದನು. 

ತಿಲೋತ್ಕಮೆಯು ಲಜ್ಜಿಯಿಂದ ಅಧೋಮುಖಿಯಾದಳು. 

ಅಂದು ಪುದೋಷಕಾಲದಲ್ಲಿ ಅಭಿರಾಮಸ್ವಾಮಿಯು ಬೇರೆ ಕೊಟಡಿ 
ಯಲ್ಲಿ ಕುಳಿತು ಭಾಗವತ ಪುಸ್ತಕವನ್ನು ನೋಡುತಿದ್ದನು. ರಾಜಪುತ್ರುನಲ್ಲಿಗೆ 
ಹೋಗಿ ಸವಿನಯಭಾವದಿಂದ ಅಭಿರಾಮಸ್ವಾಮಿಯನ್ನು ಶುರಿತು, "ಮಹಾ 
_ಶಯನರೆ | ನನ್ನ ದೊಂದು ವಿಜ್ಞಾಪನೆ: ತಿಲೋತ್ತವೆಯು ಈಗ ಪ್ರಯಾಣ 
ಮಾಡಲು ಶಕೆ” 3 ,ಯಾಗಿದ್ದಾಳೆ; ಅತಏವ, ನೀವೀ ಭಗ್ನಾಲಯದಲ್ಲಿದ್ದು ಕಷ್ಟ 
ಪಡುವುದರಿಂದ ಪ್ರಯೋಜನವಿಲ್ಲ. ನಾಳೆ ಪ್ರಯಾಣಕ್ಕೆ ಶುಭದಿನವಾಗಿದ್ದಕೆ 


ಬರೂರ 


pS 


ಇಪ್ಪ ತ್ರ ರಡನೆಯ ಪರಿಚ್ಛೇದ ೧೮೧ 


ಹಾಡು ಗ ಅಣು ಇಡ ಜಾಜಿ ಇಾಖಣಾ ಎ ಭಜ ಎಧ ಇನ ಜಇ ದಜ 2% ಅ ಅವ ಅರ ಅ 


ಅವಳನ್ನು ds ಹೋಗೋಣ; ಹಾಗೂ ತಮಗೆ abide ರೆ, 
ಅಂಬರವಂಶಳ್ಕೆ ತಮ್ಮ ದೌಹಿತ್ರಿಯನ್ನು ಸಂಪ್ರದಾನಮಾಡಿ ನನ್ನನ್ನು ಕ ತಾರ್ಥ 
ನನ್ನಾಗಿ ಚಡ ' ಎಂದು ಹೇಳಿದನು. 

ಅಭಿರಾಮಸ್ವಾವಿಯು ಪುಸ್ತಕವನ್ನು ಕೆಳಗೆ ಹಾಕಿಬಿಟ್ಟು, ರಾಜಪುತ್ರ 
ನನ್ನು ಗಾಢಾಲಿಂಗನೆ ಮಾಡಿಕೊಂಡನು. 

ರಾಜಪುತ್ರನು ಸ್ವಾಮಿಯ ಬಳಿಗೆ ಹೋದಾಗ ಅವನ ಭಾವವನ್ನರಿತು 
ವಿಮಲೆಯೂ ಆಶ್ಮನಿಯೂ ಮೆಲ್ಲಮೆಲ್ಲನೆ ಅವನ ಹಿಂದೆ ಬಂದು ಹೊರಗೆ ಮರೆ 
ಯಲ್ಲಿ ನಿಂತು ಒಳಗೆ ನಡೆದುದನ್ನೆ ಲ್ಲಾ ಕೇಳಿ, ಬಳಿಕ ರಾಜಕುಮಾರನು ಹೊರಗೆ 
ಬರುವುದನ್ನು ನೋಡಿ ಒತ್ತಟ್ಟೋರೆಯಾಗಿದ್ದು ಏನನ್ನೂ ಅರಿಯದವರಂತಿದ್ದು 
ಬಿಟ್ಟರು. ವಿಮಲೆಯು ಉಲ್ಲಾಸದಿಂದ ನಗುತ್ತ ಆಶ್ಮನಿಯೆನ್ನು ಹೊಡಿಯು 
ತಿದ್ದಳು. ಆಶ್ಮನಿಯು ಪೆಟ್ಟುಗಳನ್ನು ಸಹಿಸಿಕೊಂಡು ವಿಮೆಗೆ ನೃತ್ಯಗೀತ ಪಾಠ 
ಗಳಲ್ಲಿ ಪರೀಕ್ಲೆ ಯನ್ನು ಕೊಡುತಿದ್ದಳು. ರಾಜಕುವನಾರನವರನ್ನು ಓರೆಗಣ್ಣಿ ನಿಂದ 


ನೋಡಿ ಅವರಿಗ ಕಾಣಿಸಿಕೊಳ್ಳ ಹ ಒರೆಗೊಂಡು Se ಬಾತು 





ಇಪ್ಪತ್ತೆರಡನೆಯ ಪರಿಚ್ಛೇದ 
ಸಮಾಪ್ಲಿ 


ಹೂಕ್‌ ಅರಳಿತು. ಅಭಿರಾಮಸ್ವಾವಿಯು ಎಲ್ಲರೊಡನೆ ಮಂದಾರಣ 
ದುರ್ಗಕ್ಕೆ ಪ್ರಯಾಣವಾಗಿ ಬಂದು ಮಹಾಸಮಾರೋಹದಿಂದ 


ಶುಭಮುಹೂರ್ತದಲ್ಲಿ ದೌಹಿತ್ರಿಯನ್ನು ಜಗತ್ತಿಂಹನಿಗೆ ಕೊಟ್ಟು ಪಾಣಿಗೃಹೀತೆ 
ಯನ್ನಾಗಿ ಮಾಡಿದನು. ಉತ್ಸವಾನಲೋಕನಕ್ಳು ಸಲುವಾಗಿ ಜಗತ್ಸಿಂಹನು 
ತನ್ನ ಸಹಚರವರ್ಗದವರನ್ನು ಜಹನ್ಮ್ನಾ ಬಾದಿನಿಂದ ಕರೆಯಿಸಿದನು. ತಿಲೋತ್ತ್ಯ 
ಮೈಯ ತಂದೆಯ ಬಂಧುವರ್ಗದವರಿಗೂ ಲಗ್ನ ಪತ್ರಿಕೆಗಳು ಹೋಗಿ ಅವರೂ 
ಈ ಶುಭಮುಹೂರ್ತಕ್ಕೆ ಬಂದು ಆನಂದಭರಿತರಾದರು. 

ಅಯಪಷೆಯ ಪ್ರಾರ್ಥನೆಯ ಪ್ರಕಾರ ಜಗತ್ಸಿಂಹನವಳಿಗೂ ಸಮಾಚಾರವನ್ನು 
ಕಳುಹಿದ್ದನು.  ಅಯಷೆಯು ನ್ನ ಕಿಶೋರ ವಯಸ್ಕರಾದ ಸಹೋದರರು 
ಮುಂತಾದ ಅನೇಕ ಪೌರವರ್ಗದಿಂದೊಡಗೂಡಿ ಪರಮಹರುಷದಿಂದ ಬಂದಿದ್ದಳು. 

ಅಯಷೆಯು ಯವನಿಯಾಗಿದ್ದರೂ ತಿಲೋತ್ತಮೆ ಜಗತ್ತಿಂಹ ಇವರ 
ಅಧಿಕ ಸ್ನೇಹವಶದಿಂದವಳೂ ಎಲ್ಲಾ ಬಂಧುಗಳಂತೆ ಅಂತಃಪುರವಾಸಿನಿಯಾ 
ಗಿದ್ದಳು. ಅಯಷೆಯು ಸಂತಪಿಸುತಲಿದ್ದ ಹೃದಯವುಳ್ಳವಳಾಗಿ ವಿವಾಹೋತ್ಸವ 
ದಲ್ಲಿ ಉಲ್ಲಾಾಸದಿಂದಿರಲಿಲ್ಲವೆಂದು ಪಾಠಕಮಹಾಶಯರು ತಿಳಿದಿರುವರಲ್ಲವೆ? 
ಹಾಗಲ್ಲ. ವಾಸ್ತವವಾಗಿ ಅವಳು ಉಲ್ಲಾಸಹೀನಳಾಗಿರಲಿಲ್ಲ.. ಅವಳ ಹರ್ಷ 


೧೮೨ ದುರ್ಗೇ ಶನಂದಿನಿ 


ಜಾಗೆ ಬಿಡ ಯ ೧ ಎಂಚ ಯ ಎಂಎಂ ಎಂಟ ಬ ರು A ANS LE A AS ANE ಣ್ಣ ಣು ಣು ಈ 


ಪ್ರಫ್ರಲ್ಲ ಹೃತ್ಯಮಲದಿ೦ದ ಎಲ್ಲರನ್ನೂ ಸಂತೋಷಗೊಳಿಸುತಿದ್ದ ಳು. ಶರತ್ಕಾಲದ 
ಪುಸ್ಸು ಟಿತ ಸರಸೀರುಹದ BSE ಗನ 6 ಪುಕಾಶಿಸುತಿರುವ ಅವಳಾ 
ಮೃದುಮಧುರವಾದ ಮಂದಹಾಸದಿಂದ ಸಕಲ ಪದಾರ್ಥಗಳಿಗೂ ವಿಶೇಷ ಕಾಂತಿ 
ಯನುಂಟುಮಾಡುತಿದ್ದಳು. 

ಯುವರಾಜನ ವಿವಾಹಕಾರ್ಯವೆಲ್ಲಾ ಅರ್ಧರಾತ್ರಿಗೆ ಸಾಂಗವಾಗಿ ಬೆಳಿ 
ಯಿತು. ಅಯಪೆಯು ತನ್ನ ಸಹಚಿಕಕೊಡೆ ಸ್ಪಸ್ಕಾ ನವನ್ನು ಕುರಿತು ಹೊರಟು 
ಹೋಗುವ ಪ ಯತ್ರ ದಿಂದ ವಿಮಲೆಯ ಬಳಿ ಹೋಗಿ Ds ಯುಕ್ಕೆಯಾಗಿ 
ಅವಳಪ ಣೆಯನ್ನು ಟಿಪ. ಖಮಲೆಯು ಆವ ಸಂಗತಿಯನ್ನೂ ಅರಿತಿರಲಿಲ್ಲ 
ವಾದುದರಿಂದ ಹರ್ಷವುಳ್ಳವಳಾಗಿ, "ಸಹಬಾದೆ! ನಿನ್ನ ಶುಭಲಗ್ಗ ಕ್ಕ ನಮ್ಮನ್ನು 
ಕರೆಯದಿರಬೇಡ, ಜ್ಞಾಪಕವಿರಲಿ' ಎಂದು ಹೇಳಿದಳು. 

ಅಯಷೆಯು ವಿಮಲೆಯ ಅಪ್ಪಣೆಯನ್ನು ಪಡೆದು ಬಳಿಕ ತಿಲೋತ್ತಮೆ 
ಯನ್ನು ಸಂಗಡ ಕರೆದುಕೊಂಡು ಸೌಂದರ್ಯ ನಿಭ ನೃತವಾದೊಂದು ಈೊಟಡಿಗೆ 
ಬಂದಳು. ಅಲ್ಲಿ ಅವಳ ಕೈಯನ್ನು ಹಿಡಿದುಕೊಂಡು, ಟಿ | ನಾನು ಹೊರಟು 
ಹೋಗುತ್ತೇನೆ. ನೀನು ಅಕ್ಸ್ಪಯ ಸುಖದಿಂದಿರಬೇಕೆಂದು ನನ್ನ ಕಾಯಮನೋ 
ವಾಕ್ಯುಗಳಿಂದ ಹರಸಿ ಹೊರಟುಹೋಗುತ್ತೇನೆ' ಎಂದಳು. 

ತಿಲೋತ್ತ್ಸಮೆಯು, "ಮತ್ತೆಷ್ಟು ದಿನದಲ್ಲಿ ನಿನ್ನನ್ನು ಪ್ರನಃ ನೋಡುವೆನು? 
ಎಂದು ಕೇಳಿದಳು. 

ಅಯಷೆಯು, "ನೋಡುವ ಭರವಸೆಯನ್ನು ಹೇಗೆ ಹೇಳಲಿ?' ಎಂದಳು. 

ತಿಲೋತ್ಕಮೆಯು ಅತ್ಯಂತ ವಿಷಣ್ಣೆಯಾದಳು. ಇಬ್ಬರೂ ಸ್ವಲ್ಪಹೊತ್ತು, 
ಮೌನವಾಗಿದ್ದರು. ಅನಂತರ ಅಯಷೆಯು, "ನೋಡಿದರೂ, ನೋಡದಿದ್ದರೂ 
ನೀನು ಅಯಸೆಯನ್ನು ಮರೆಯಬೇಡ” ಎಂದಳು. 

ತಿಲೋತ್ಕಮೆಯು ನಕ್ಕು, "ಅಯಷೆಯನ್ನು ಮರೆತರೆ ಯುವರಾಜರು 
ನನ್ನ ಮುಖವನ್ನು ನೋಡರು' ಎಂದಳು. 

ಅಯಷೆಯು ಗಾ೦ಭೀರ್ಯಸಹಕಾರದಿಂದ, "ನಾನಾ ಮಾತಿನಿಂದ ಸಂತುಷ್ಟ 
ಳಾಗೆನು ; ನೀನೆನ್ನ ವಿಚಾರವನ್ನು ಕುರಿತು ಆವಾಗಲೂ ಯುವರಾಜರಲ್ಲಿ 
ಹ ಹಾಗೆ ಪ್ರಸ್ತಾ ಪಿಸು ವುದಿಲ್ಲವೆಂದು ನೀನೆನಗೆ ಭಾಷೆಯನ್ನು 
ಕ ೂಡಬೇಕು' ಎಂದಳು. 

ಅಯಷೆಯು ತಾನು ಜಗತ್ಸಿಂಹನಿಗೆ ಸಲುವಾಗೀ ಜನ್ಮದಲ್ಲಿ ತನ್ನ ಸುಖ 
ಕ್ವೈಲ್ಲಾ ಜಲಾಂಜಲಿಯನ್ನು ಮಾಡಿರುವುದು ಜಗತ್ತಿಂಹನ ಹೃದಯದಲ್ಲಿ ಶೂಲ 
ವಾಗಿ ನೆಟ್ಟಿದೆಯೆಂದು ತಿಳಿದಿದ್ದಳಲ್ಲದೆ, ತನ್ನ ಪುಸ್ತಾಪವನ್ನೆತ್ಲಿದ ಮಾತ್ರದಿಂದವ 
ನಿಗೆ ಅನುತಾಪವುಂಟಾಗುವುದೆಂದು ಜೆನ್ನಾಗಿ ಬಲ್ಲವಳಾಗಿದ್ದಳು. | 

ತಿಲೋತ್ತಮೆಯು ಅವಳಿಷ್ಟದಂತಾಗಲೆಂದೊಪ್ಬಿ ಕೊಂಡಳು. ಅಯಷೆಯು. 


Rm AA MARA ರ ಯ ುರ್ಬ್‌್ಬುುಂಟ್ಟ್ಟ್ಟು್ಪಮ್ಯ್ಯ 


ಇಪ್ಪತ್ತೆರಡನೆಯ ಪರಿಚ್ಛೆ ರ ೧ಲೆನ್ನಿ 


ವ FE ನನ್ನ ಟಾ ಕುರುಹುಗಳನ್ನು ಕೊಟ್ಟಿ ರು 
ತ್ತೇನೆ, ಅವುಗಳನ್ನು ಬಿಟ್ಟಿ | ರಜೇಡ' ಎಂದು ಹೇಳಿ, ತನ್ನ ದಾಸಿಗೆ ಅಪ್ಪಣೆಮಾಡಿ 
ದಳು, ದಾನಿಯು we eS ಕಾರ ASA ಪೆಟ್ಟಿಗೆಯಿಂದ 
ಅನೇಕ ರತ್ನಾ ಲಂಕಾರಗಳನ್ನು ತೆಗೆದು ತಂದುಕೊಟ್ಟಳು. ಜಟ ದಾಸಿ 
ಯನ್ನು ಹೊರಗೆ ಕಳುಹಿಸಿ ಅಮೋಘವಾದಾ ಆಭರಣಗಳನೆಲ್ಲಾ ತಿಲೋತ್ತಮೆಗೆ 
ಸ್ವಹಸ,ದಿಂದ ತೊಡಿಸಲಾರಂಭಿಸಿದಳು. 

ತಿಲೋತ್ಕಮೆಯೂ ಬಹು ಸಂಪತ್ತುಳ್ಳ ಒಹಗೀರದಾರನ ಮಗಳಾಗಿದ್ದರೂ 
ಆ ಅಲಂಕಾರಗಳ ರಾಶಿಯ ಅದ್ಭುತ ಶಿಲ್ಲಿರಚನೆಯನ್ನೂ, ಅವುಗಳಲ್ಲಿ ಖಚಿತ 
ವಾಗಿದ್ದ , ಬಹುಮೂಲ್ಯ ವಜ) ಮುಂತಾದ ನವರತೃ ರಾಜಿಯ ಅಸಾಧಾರಣವಾದ 
ತೀವ್ರ ಕಾಂತಿಯನ್ನೂ ನೋಡಿ ie ತೆಯಾದಳು. ವಸ್ತುತಃ, ಅಯಷೆಯು 
ತನ್ನ ತಂದೆಯು ತನಗೆ. ತೊಟ್ಟಿ ದ್ದ ಸ್ವಂತ ಆಭರಣಗಳನೆಲ್ಲಾ ಅಳಿಸಿ ತಿಲೋತ್ತಮೆ 
ಗೊಪ್ಪುವಂತೆ ದುರ್ಲ ಚ ಸ ಭರಣಗಳನ್ನು ತಾನೇ ಪ ತೃಕ್ಸವಾಗಿ ನಿಂತು 
ಮಾಡಿಸಿದ್ದಳು. ತಿಲೋತ್ತ ಜಟ ಆ ಅಭರಣಗಳನೆಲ್ಲಾ ಪ ಪರಮಾಶ್ಚರ್ಯದಿಂದ 
ಕೊಂಡಾಡುತಿದ್ದಳು. 

ಅಯಷೆಯು, "ಭಗಿನಿ! ಅವುಗಳನ್ನು ಕೊಂಡಾಡಬೇಡ, ಇಂದು ನೀನು 
ನಿನ್ನ ಹೃದಯದಲ್ಲಿ ಧಾರಣೆಮಾಡಿಕೊಂಡ ರತ್ನದ ಚರಣರೇಣುವಿಗೂ ಅವು 
ಸಮಾನವಾಗವು' ಬಂದು ಹೇಳುತ್ತ, ಉಕ್ಕಿ ಬರುತಿದ್ದ ಆಶು)ಜಲವನ್ನು 
ಎಷ್ಟೊ ೦ದು ಕಷ್ಟದಿಂದ ಸಂ; ವರಣಮಾಡಿಕೊಂಡಳೋ, ಅದನ್ನು. ತಿಲೋತ್ತ Pe 
ಸ್ಪಲ್ಪ ಕಕ ಕಾಟ? ಹೋದಳು. 
| ಅಯಷೆಯು ತಿಲೋತ್ತಮೆಗೆ ಆಭರಣಗಳನೆಲ್ಲಾ ತೊಡಿಸಿದ. ಬಳಿಕ 
ತಿಲೋತ್ತ್ಕಮೆಯ ಎರಡು ಕೈಗಳನ್ನೂ ಹಿಡಿದುಕೊಂಡು ಅವಳ ಮುಖವನ್ನು 
ಚೆನ್ನಾಗಿ ದೃಷ್ಟಿಸಿ ನೋಡಿ ಮನಸ್ಸ ನಲ್ಲಿ, "ಸರಳವಾದ ಪ್ರೇಮವನ್ನು ಬೀರು 
ತಿರುವ ಈ ಮೂರ್ತಿಯ ಮುಖವನ್ನು ನೋಡಿ ನನ್ನ ಪ್ರಾಣೇಶ್ರರನೆಂದಿಗೂ 
ಮನಃಕ್ಲೇಶವನ್ನು ಪ ಹೊ೦ದಲಾರನೆ ದು ತೋರುತ್ತದೆ, ಒಜಗದೀಶ್ರರನು ಇವಳ 
ಬಲ 586: ಅವನನ್ನು ಚಿರಕಾಲ ಸುಖದಲ್ಲಿಟ್ಟಿರಬೇಕೆಂದು ನನ್ನ 
ಪ್ರಾರ್ಥನೆ' ಎಂದಂದು ಕೊಂಡಳು. ಅನಂತರ ತಿಲೋತ್ತಮೆಯನ್ನು ಹುರಿತು, 
"ತಿಲೋತ್ತಮೆ! ನಾನು ಹೊರಟುಹೋಗುತ್ತೇನೆ, ನಿನ್ನ ಸ್ವಾಮಿಯು 
ಕಾರ್ಯಾಂತರದಲ್ಲಿರಬಹುದು, ಅವನ ಬಳಿಗೆ ಹೋಗಿ ಅಪ್ಪಣೆಯನ್ನು ಪಡೆವು 
ದಕ್ಕೆ ಕಾಲ ವಿಳಂಬವಾಗುವುದು, ಜಗದೀಶ್ವರನು ನಿಮ್ಮಗಳನ್ನು ದೀರ್ಫಾಯು 
ಗಳಾಗಿಟ್ಟಿರಲಿ ; ಮತ್ತು, ನನ್ನ ನಿನ್ನ ಸಾರರತ್ಸವನ್ನು ಹೃದಯದಲ್ಲಿ ಧರಿಸಿ 
ಕೆೊಂಡಿರು' ಎಂದಳು. 

“ನನ್ನ” ಎಂದು ಹೇಳಿ ಅಷ್ಟರೊಳಗದನ್ನು ಸರಿಮಾಡಿಕೊಂಡು, "ನಿನ್ನ 


೧೮೪ ಸಮುಗಣಶನಂದಿನಿ 


PS ಪ್‌ ಟಗ me pa oS ps RN ST AN CAE AAN ANNA 


ಸಾರರತ್ನ ವೆಂದು ಹೇಳುವಾಗ ಅಯಸಷೆಗೆ EN ತಿಲೋ 
ಚ ಆಗ ಆಯಷೆಯ ನಯನಪಲ್ಲವವು ಒಲಭಾರದಿಂದ ಸ್ತಂಭಿತವಾಗಿ 
ಕಂಪಿತವಾದುದನ್ನು ನೋಡಿದಳು. 

ತಿಲೋತ್ಕಮೆಯು ಸಮದುಃಖಿಯಂತೆ, "ಅಳುತ್ತಿ, ಏಕೆ, ಅಕ್ಕ !' ಎಂದು 
ಹೇಳಿದಳು. ಹಾಗೆಂದು ಕೇಳುತ್ತಲೇ ಅಯಷೆಯ ನಯೆನವಾರಿ ಸೋತವು 
ಧಾರೆಧಾರೆಯಾಗಿ ಹೊರಟು ಪ್ರವಹಿಸಲಾರ೦ಭವಾಯಿತು !! 

ಅಯಪಷೆಯು ಕೂಡಲೇ ಸ್ಪಲ್ಪವೂ ಸಾವಕಾಶಮಾಡದೆ ಬೇಗನೆದ್ದು ಹೋಗಿ 
ಪಲ್ಲಕ್ಕಿಯಲ್ಲಿ ಕುಳಿತು ಹೊರಟುಹೋದಳು. 

ಅಯಪೆಯ: ಹೋಗಿ ತನ್ನ ಆವಾಸಗೃಹವನ್ನು ಮುಟ್ಟಿ ದಾಗಿನ್ನೂ ಬೆಳಕು 
ಹರಿದಿರಲಿಲ್ಲ. ಆಯಷೆಯು ತನ್ನ ಉಡುಪನ್ನು ಬದಲಾಯಿಸಿ ತಣ್ಣೆಲರು ಬೀಸು 
ತಿದ್ದೊಂದು ಗವಾಕ್ಲಾದ ಬಳಿ ನಿಂತುಕೊಂಡಳು. ಆಗವಳು ಬದಲಾಯಿಸಿದ ವಸನ 
ಗಳಿಗಿಂತ ಹೆಚ್ಚು ಕೋಮಲ ನೀಲವರ್ಣದ ಗಗನಮಂಡಲದಲ್ಲಿ ಲಕ್ಸ್‌ ಲಕ್ಷ 
ತಾರೆಗಳು ಪ್ರಕಾಶಿಸುತಿದ್ದುವು. ಕತ್ತಲೆಯಲ್ಲಿ ಮರದೆಲೆಗಳು ತಂಗಾಳಿಯಿಂದ 
ಚಲಿಸಲ್ಪಟ್ಟು ಶಬ್ದಮಾಡುತಿದ್ದುವು. ಅರಮನೆಯ ಮೇಲುಗಡೆ ಪೆ ವೇಚಕಪಕ್ಸಿಯು 
ಮೃದು ಗಂಭೀರ ನಿನಾದವನ್ನು ಮಾಡುತಿದ್ದಿತು. ಅರಮನೆಯೆದುರಿಗೆ 
ಪ್ರಾಕಾರದ ತಲಹದಿಯಲ್ಲಿ ಅಆಯಷೆಯು ನಿಂತಿದ್ದ ಕ ೊಟಡಿಗೆ ಸರಿಯಾಗಿ, ಕೆಳಗಡೆ 
ಜಲಪರಿಪೂರ್ಣವಾಗಿದ್ದ ಕಂದಕವು ನಿಶ್ಶಬ್ಧವಾದ ಲಕಾಶಪಟಿದ ಪ್ರತಿಬಿಂಬ 
ವನ್ನು ಧಾರಣೆಮಾಡಿದ್ದಿತು. 

ಅಯಷೆಯು ವಾತಾಯನದಲ್ಲಿ ಕುಳಿತು ಬಹಳಹೊತ್ತು ಚಿಂತೆಯನ್ನು 
ಮಾಡಿದಳು. ಕೈಯಲ್ಲಿ ಹಾಕಿದ್ದೊ ಂದುಂಗುರವನ್ನು ತೆಗೆದು eR 
ಉಂಗುರವು ಗರಳಾಧಾರಇವಾಗಿದ್ದಿತು. ಮನಸ್ಸಿ ನಲ್ಲೊತ್ತಡವೆ, "ಈ ವಿಷ 

ನ್ನು ಪಾನಮಾಡೀ ಕ್ಲಣದಲ್ಲಿ ನಿಪಾಸೆಯನ್ನೆ ಲ್ಲಾ ನಿವಾರಣೆಮಾಡಿಕೊಳ್ಳ 
ಬಲ್ಲೆನು ಎಂದು ಕೊಂಡು, ಪುನಃ, "ಅಂತಹ ಕೆಲಸವನ್ನು ಮಾಡುವುದಕ್ಕೆ ಸಲು 
ವಾಗಿಯೆ ವಿಧಾತನೆನೃ ಲ ಸೃಷ್ಟಿಸಿದನು ? ನಾನೀ ಕಷ್ಟ ವನ್ನು ಸಹಿಸಲಾರದೆ 
ಹೋದರೆ ನಾರಿಯ ಜನ್ಮದಲ್ಲಿ ಹುಟ್ಟಿ ದುದು ವ್ಯರ್ಥ, ಜಗತ್ತಿ ಹ ೨ ಕೇಳಿದರೆ 
ಏನೆಂದು ಹೇಳುವನು! EE ಬಳಿಕ ಉಂಗುರವನ್ನು ಪುನಃ 
ಬೆರಳಿಗೆ ' ತೊಡಿಸಿಕೊಂಡಳು. ಪುನ8, "ಈ ಲೋಭವನ್ನೆ ದುರಿಸಿ ದೂರಮಾಡು 
ವುದು ಹೆಂಗಸರಿಗೆ ಸಾಧ್ಯವಲ್ಲ, ಅಂತಹ ಪ್ರಲೋಭವನ್ನು ದೂರಮಾಡುವುದು 
ಉಚಿತ' ಎಂದಂದುಕೊಂಡು, ಗರಳಾಧಾರವಾಗಿದ್ದಾ ಉಂಗುರವನ್ನು ಪರಿಖದ* 
ನೀರಿನಲ್ಲಿ ಬಿಸುಟುಬಿಟ್ಟಳು. 
— ಸ೦ಪೂರ್ಣ೯೦ 


ಹೇ ಗಳ ಭಾರ ನಕ ಹಾರಬಾದ ನಿನಲತುಲಟದ * ಪರಿಖ-ಕಂದಳ, 


ಪರ್ಜನ್ಯಃ ಕಾಲವರ್ಷೀ ಸಕಲಜನಮನೋ ನಂದಿನೋ ವಾಂತು ವಾತಾ$॥ 

ಮೋದಂತಾಂ ಒನ್ಮಭಾಜಃ ಸತತಮಭಿಮತಾ ಬ್ರಾಹ್ಮಣಾಸ್ಸ೦ತು ಸಂತಃ! 

ಶಿ6ಮಂತೂ ಪಾಂತು ಪ ಥ್ನೀ೦ ಪುಶಮಿತರಿಪವೋ ಧಮರನಿಷ್ಣಾಶ್ಟ 

ಬ ಟ್ಛ ತ್ರೆ 2 ಅಂಜ 
ಭೂಸಾಃ | 


13 


Durgesha Nandini 
OR 
The Chieftain’s Daughter 


“The excellence of the works of Bankim Chander, the Bengalee 
novelist of world-wide fame, has been acknowledged by persons of 
high literary merit and his works have been translated into many 
languages, BKuropean and Indian. In view both to enrich the 
Kannada literature and 10 regale the minds of the reading public, 
Mr, B. Venkatachar has translated almost all of Bankim Chander’s 
works and has sent us his revised edition of Durgesha 7111101111. 
It isa novel based on historical facts and abounds with events of 
a most chivalrous character. The plot is clever and the sequel 
happy; and the reader of this excellent work can scarcely fail to 
perceive its beauty. ‘The object of the author in writing this is 
evidently to elevate the minds of his readers and to ennoble their 
thoughts and this has been done successfully. ‘Fhe work is further 
replete with truisms always woth keeping in view. The hero Jagat 
Simha and the heroine Tilottame sustain their character excellently 
well and Vimala plays her part in a splendid manne and avenges 
her lord in a wonderfully clever way. But Aisha towers above al] 


and is a perfect model of her sex. 


“The translator is seen at his best when he exhibits his 
descriptive faculty and both passion and pang have been depicted 
in a most lively way. He has eained, and deservedly, a high 
reputation as a Canarese writer and the diction and style of the 
work under review Are excellent and the copious admixture of 
Sanskrit lends toit a dignity rarely tobe excelled. People of 
either sex who wish to enlighten their minds should not neglect to 
read Durgesha-Nandini,” 


(1 Mysore Times, 








658-29), ಬೆಂಗಳೂರು ಪ್ರೆಸ್‌, ಮೈಸೂರು ರೋಡ್‌, ಬೆಂಗಳೂರು ಸಿಟಿ, 


ಕಳಗೆ ದ 


೪ 


ನ್ನ 


ಬೆಂಗಳೂರು ಪುಸ್‌ ಪುಸ್ತಕ ಭಂಡಾರ 


WD ಬಲ್ಲ ೦ಗ್ಗ, ಭ್‌ PN) ನ. 3 ರೋಡ್‌ 


ಬೆಂಗಳೂರು i 


pb 


Ce 


ನಮ್ಮಲ್ಲಿ ದೊರೆಯುವ ಪುಸ್ತಕಗಳು: 


ಜಿ. ವೆಂಕಟಾಚಾರ್ಯ ರಚಿತ 


ಆನಂದನುರ ] 
ಕ | (ಅಚ್ಚಿ ನಲ್ಲಿ ಇವೆ. ಇಷ್ಟರಲ್ಲಿಯೇ 
ತೋಹಿ ರು No 

ಬಿಕರಿಗೆ ಸಿ ಸಿದ್ದ | ವಾಗುನವು) 
ಬಾರತ ಮಹಿಳ 
ಚರಿಗಬಿಬೇತ (ಬೆಂಗಳೂರು ಸೆ ಸ್ಲಿಸಿಂದ ಗ್ರಚುರಿತವಾದುದು) ಗ್‌ ಇಡಿ 
ಟೀ.) ew” ಧರ್‌ ನಿ ಇಂ * 9 ಇ ೮ Cue ಬ್‌ 
ರ೦ಾ7ಬಒನ೦ಹ *& ಫಿ ಹತ ಗ ಉಲಿ 


ಬೆಂಗಳೂರು ಪ್ರೆಸ್ಸಿನಿಂದ ಪ್ರಚುರಿತವಾದುವು 


ಸೀದಿನಾರ (5 ಥಮ ಭೂಗ) ಸ ಹ ಭ್ರ ಟ್ಟ 
ನ (ದಿ. ತೀಯ ಭಾಗ) ತು ಗಃ A ಪಟ 
2 (ತ್ರತೀಯ ಭಾಗ) i ಫಿ ದಜ 
ಹ (ಮೂರು ಭಾಗಗಳೂ ಸೇರಿಬ್ಬು) ಜಯ ee ಗಟ್ಟ 


ಹೊಳವನಹಳ್ಳಿ ಶೇಷಾಚಾರ್ಯ ರಚಿತ 
ಶ್ರೀ ಭಾಗದ ದ್ಲೀತೆ Ae $k ಯ OC 
ಶಂ ಫ್ರೈಲಇಸಂ ರಚಿತ 
ಟೂಳ್ಗು ಗಟ್ರಿ. ೩ 1 ೦--೪.-೦ 


ಘಾ 


ಇತರ ಪುಸ್ಮಕಗಳ ಹೆಸರು ಗಳನ್ನು ನಮ್ಮ ಕನ್ನಡ ಪುಸ್ತಕಗಳ ಪಟ್ಟಿಯಿಂದ ತಿಳಿಯಣಹುದು. 


